ಮಾನವಿಕ ಕರ್ಣಾಟಕ 


ಸಂಪುಟಿ ೧೫ ಸಂಚಿಕೆ ೨ 


ಮೈಸೂರು ವಿಶ್ವನಿದ್ಯಾನಿಲಯ 
ಮೈಸೂರು 
೧೯೮೫ 


MANAVIKA KARNATAKA, Kannada quarterly of the 
University of Mysore, Volume 15, Number 2, February 1985. 
Edited by Dr. B.K. Gururaja Rao and Dr. C.K. Renukarya 


All Rights Reserved 


ಪ್ರಧಾನ ಸಂಪಾದಕರು 


ಡಾ| ಎಚ್‌. ತಿಪ್ಪೇರುದ್ರಸ್ವಾಮಿ 


ಸಂಪಾದಕರು 


ಡಾ|| ಬಿ.ಕೆ. ಗುರುರಾಜರಾವ್‌ 
ಡಾ|| ಸಿ.ಕೆ. ರೇಣುಕಾರ್ಯ 


ಪ್ರಕಾಶಕರು 


ಕೆ. ಟಿ. ವೀರಪ್ಪ 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-& 


ಮುದ್ರಕರು 
ಶ್ರೀಲಕ್ಷ್ಮೀ" ಮುದ್ರಣಾಲಯ, ರವೆ ಬೀದಿ, 2 ನೇ ಕ್ರಾಸ್‌, ಮೈಸೂರು - 1 


ನಿಷಯ ಸೂಚಿ 


ಪುಟ 
' ೧ ಡಾ|| ಸುನೀತಿಕುಮಾರ ಚಟರ್ಜಿ 
' (1890-1977) ಆರ್‌. ರಾಮಕೃಷ್ಣ ೧ 
೨ `ಭಾರತೀಯ ಲಿನಿವಾಾಲೆಯ ಉಗಮ ಆರ್‌. ಎಸ್‌. ಶಿವಗಣೇಶಮೂರ್ತಿ ೫ 
೩ ವಿಜ್ಞಾನ ಮತ್ತು ಧರ್ಮಗಳ 
ಸಾಮರಸ್ಯ ಕೋ. ಚೆನ್ನ ಬಸಸ್ಸ ೨೭ 
೪ ವಡ್ಡೆ ರಾವಳ ಸುಂಕ ಸೀತಾರಾಮ ಜಾಗೀರ್‌ದಾರ್‌ ೩೭ 
೫ ತೌಲನಿಕ ದ್ರಾವಿಡ ಭಾಷಾ ನಿಜ್ಞಾನ ಕೆ. ಕೆಂಪೇಗೌಡ ೪೧ 
೬..ವಿಜಯನಗರ ನಾಣ್ಯಗಳಲ್ಲಿ 
'ಅಯುಧಗಳ ಚಿತ್ರಗಳು ಎಂ. ರಾಧಾ ತೆ 
೭ ; ದನಗಳ ಸುಳಿಗಳು : ಒಂದು 
ಅಧ್ಯಯನ ಫಿ. ಎನ್‌. ಹರೀಶ್‌ ೮೧ 
೮ ಚಿಂತನೆ ಟೆ. ವಿ. ವೆಂಕಟಾಚಲಶಾಸ್ತ್ರೀ ೯೧ 


೯ ಪ್ರಪಂಚದ ಸಂಕ್ಷಿಸ್ತ ಇತಿಹಾಸ ಯಮುನಾಬಾಯಿ ಆರ್‌. ರಾವ್‌ ೧೦೧ 
೧೦ ಪುಸ್ತಕ ವಿಮರ್ಶೆ 
ಕರ್ನಾಟಕದ ಕಡಲಾಜೆಯ 
ಸಂಪರ್ಕಗಳು ಎಚ್‌. ಆರ್‌. ರಘುನಾಥ ಭಟ್‌ ೧೨೯ 


೧೦ 


ಗ 


ಈ ಸಂಚಿಕೆಯ ಲೇಖಕರು | 


ಅರ್‌. ರಾಮಕೃಷ್ಣ 

ಆರ್‌. ಎಸ್‌. ಶಿವಗಣೇಶಮೂರ್ತಿ 
ಕೋ. ಚೆನ್ನಬಸಸ್ಟ 

ಸೀತಾರಾಮ ಜಾಗೀರ”ದಾರ” 
ಕೆ..ಕೆಂಪೇಗೌಡ | 

ಎಂ. ರಾಧಾ 


ಫಿ. ಎನ್‌. ಹರೀಶ್‌ 


ಟ್ರ, ವಿ. ಮೆಕಟಾಚಲಸಾಸ್ತ್ರೀ 
ಯುಮುನಾಬಾಯಿ ಆರ್‌. ರಾವ” 


ಎಚ”. ಅರ್‌. ರಘುನಾಥ ಭಟ್‌ 


ಸಹಾಯಕ ಸಂಪಾದಕ, ಕನ್ನಡ ವಿಶ್ವ 
ಕೋಶ, ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸ ಗಂಗೋತ್ರಿ, ಮೈಸೂರು-೬ ' 
ಪ್ರವಾಚಕರು, ಸಂಸ್ಕೃತ ವಿಭಾಗ, ಮಾನಸ ' 
ಗಂಗೋತ್ರಿ, ಮೈ ಸೂರು-೬ 


ವಿಶ್ರಾಂತ ಜಿಲ್ಲಾ ನ್ಯಾ ಯಾಧೀಶರೆ, 
ರಾಜಾಜಿನಗರ, ಬೆಂಗಳೂರು-೮೬ 


ಇ 


| 
ಶಾಸನಶಾಸ್ತ್ರ ಸಹಾಯಕ, ಎಪಿಗ್ರಾಫಿಯೆ ' 
ಕರ್ನಾಟಿಕ ಪುನರ್ಮುದ್ರಣ ಯೋಜನೆ, 1 
ಕನ್ನಡ ಅಧ್ಯಯನ ಸಂಸ್ಥೆ, ಮಾನೆಸ 
ಗಂಗೋತ್ರಿ, ಮ್ಬೆ ಸೂರು-೬ 


ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ 


ಪ್ರವಾಚಕರು, ಭಾಷಾಶಾಸ್ತ್ರ ವಿಭಾಗ, | 
' 
ಗಂಗೋತ್ರಿ, ಮೈಸೂರು-೬ | 


ಅಧ್ಯಾಸಕಿ, ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ವಿಭಾಗ್ಯ ಮಾನಸ ಗಂಗೋತ್ರಿ, 


ಮೈ ಸೂರು..೬ | 
ಸಂಶೋಧನ ವಿದ್ಯಾರ್ಥಿ, ಮಾನವಿಕ | 
ನಿಭಾಗ್ಯ ಮಾನಸ ಗಂಗೋತ್ರಿ, 
ಮ್ಬೆ ಸೂರು. ೬ ' 


ಪ್ರಾಧ್ಯಾಸಕರ್ಸು ಕನ್ನಡ ಅಧ್ಯಯನ ಸುಸ್ಥೆ, 
ಮಾನಸ ಗಂಗೋತ್ರಿ, ಮೈೆಸೂರು-೬ 


“ಶ್ರೀ” ೪೦೯, ೧೨ ನೇ ಮುಖ್ಯ ರಸ್ತೆ, | 
ಸರಸ್ವತಿಪುರಂ, ಮೈಸೂರು 


ಪ್ರವಾಚಕರು, ಪ್ರಾಚೀನ ಭಾರತೀಯ 
ಇತಿಹಾಸ ಮತ್ತು ಶಾಸನಶಾಸ್ತ್ರ ನಿಭಾಗ್ಯ 
ಕರ್ನಾಟಕ ವಿಶ್ವನಿದ್ಯಾನಿಲಯ, 
ಧಾರವಾಡ-೩ 


ಆರ್‌. ರಾಮ ಕೃಷ್ಣ 


ಡಾ| ಸುನೀತಿಕುಮಾರ ಚಟರ್ಜಿ (1890-1977 


ಡಾ. ಸುನೀತಿಕುಮಾರ ಚಟರ್ಜಿಯವರು ಭಾರತದ ಸುಪ್ರಸಿದ್ಧ ಭಾಷಾವಿಜ್ಞಾನಿ. 
ಅಂತರರಾಷ್ಟ್ರೀಯ ಮಾನ್ಯತೆ ಗಳಿಸಿದ ಮಹಾವಿದ್ವಾಂಸರು. ಪಾಶ್ಚಾತ್ಯ ದೇಶಗಳಲ್ಲಿ 
ಭಾರತದ ಭಾಷೆಗಳು ಎಂದೊಡನೆ ವಿದ್ವಾಂಸರ ಗಮನಕ್ಕೆ ಬರುತ್ತಿದ್ದ ಮೊತ್ತ ಮೊದಲ 
ವ್ಯಕ್ತಿ ಎಂದರೆ ಡಾ|| ಚಟರ್ಜಿಯವರ. ಮಾನವಿಗೆ ವಿಷಯಗಳಿಗೆ ಸಂಬಂಧಿಸಿದ 
ರಾಷ್ಟ್ರೀಯ ಅಂತರರಾಷ್ಟ್ರೀಯ ವಿದ್ವಾಂಸರೆ ಮಂಡೆಲಿಗಳಲ್ಲಿ ಅವರಿಗೆ ಸದಾ ಗೌರವದ 
ಸ್ಥಾನ. ಅವರಷ್ಟು ಗೌರವ ಮಾನ್ಯತೆಗಳನ್ನು ಗಳಿಸಿದ ವಿದ್ವಾಂಸರು ಭಾರತದಲ್ಲಿ ಸದ್ಯಕ್ಕೆ 
ಮತ್ತೊಬ್ಬರಿಲ್ಲ. 

ಚಟರ್ಜಿಯೆವರು ಕಲ್ಪತ್ತೆಯೆ ಸಮೀಪದ ಶಿವಪುರ ಎಂಬಲ್ಲಿ 1890ರ ನವೆಂಬರ್‌ 
26ರಂದು ಜನಿಸಿದರು. ಅವರ ವಂಶದ ಹಿರಿಯರೊಬ್ಬರಿಗೆ ಬಂಗಾಲದ ದೊರೆ ಬಲ್ಲಾಳ 
ಸೇನ (1158-1179) ಚತುತಿ ಎಂಬ ಗ್ರಾಮವನ್ನು ದಾನವಾಗಿ ಕೊಟ್ಟದ್ದರಿಂದ 
ವಂಶದ ಹೆಸರು “ಚಟರ್ಜಿ? ಎಂದಾಗಿದೆ. ತಂದೆ ಹರಿದಾಸ ಚಟರ್ಜಿಯವರು (1862- 
1945) ಕನಿ ಹಾಗೂ ಸೆಂಗೀತೆಗಾರರಾಗಿದ್ದರು. ಕಲ್ಕತ್ತೆಯ ಇಂಗ್ಲಿಷ್‌ ವ್ಯಾಪಾರಿ 
ಸಂಸ್ಥೆಯೊಂದರಲ್ಲಿ ಸುಮಾರು 40 ವರ್ಷ ದುಡಿದವರು. 

ಚಟರ್ಜಿಯವರ ಪ್ರಾಥಮಿಕ ವಿದ್ಯಾಭ್ಯಾಸ ಕಲ್ಪತ್ತೆಯಲ್ಲಿಯೇ ನಡೆಯಿತು. 
ಮೋತಿಲಾಲ ಸೀಲರ ಪಾಠಶಾಲೆ, ಸ್ಫಾಟಿಷ್‌ ಚರ್ಚ್‌ ಕಾಲೇಜು, ಪ್ರೆಸಿಡೆನ್ಸಿ ಕಾಲೇಜು 
ಗಳಲ್ಲಿ ಓದಿದರು. ಆನರ್ಸ್‌ (1911) ಮತ್ತು ಎಂ.ಎ. (1913) ಪದವಿಗಳೆರಡ 
ರೆ್ಲಿಯೂ ಅವರು ಪ್ರಥಮ ದರ್ಜೆ ಪ್ರಥಮ ಸ್ಕಾ ನ ಪಡೆದರು. ಪ್ರಾಚೀನ, ಮಧ್ಯ 
ಕಾಲೀನ ಇಂಗ್ಲಿಷ್‌, ಇಂಗ್ಲಿಷ್‌ ಭಾಷಾವಿಜ್ಞಾನ, ಜನರ್ಪಾನಿಕ್‌ ಎಂ.ಎ. ತರಗತಿ 
ಯಲ್ಲಿ ಅವರು ಅಧ್ಯಯನ ಮಾಡಿದ ವಿಶೇಷ ವಿಷಯಗಳಾಗಿದ್ದವು. ಜೊತೆಗೆ ಸಂಸ್ಕೃತವೂ 
ಅವರ ಒಲವಿನ ವಿಷಯವಾಗಿತ್ತು. ಎಂ.ಎ. ಸದನಿ ಅನಂತರ ಚಟರ್ಜಿಯವರಿಗೆ ಕಲ್ಕತ್ತ 
ವಿಶ್ವವಿದ್ಯಾಲಯೆದ ಪ್ರೇಮಚಂದ್‌ ರಾಯ್‌ಚೆಂದ್‌ ವಿದ್ಯಾರ್ಥಿವೇತನ ದೊರೆತದ್ದ ರಿಂದ 
ಸಂಶೋಧನೆಗೆ ತೊಡಗಿದರು. ತಮ್ಮ ಸಂಶೋಧನೆಗಾಗಿ ಅವರು ವಿಶ್ವ ವಿದ್ಯಾಲಯದ 
ಬಹುಮಾನವನ್ನೂ ಸಡೆದರು. ಸ್ವಲ್ಪಕಾಲ ಕಲ್ಕತ್ತೈಯ ನಿದ್ಯಾಸಾಗರೆ ಕಾಲೇಜಿನಲ್ಲಿ 


I 


ಮಾನವಿಕ ಕರ್ಣಾಬಿಕ 


ತ 

೨೨ ಕ್‌ J 
ಇಂಗ್ಲಿಷ್‌ ಅಧ್ಯಾಸಕರಾಗಿ ಕೆಲಸ ಮಾಡಿದೆ ಮೇಗೆ ಕೆಲ್ಪತ್ತ ನಿಗ ವಿದ್ಯಾಲಯದ 
ಇಂಗ್ಲಿಷ್‌ ಸ್ನಾತಕೋತ್ತರ ವಿಭಾಗದಲ್ಲಿ ಉಸಪ್ರಾಧ್ಯಾಸಕರಾಗಿದ್ದರು. 


ಚಟರ್ಜಿಯವರು ಭಾಷಾವಿಜ್ಞಾ ನವನ್ನು ವಿಶೇಷವಾಗಿ ಅಧ್ಯಯನ ಮಾಡುವ ದೃಷ್ಟಿ 
ಯಿಂದ 1919ರಲ್ಲಿ ಯೂರೋಪಿಗೆ ಹೋದರು. ಲಂಡನ್‌, ಪ್ಯಾರಿಸ್‌ ಮತ್ತು 
ಸಾರಬಾನ್‌ ವಿಗ್ವವಿದ್ಯಾಲಯಗಳಲ್ಲಿ ಅವರು ಅಂದಿನ ಪ್ರಸಿದ್ಧ ಭಾಷಾ ನಿಜ್ಞಾನಿಗಳಿಂದ 
ಮಾರ್ಗದರ್ಶನ ಪಡೆದರು. . ಇಂಡೋ-ಯೂರೋಪಿಯನ್‌ . . ಭಾಷಾವಿಜ್ಞಾನ, 
ಇಂಡೋ-ಆರ್ಯನ್‌ ಮತ್ತು ಪ್ರಾಕೃತ, ತೌಲನಿಕ ಭಾಷಾವಿಜ್ಞಾನ, ಧ್ವನಿವಿಜ್ಞಾನ್ಯ 
ಗಾಥಿಕ್‌, ಗ್ರೀಕ್‌, ಲ್ಯಾಟಿನ್‌ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡಿದರು. 
ಡೇನಿಯಲ್‌ ಜೋನ್ಸ್‌, ಬಾರ್ನೆಟ್‌, ಜೂಲ್ಸ್‌ ಬ್ಲಾಕ್‌, ಪ್ರಿಜಲುಸ್ತಿ, ಮೊದಲಾದ 
ವಿದ್ವಾಂಸರು ಚಟರ್ಜಿಯವರ ಆಧ್ಯಾಸಕರಾಗಿದ್ದರು, ಮಾರ್ಗದರ್ಶಕರಾಗಿದ್ದರು. ಇವರೆ 
ಲ್ಲರ ಸಲಹೆ ಸಹಕಾರದಿಂದ "ಇಂಡೋ-ಆರ್ಯನ" ಭಾಷಾಶಾಸ್ತ್ರ? ಎಂಬ ಶೀರ್ಷಿಕೆಯಲ್ಲಿ 
ಬಂಗಾಳಿ ಭಾಷೆಯನ್ನು ಆಧರಿಸಿ ಬರೆದ ಅವರ ಸಂಶೋಧನಾ ಮಹಾಪ್ರಬಂಧಕ್ಕೆ 
ಲಂಡನ್‌ ವಿಶ್ವವಿದ್ಯಾಲಯದ ಡಿ.ಲಿಟ್‌. ಪದವಿ ದೊರೆಯಿತು (1921 )- ಡಾ|| ಚಟರ್ಜಿ 
ಯವರು 1922ರ ಕೊನೆಯಲ್ಲಿ ನಿದೇಶದಿಂದ ಭಾರತಕ್ಕೆ ಹಿಂದಿರುಗಿದೊಡನೆಯೇ ಅವ 
ರನ್ನು ಕಲ್ಕತ್ತ ವಿಶ್ವವಿದ್ಯಾಲಯ. ಭಾರತೀಯ ಭಾಷಾವಿಜ್ಞಾನದಲ್ಲಿ ಖ್ಸೆರಾ 
ಪ್ರಾಧ್ಯಾಪಕರನ್ನಾಗಿ ನೇಮಿಸಿತು. ಸುಮಾರು ಮೂವತ್ತು ವರ್ಷ ಅದೇ ಹುದ್ದೆಯಲ್ಲಿ 
ಡಾ|| ಚಟರ್ಜಿಯವರು ಕಾರ್ಯ ನಿರ್ವಹಿಸಿದರು. ಹೆಸರಿಗೆ ಭಾಷಾವಿಜ್ಞಾ ನ ಪ್ರಾಧ್ಯಾಸಕ 
ರಾಗಿದ್ದರೂ ಅವರು. ಇಂಗ್ಲಿಷ್‌, ಇಸ್ಲಾಂ ಇತಿಹಾಸ ಮತ್ತು ಸಂಸ್ಥ್ತತಿ,. ಉರ್ದು, 
ಫ್ರೆಂಚ್‌ ಮುಂತಾದ ಇಲಾಖೆಗಳೊಡನೆ ನಿಕಟ ಸಂಪರ್ಕ ಪಡೆದಿದ್ದರು. 

ಡಾ| ಚಟರ್ಜಿಯವರದ್ದು ವಿಪುಲವಾದ ಬರೆವಣಿಗೆ. ಇಂಗ್ಲಿಷ್‌, ಬಂಗಾಳಿ, ಹಿಂದಿ, 
ಸಂಸ್ಕೃತ ಭಾಷೆಗಳಲ್ಲಿ ಅವರು ಹಲವಾರು ಪುಸ ಕಗಳನ್ನೂ ಲೇಖನಗಳನ್ನೂ ಬರೆದಿದ್ದಾರೆ. 
ಅವರೆ ಲೇಖನಗಳ ಸಂಖ್ಯೆ ಅಸಂಖ್ಯಾತ. "ಸುನೀತಿಕುಮಾರ ಚಟರ್ಜಿ -- ವಿದ್ರಾಂಸ 
ಮತ್ತು ವ್ಯಕ್ತಿ' ಎಂಬ ಶೀರ್ಷಿಕೆಯಲ್ಲಿ ಅವರ ಬರಹಗಳ ಸೂಚಿಯನ್ನು ಪ್ರಕಟಿಸ 
ಲಾಗಿದೆ (1970). ಅದರಲ್ಲಿ 900ಕ್ತೂ ಹೆಚ್ಚ ಒರಹೆಗಳು ಸೇರ್ನಡೆಯಾಗಿದ್ದರೂ 
ಅನೇಕ ಲೇಖನಗಳು ಆ ನಟಿಯಿಂದ ಕ್ಸೆತಪ್ಪಿ ಹೋಗಿರುವೆದೂ ಉಂಟು 1 

ಡಾ| ಚಟರ್ಜಿಯ ನರ ಪ್ರಕಟಿತ ಕೃತಿಗಳ ಪೈಕಿ ಹೆಸರಾಂತ ಕೃತಿಯೆಂದರೆ ದಿ ಆರಿ 
ಜನ್‌ ಅಂಡ” ಡೆವಲಪಮೆಂಟ್‌ ಆಫ್‌ ದಿ ಬಂಗಾಳಿ ಲಾಂಗ್ವೇಜ”'. ಬೃಹತ್ತು ಮಹತ್ತು 
ಎರಡರ ದೃಷ್ಟಿಯಿಂದಲೂ ಪ್ರಮುಖವಾದ ಈ ಕೃತಿ ಮೂರು ಸಂಪುಟಗಳಲ್ಲಿ ಪ್ರಕಟ 
ವಾಗಿದೆ. (ಸಂ. | ಮತ್ತು 2 1970. ಸಂ. 3, 1972) ಮೂಲತಃ ಇದು ಲಂಡನ್‌ 
ವಿಗ್ವನಿದ್ಯಾಲಯಕ್ಕೆ ಡಿ.ಲಿಟ್‌, ಪದವಿಗಾಗಿ ಒವ್ಬಿಸಿದ ಸಂಶೋಧನ ಬರಹ. “ಒಡಿಬಿಎರ್ಲ? 
ಎಂದೇ. ಈ ಗ್ರಂಥ ಹೆಸರಾಗಿದೆ. ಇಂಡೋ-ಆರ್ಯನ್‌ ಅಂಡ್‌ ಹಿಂದಿ (1960) 
ಎಂಬುದು ಚಟರ್ಜಿಯವರ ಮತ್ತೊಂದು ಪ್ರಸಿದ್ಧ ಕೃತಿ. ಇದರಲ್ಲಿ ಇಂಡೋ-ಆರ್ಯನ್‌ 


ಶೆ 


| 
ಕ 


ಡಾ. ಸುನೀತಿಣುಮಾರ ಚಟರ್ಜಿ (1890-1977) ತ 


ಭಾಷೆಗಳ ಉಗಮ್ಮ ವಿಕಾಸ, ಹಿಂದೀ ಭಾಷೆಯ ಬೆಳೆವಣಿಗೆ, ಅದರ ಸ್ಥಾನಮಾನ 
ಗಳನ್ನು ಕುರಿತು 'ಎವೇಚಿಸಲಾಗಿದೆ. ಲಾಂಗ್ರೇಜಸ" ಅಂಡ್‌ ದಿ ಲಿಂಗ್ವಸಿ ಸ್ಟಿಕ್‌ 
ಪ್ರಾಬ್ಲವರ್‌ (1945), ದ್ರಾನಿಡಿಯೆನ್‌ (1965), ದಿ ಸೀಸಲ್‌ ಲಾ ಜ್‌ 
ಅಂಡ” ಕಲ್ಪ ರ್‌" ಆಫ್‌ ಒರಿಸ್ಸಾ, ಬಾಲ್ಸ್‌ ಅಂಡ" ಆರ್ಯನ್ಸ್‌ (1968) ಲಾಂಗ್ರೆ! 
ಜಸ್‌ ಅಂಡ” ಲಿಟರೇಚರ್ಸ್‌ ಆಫ್‌ ಮಾಡರ್ನ್‌ ಇಂಡಿಯಾ (1963), ಇಂಡಿಯಾ 
ಅಂಡ್‌ ಇಥಿಯೋಪಿಯ, ವರ್ಲ್ಡ್‌ ಲಿಟರೇಚರ” ಅಂಡ್‌ ಟಾಗೋರ”, ಇರಾನಿಯನಿ 
ಸಮ್‌, ಆಫಿ)ಕನಿಸವಃ”" (1960), ಜಯದೇವ (1973), ಗುರುಗೋಬಿಂದ ಸಿಂಗ್‌ 
(1967) ದಿ ರಾಮಾಯಣ, ಆಂಗ್ಲ ನಿಬಂಧ ಚಯನ (2 ಸಂಪುಟಗಳು), ಇಜಸ್ಕಾನಿ 
ಭಾಷಾ ಮುಂತಾದ ಪುಸ್ತಕಗಳಲ್ಲಿ ಅವರ ವ್ಯಾಸಕ ವಿದ್ವತ್ತಿನ ಆಳವನ್ನು ಪರಿಶೀಲಿಸ 
ಬಹುದು, 

ಭಾರತದಲ್ಲಿಯ ಭಾ ಾಎಷೆಗಳ ಸ್ಕಾ ನಮಾನದ ಬಗೆಗೆ ಡಾ| ಚಟರ್ಜಿಯವರ ಚಿಂತನೆ 
ಗಾಢವಾದುದು. ಪ್ರತಿಯೊಂದು ಭಾಷಾವಲಯದಲ್ಲೂ ಆಯಾ ಭಾಷೆಯೇ ಪ್ರಥಮವೂ 
ಪ್ರಧಾನವೂ ಆದ ಸ್ಥಾನ ಸಡೆಯಬೇಕ,, ಇಂಗ್ಲಿಷ್‌ ಅಧಿಕೈತ ಸಂಪರ್ಕ ಭಾಷೆಯಾಗಿ 
ಜೇ ಂದುತಂಿಯಜೇಕು. ಹಿಂದಿ ಭಾ ಇಷೆಯೆನ್ನು ಹೇ ಸಂಸ್ಕೃತವನ್ನೂ ಇತರ 
ಭಾರತೀಯ ಭಾಷೆಗಳನ್ನೂ ಜನ ಕಲಿಯಬೇಕು. ಭಾಷೆಗಳು ಮಾನವನಿಗೆ ದೊರಕಿದ 
ವರಗಳಾದ್ದರಿಂದ ಅವನ್ನು ಶಾಪವಾಗಿ ಪರಿವರ್ತಿಸಬಾರದು?. ಇದು ಡಾ|| ಚಟರ್ಜಿ 
ಯವರ ವಿಚಾರಧಾರೆ. 

ಡಾ| ಸುನೀತಿಕುಮಾರಚಟಿಜಿನಯವರು ಅನೇಕ ವಿಶ್ವೆ ಸ ವಿದ್ಯಾಲಯಗಳೊಡಕನೆ 
ಸಂಪರ್ಕ ಪಡೆದಿದ್ದರು. ದೆಹಲಿ, ಉಸ್ಕ್ಮಾ ನಿಯಾ, ರೋಮ್‌ ಮೊದಲಾದ ವಿಶ್ವ 
ವಿದ್ಯಾಲಯೆಗಳು ಅವರಿಗೆ ಗೌರವ ಪದವಿಗಳನ್ನು ನೀಡಿವೆ. ಭಾರತ ಸರ್ಕಾರ ಅವರಿಗೆ 
1955ರಲ್ಲಿ "ಪದ್ಮ ಭೂಷಣ' ಪ್ರಶಸ್ತಿ ನೀಡಿ ಗೌರವಿಸಿವೆ. 

ವಿಶ್ವಮಾನವ ಪ ಜೆ ಸ್ವೈಯನ್ನು ಬೆಳೆಸಿಕೊಂಡಿದ್ದ ಡಾ|| ಚಟರ್ಜಿಯವರು ಭಾಷೆಗಳ 
ಅಧ್ಯ ಸ AE ದ ಆಧಾರೆಗಳಿಂದ, ಸ ಸಂಸ್ಕೃತಿಯ ವಿಶ್ಲೇಷಣೆಯಿಂದ ಮಾನವನ 
ಏಕತೆಯನ್ನು ಕೊಂಡ ಒಬ್ಬ ಮಹಾವ್ಯಕ್ತಿ, ಓಿಹಾಜೀತನ. ಭಾರತದ ಭಾಷೆ, 
ಸಾಹಿತ್ಯ ಸಂಸ್ಕೃತಿ ಬಗೆಗೆ ನಿಶೇಷ ಆಸಕ್ತಿಯನ್ನೂ ಸಂಶೋಧನಾ ಪ್ರವೃತ್ತಿಯನ್ನೂ 
ಮೂಡಿಸಿದ ಹನಾನ್‌ 1977, ಮೇ 29 ರಂದು ಕಲ್ಕತ್ತೆಯಲ್ಲಿ ತೀರಿ 
ಹೋದರು. 

ಗ್ರಂಥಯಣ 
1 ಡಾ. ಹಾ. ಮಾ. ನಾಯಕ) ಸ್ತವನ) 1980 


2 Indo Aryan and Hindi, 1960 
3 Select papers : Angla-Nibandha-Chayana 
Vol 1, 1972 


Vol 2, 1979 


ಜಾನ್‌ ಫೇತ್‌ ಫುಲ್‌ ಫ್ಲೀಟ್‌ 


ಭಾರತೀಯ ಶಾಸನ ಕ್ಷೇತ್ರದಲ್ಲಿ ಜಾನ್‌ 1 ಫೇತ”ಫುಲ್‌ ಫ್ಲೀಟ್‌ ಅವರದು ಬಹಳ 
ದೊಡ್ಡ ಹೆಸರು. ಅವರನ್ನು "ಭಾರತ ಶಾಸನಶಾಸ್ತ್ರ ನಿತಾಮಹ' ಎಂದು ಕರೆಯ 
ಮಿ ಇಂಪೀರಿಯಲ್‌ ಗೆಜ್‌ಟಔಯರ್‌ನ ದ್ವಿ ಕೀಯ ಸಂಪುಟದಲ್ಲಿ ಅವರು ಬರೆದ 
ಎಸಿಗ್ರಫಿ ಎಂಬ ಸುದೀರ್ಫೆ ವಿದ್ವತ್‌ ಸಂಸನ್ನ Pl ಭಾರತೀಯ ಶಾಸನಶಾಸ್ತ್ರವನ್ನು 
ಬಹುಮಟಭಿ ಬಿಗೆ ಸಮಗ್ರವಾಗಿ ವಿವೇಟಿಸುವೆ ಮೊಟ್ಟ ಮೊದಲನೆಯ ಕೃತಿ ; ಎ 
ಸುಮಾರು ಆರು ದಶಕಗಳ ಹಿಂದೆ ರಚಿತವಾಗಿದ್ದರೂ hE ಮಂತ ಸ್ವರೂಪೆ 
ದ್ಹಾಗಿದೆ ; ಅದರಲ್ಲಿ ಸೇರಿರುವ ಸಾಮಗ್ರಿಯ ಸಮೃದ್ಧಿ ಮತ್ತು ವಿವೇಚನೆಯ ಮೌಲಿಕತೆ 
ಅದನ್ನು ಅಭ್ಯಾಸಿಗಳ ಮತ್ತು ಸಂಶೋಧಕರ ಪಾಲಿಗೊಂದು ಅತ್ಯುಪಯುಕ್ತ ಕೈಪಿಡಿಯ 
ನಸ್ನಗಿ ಮಾಡಿದೆ. 


ಸಿ.ಪಿ.ಕೆ. 
(ಭಾರತೀಯ ಶಾಸನಶಾಸ್ತ್ರ ಪರಿಚಯ) 


ಭಾರತೀಯ ಸಾಮ್ರಾಜ್ಯದ ಪ್ರಾಚೇನ ಹಾಗೂ ಮಧ್ಯಕಾಲೀನ ಚರಿತ್ರೆಯ 
ನಿನ್ನಷ್ಟ ಜ್ಞಾ ನವನ್ನು ಅಸೇ ಕ್ಷಿಸುವ ವಿದ್ಹಾಂಸರ ಭಾವೀ ಪೀಳಿಗೆಗೆ ದಾರಿ ಕರದೆ 
ನ ವರ್ತಕರಲ್ಲಿ ಚ್‌ ದೆ ವಕು ಫಿ ೀಟಿರನ್ನು ನಾನು ಪರಿಗಣಿಸುತೆ ತ್ತೇನೆ 

ನಮ್ಮೆ ರನ್ನೂ ಕುರಿತು ನಿರ್ಲಿಪ್ತವಾದ ಕಾಗ ತೀರ್ಪು ಕೊಡಬಲ್ಲ, 
ಇನ್ನೂ ಹುಟ್ಟ ದಿರುವ 'ನೀಳಿಗೆಯ ಅಭಿಪ್ರಾಯವೂ ಇದೇ ಆಗಿರುವುದೆಂದು ಮಾತ್ರ 
ಗ ಅಶಿಸಬಲ್ಲೆ. 


ರಿಚರ್ಡ್‌ ಸಿ. ಟಔಂಸಲ್‌ 


ಆರ್‌. ಎಸ್‌. ಶಿವಗಣೇಶಮೂರ್ತಿ 


ಭಾರತೀಯ ಲಿವಿಮಾಲೆಯ ಉಗಮ 


ಇಂಗ್ಲಿಷ್‌ ಮೂಲ: ಡಿ. ಆರ್‌. ಭಂಡಾರ್‌ ಕರ್‌ 


ಈ ದೇಶದಲ್ಲಿನ ಪ್ರಾಚೀನ ಶಿಲಾಲೇಖನಗಳನ್ನೆ ಲ್ಲ ಎರಡು ಭಿನ್ನ ಲಿಪಿಗಳಲ್ಲಿ ಕೆತ್ತ 
ಲಾಗಿದೆ. ಬ್ರಾಹ್ಮೀ ಎಂದು ಕರೆಯೆಲಾದುದೊಂದು..- ಇದನ್ನು . ಹಿಂದೂ ಲಿಪಿಗಳಂತೆ 
ಎಡದಿಂದ ಬಲಕ್ಕೆ ಬರೆಯಲಾಗುತ್ತಿ ತು. ಇನ್ನೊಂದನ್ನು ಖರೋಷ್ಮೀ ಎಂದು ಕರೆಯ 
"ಲಾಗಿದೆ. ಪರ್ಷಿಯನ್‌, ಅರಾಬಿಕ”ಗಳಂತೆ ಬಲದಿಂದ ಎಡಕೈ ಬರೆಯ 

ಲಾಗುತ್ತಿತ್ತು ; ಇದು ಭಾರತದ ವಾಯುವ್ಯ ಭಾಗದಲ್ಲಿ ಮಾತ್ರ ಸ್ರಚಾರದಲ್ಲಿತ್ತು. 
ಮೊದಲನೆಯದಾದರೋ ಖರೋಸ್ಕಿಯನ್ನು ಬರೆಯೆಲಾಗುತ್ತಿದ್ದ ಸ್ಥಳಗಳೂ ಸೇರಿದಂತೆ 
ಭಾರತದ ಎಸ್ಲಿಡೆಯೆಲ್ಲಿಯೊ ಬಳಕೆಯಲ್ಲಿತ್ತು. ಮತ್ತೆ ಕ್ರಿ.ಶ. 4 ನೇ ಶತಮಾನ ್ಸಿ 
ಮೊದಲೇ ಖರೋಷಸ್ಮೀ ಸ್ವಾಭಾವಿಕವಾದ ಮೃತಿಯನ್ನು ಅಪ್ಪಿತು. ಬ್ರಾಹ್ಮೀ ಭಾರತ 
ದಲ್ಲಪ್ಪೇ ಅಲ್ಲ ಸಿಲೋನ್‌, ಬರ್ಮ, ಓಬೆಟ್‌ಗಳದ್ದೇ ಆದ ಲಿಪಿಗಳಿಗೂ ಮೂಲವೆಂದು ಪರಿ 
ಗಣಿಸಲಾಗಿದೆ. ಖರೋಸ್ಮಿಯು ವಿದೇಶಿ ಮೂಲ ಹೊಂದಿದೆ ಎಂಬುದಕ್ಕೆ ವಿರೋಧವಿಲ್ಲ. 
ಆದಕ್ಕೆ ಎರಡನೆಯೆದರ ವಿದೇಶ ಮೂಲತ್ವ ಇನ್ನು ತೀರ್ಮಾನವಾಗಿಲ್ಲ. ಜೊತಿಗೆ 
ಸುಸ್ತೃ ತ ಹಾಗು ಸಂಸತ ಸಂಬದ್ಧ ಭಾಷೆಗಳನ್ನು ಬರೆಯಲು ಇದನ್ನು ಧ್ವನಿಶಾಸ್ತ್ರಜ್ಞರು 
ರೂಪಿಸಿದರೆಂದು ಒಸ್ಪಲಾಗಿದೆ. ಹೀಗೆ ಬ್ರಾಹ್ಮೀ ಭಾರತದ ನಿಜವಾದ ಪ್ರಾಚೀನ ಲಿಸಿ 
ಎಂದು ಭಾವಿಸುವುದು ಸಮಂಜಸವೇ ಆಗಿದೆ. ಈ ಕಾರಣದಿಂದ ಭಾರತೀಯ ಲಿಸಿಯ 
ಉಗಮ ಕುರಿತ ಚರ್ಚೆ ಎಂದರೆ ಕೇವಲ ಬ್ರಾಹ್ಮಿಯ ಉಗಮ ಕುರಿತದ್ದೇ ಎಂದು 
ಭಾವಿಸಬೇಕು. 

ಭಾರತದಲ್ಲಿ ಬರನಣಿಗೆಯ ಉಗಮವನ್ನು ಸಮರ್ಸಕವಾಗಿ ಚರ್ಚಿಸುವ ಮೊದಲು 
ಬರವಣಿಗೆಯನ್ನು ಗುರುತಿಸಬಹುದಾದ ಪ್ರಾಚೇನತಮ ಕಾಲಪೊನುದೆಂದು ತಿಳಿಯು 
ವೆದು ಅವಶ್ಯಕ. ಈ ನಿಷಯಕ್ಕೆ ಬಹಳ ಅನ್ಯಾಯವಾಗಿದ್ದು ದು ಮ್ಯಾಕ್ಸ್‌ ಮುಲ್ಲರನ 
ವಿಮರ್ಶಾರಹಿತ ಟೀಕೆಯಿಂದ. ಆತನಿಗೆ ವೇದವಾಜ್ಮ ಯದ ಬಗೆಗೆ ಅತಿಶಯವಾದ 
ಹಾಗು ನೈಜವಾದ ಆದರನಿದ್ದಿ ತು. ಆದರೆ ವೇದೋತ್ತರ ಯುಗವನ್ನು ಕುರಿತು ಅತ್ಯಲ್ಪ 


& ಮಾನವಿಕ ಕರ್ಣೂಟಿಕ 


ಆದರ ಅಥವಾ ಏನೂ ಇದ್ದಿಲ್ಲ. ಆತನ ಸ್ರಕಾರ ಪಾಣಿನಿಗೆ, ಬರವಣಿಗೆ ತಿಳಿದಿದ್ದೇ ಆಗಿ 
ದ್ದರೆ ಅವನ ವ್ಯಾಕರಣ ಪಾರಿಭಾಷಿಕ ಪದಗಳಲ್ಲಿ ಕೆಲವಾದರೂ ಪದಗಳ ಮೂಕ 
ಸ್ವರೂನಕ್ಕೆ ಸೂಚನೆ ಕೊಡೆ ತ್ತ ಲೆ ಇದ್ದು ವ್ರ. ಲೇಖನದ ಅಸ್ಲಿ ತ್ವ ದ ಊಹೆಗೆ ಅವಕಾಶ 
ಕೊಡುವ ಒಂದು ಶಬ್ದವೂ ಪಾಣಿನಿಯ ಪಾರಿಭಾಷಿಕ ಪದಗಳಿಲ್ಲ ಇಲ್ಲವೆಂದು ನಾನು 
ಸವುರ್ಥಿಸುತ್ತೇನೆ.” ಎಂದು ಬರೆಯುತ್ತಾರೆ.1 ಈ ಮಾತು ಅತಿ 'ದಿಟ್ಟತನದ್ದು ಹಾಗೂ 
ಆಲೋಚನಾ ರಹಿತವಾದದ್ದು. ನಾಣಿನಿಯೆ ಸಣತ್ರವೊಂದರಲ್ಲಿ ಲನಿಕಾರ ಅಥವಾ 
ಲಿಬಿಕಾರ ಎಂಬ ಪದಗಳೇ ಇವೆ ; "ಯವನಾನೀ?  ಕಾತ್ಯಾಯೆನ ಪತಂಜಲಿ ಪ್ರಕಾರ 
"ಯವನರಲಿಸಿ' _ . ಎಂಬ ಪದವನ್ನು ಪ್ರಯೋಗಿಸಿದ್ದಾನೆ. ಮ್ಯಾಕ್ಸ್‌ ಮುಲ್ಲರ್‌ ತನ್ನ 
ಅಭಿಪ್ರಾ ಯವನ್ನು ಒಮ್ಮೆ ಖಡಾಖಂಡಿತವಾಗಿ ಹೇಳಿದ್ದರ ದುಷ್ಪರಿಣಾಮ ನಡೆದು 
ಹೋಯಿತು. ಅನಂತರ ಗೋಲ್ಡ್‌ ಸ್ಪಕರ್‌ ಈ ಬಗ್ಗೆ ಎತ್ತಿದ ಆಕ್ಷೇನಗಳು ಎಷ್ಟೇ 
ಗತೆ ರೂಪ ಪ್ರಯೋಜನವಾಗಲಿಲ್ಲ. ಮತ್ತು ಮ್ಯಾಕ್ಸ್‌ ಮುಲ್ಲರ್‌ ಪ್ರಕಾರ 
“ಪಾಣಿನಿ ಕ್ರಿ.ಪೂ. 4ನೇ ಶತಮಾನದ ಮಧ್ಯದಲ್ಲಿದ್ದ? ನಾದ್ದ ದಾ ಕ್ರಿ.ಪೂ. 350ಕೆ 
ಮೊದಲು 1 ಬರವಣಿಗೆ ತಿಳಿದಿರಲಿಲ್ಲ ಎಂಬ ಅಭಿಪ್ರಾಯ ಹಚ್ಚು ಕಡಿಮೆ 
ಸಾರ್ವತ್ರಿಕವಾಗಿಯೇ ಮೂಡಿತ್ತು. 
ಇದಾದ ನಾಲ್ಗು ದಶಕಗಳ ಅನಂತರ ಪರಿಸ್ಥಿತಿ ಬದಲಿತು. ಯೊರೋಹಿನ 
ನಿದ್ವಾಂಸರು ಹೆಚ್ಚು ತಿಳಿಯಾದ ದೃಷ್ಟಿಯಲ್ಲಿ ಈ ವಿಷಯವನ್ನು ವೀಕ್ಷಿಸ ತೊಡೆಗಿದರು. 
ಇನ್ನೂ ಹೆಚ್ಚಿನ ಸೌಮ್ಯ ದೃಷ್ಟಿ ಹೊಂದಿದವರಲ್ಲಿ ಮೊದಲ ಗೌರವ. ಸಲ್ಲಬೇಕಾದ್ದು 
ಜಾರ್ಜ್‌ ಬ್ಯೂಲರ್‌ ಅವರಿಗೆ. ಈ ವಿಷಯದ ಚರ್ಚಿಯೆಲ್ಲ ಈತನನ್ನು ಶೀಘ್ರ ವೇ ಅನು 
ಸರಿಸಿದ ಪೊ. ರೈಸ್‌ ಡೇನಿಡ್ಸ್‌ ಅವರನ್ನು ಎರಡನೆಯದಾಗಿ ಗೌರವಿಸಬೇಕು. ಈ 
ಇಬ್ಬರು ವಿದ್ವಾಂಸ ಸ ದಾಕ್ಷಿಣಾತ್ಯ ಬೌದ್ಧ ರ. ಸಾಲೀ ಧರ್ಮಗ್ರಂಥಗಳನ್ನು ಅದರಲ್ಲೂ 
ಮುಖ್ಯವಾಗಿ ಸ ಕಾತಕಗಳನ್ನು ಧೌಂಳವಾಗಿ ಬಳಸಿಕೊಂಡರು. ಬೌದ್ದ ಸಾಹಿತ್ಯ 
ದಿಂದ ಇವರು ಕೂಡಿ ಹಾಕಿದ 'ಹಟಹೆರು ಭಾಗಗಳನ್ನು ಇಲ್ಲಿ ಪುನರುಚ್ಚ 'ಿಸುವುದರಲ್ಲಿ 
ಉಸಯೋಗವಿಲ್ಲ. ಆನೇಕ ಜನ ಅವರ ಗ್ರಂಥಗಳನ್ನು "ಕೇ ನರಾ ಅವರ 
ತೀರ್ಮಾನವನ್ನು ಪ್ರೊ. ರೈಸ್‌ ಡೇನಿಡ್ಸ್‌ ಅನರ ಈ ಮಾತುಗಳಲ್ಲಿ ಹೇಳಿದಕ್ಕೆ, ನಮ್ಮ 
ಉಪ ಶಕೆ ಸುತೆ” “ಆದ ಕಾರಣ ಇದರಿಂದ ತಿಳಿದು ಬರುವ್ರೆದು ನಿಕೆಂದಕೆ: 
ಈ ಗ್ರಂಥ ಭಾಗಗಳು ರಚಿತವಾದ ಕಾಲದಲ್ಲಿ ಬರವಣಿಗೆ ಅಭ್ಯಾಸದಲ್ಲಿತ್ತು ; ಅಧಿಕಾರದ 
ಸೂಚನೆಗಳನ್ನು ಪ್ರಕಟಸಲೂ, ಸಾಮಾನ್ಯ ವ್ಯಕ್ತಿಗಳು ತಮ್ಮ ಲ್ಲಿ ಪತ್ರಮುಖೇನ 
ವ್ಯವಣೆಂಸುವುದಕ್ಕೂ ಅದನ್ನು ಬಳಸಲಾಗುತಿ ತ್ತು.” ಬರವಣಿಗೆ ಈ3 ಒಂದು ಸಾಧ 
ವಾದ ಹಾಗು ತಾಗ ಜೀವನೋಪಾಯವಾಗಿತ್ತು. ಬರಹದ ಅರಿವು 
ಯಾವದೊಂದು ಸಾಮಾಜಿಕ ವಃ ರ್ಗಕ್ಟೆ ಸೀಮಿತವಾಗಿರಲಿಲ್ಲ. ಒಮ 
ಸಿೀಯೆರೂ ಕಲಿಯುತ್ತಿದ್ದರು ; ಮಕ ಛಿಗೆ ಆಟವೊ ಚನ್ನ ಮಾರ 
ದ್ರ pA ದಗಿಸುವಷ್ಟು ಪ್ರಚಾರದಲ್ಲಿತ್ತು ; 


ಮೊದಲು ಕೆಲವರಿಗೆ ಮಾತ್ರ ಬರಹೆ ತಿಳಿದ ಕಾಲದಿಂದ ಈ ಹಾರದ ನಡುನೆ Re 


d- 


ಭಾರೆತೀಯ ಲಿಪಿಮಾಲೆಯ ಉಗನು ೩ 


ಕಾಲ, ಬಹುಶಃ ಅನೇಕ ಶತಮಾನಗಳು, ಕಳೆದಿರಬೇಕು. *2 ಬ್ಯೂಲರ”ನ ಪ್ರಕಾರ, 

ಕಿ.ಪೂ. 5 ಅಥವಾ ಬಹುಶಃ 6ನೇ ಶತಮಾನದಲ್ಲಿ ಭಾರತದಲ್ಲಿ ಬರಹ ಸ 
ಬಳಕೆಯಲ್ಲಿತ್ತು ಎಂಬುದನ್ನು ಪಾಲೀ ಧರ್ಮಗ್ರಂಥಗಳ ಸಾಕ್ಷ್ಯ ಸೂಚಿಸುತ್ತದೆ. ಆದ್ದ 
ರಿಂದ ಬರವಣಿಗೆಯ ಪ್ರವೇಶವನ್ನು ಕ್ರಿ.ಪೂ. ಏಳನೇ ಶತಮಾನಕ್ಕೆ ಹಾಕಬೇಕು. 
ಹೀಗೆ ಕ್ರಿ.ಪೂ. 4ನೇ ತಿವಿತ ದ 7ನೇ ಶತಮಾನಕ್ಕೆ ತಳ್ಳಿ ಯೂರೋಪು 
ವಿದ್ವಾಂಸರು ಭಾರತದಲ್ಲಿ ಬರವಣಿಗೆಯ ಪ್ರಾಚೀನತೆಗೆ ಎರು. ಶತಕಗಳ ಲಾಭ 
ಮಾಡಿಕೊಟ್ಟರು. 

ಈ ಗಡುವಿನಣ್ಲೇ ಸಿಲ್ಲಬೇಕೇ, ಇನ್ನೂ ಹಿಂದಕ್ಕೆ ಹೋಗಲು ಸಾ ಧ್ಯವಿಲ್ಲವೇ ಎಂಬ್ಳು 
ದನ್ನು ಈಗ ಪರಿಶೀಲಿಸೋಣ. ಇದಕ್ಕೆ ದೋಸ ವಾಜ್ಮ ಯದ ಸಾಕ್ಷ್ಯ ವನ್ನು 
ತೆಗೆದುಕೊಳ್ಳು 'ವೆದು ಪ್ರಯೋಜನಕಾರಿಯಲ್ಲ. ಏಕೆಂದಕ್ಕೆ ಪ ಪ್ರಕ್ಷೇಸಗಳಿರಬಹುನೆಬ 
ಸಂದೇಹದಿಂದ ಮುಕ್ತವಾದ ಯಾವ. ಗ್ರಂಥವೂ ಈ ವಾಜ್ಮ ಯ ಭಾಗದಲ್ಲಿಲ್ಲ': ಎನ್ನ 
ಬಹುದು. ಪಾಣಿನಿ ಕಾಲದಲ್ಲಿ ಅತ್ಯಂತ ಸೆರಿಷ್ಟಾರನನ್ನು ಹೊಂದಿದ ವ್ಯಾಕರಣ. ಶಾಸ್ತ್ರ 
ಆಶಾಕಿರಣ ಮೂಡಿಸುವುದರಲ್ಲಿ: ಸಂಶಯವಿಲ್ಲ. ಇನ್ನೂ ಹೆಚ್ಚು ಬೆಳಕು ಚೆಲ್ಲುಪ್ರದೇ 
ಎಂದು ಈ ಶಾಸ್ತ್ರದ ಕಡೆಗೆ ಆಕಾಂಕ್ಸಾ ದೃಷ್ಟಿ ಹಾಯಿಸುವುದು ಸ್ವಾ ಭಾನಿಕವೆಂದು 
`ನಾನು ಒಪ್ಪುತ್ತೇನೆ. ಏಕೆಂದರೆ ಕಾಸ್ತ್ರೀಯ ಕಾಗಿ ತ ಧ್ವನಿ ವಿಜ್ಞಾನಿಗಳು 
ಬ್ರಾಹ್ಮೀ ಲಿನಿಯನ್ನು ರೂಸಿಸಿದರೆಂದರೆಂಬುದು ಎಲ್ಲರೂ ಒಪ್ಪಿ ರುವ ಖಚಿತ ತನಾದ 
ವಿಷಯೆ. (ಆದರೆ, ಈ ವಿಷಯವೂ ಸ್ಥಿರ ಆಧಾರದ ಸೇಲಲ್ಲನೇನೋ ಎನಿಸುತ್ತದೆ. 
ಪಾಣಿನಿಯ ಕಾಲ ತೀವ್ರ ಚರ್ಚೆಗೆ ಒಳಗಾಗಿಸೆ. ಗೋಲ್ಡ್‌ ಸ್ಪುಕರ್‌ ಮತ್ತು ಆರ್‌.ಜಿ. 
ಭಂಡಾರಕರ್‌ ಹೇಳುವಂತೆ, ಪಾಣಿನಿಯ ಕಾಲಕ್ರಿ.ಪೂ. 7 ನೇ ಶತಮಾನವೆಂಬುದ 

ನನಗೇನೂ ಸಂಶಯೆನಿಲ್ಲದಿದ್ದರೂ ಯೂರೋಪಿನ ಬಹುಪಾಲು ವಿದ್ವಾಂಸರು, 4ನೇ 
ಶತಮಾನಕ್ಕೆ ಮೊದಲು ಈ ವೈಯಾಶಕರಣಿ ಇದ್ದಿರಲಾರ ಎನ್ನುತ್ತಾರೆ. ಆದಕಾರಣ 
“ಅಷ್ಟಾಧ್ಯಾಯೀ' ಒದೆಗಿಸುವೆ ಸಾಕ್ಷ್ಯಗಳನ್ನು ನಾವು ಇಚ್ಛೆ ಸಿದಷ್ಟು ಉತ್ತಮವಾಗಿ 
ಉಸಯೋಗಿಸಲು ಸಾಧ್ಯವಿಲ್ಲ. ನಾನಾಗಲೇ ತೋರಿಸಿದಂತೆ, ಪಾಣಿನಿ ತನ್ನ ಸೂತ್ರಗಳಲ್ಲಿ 
ಒಮ್ಮೆ "ಲಿಸಿಕಾರ) — ಬರಹಗಾರ, ಬರೆಹೆ-ವೃತ್ತಿ ಯುಳ ವ ಎಂಬ ಪದವನ್ನು 
ಪ್ರಯೋಗಿಸುತ್ತಾನೆ ಮತ್ತು 4ಯೆವನಾನೀ' [ಯವನರ ಬರವಣಿಗೆಯನ್ನು 
ಉಸ್ಲೇಖಿಸುತ್ತಾನೆ. ಪಾಣಿನಿಗೆ ಬರಹೆಸ ಕರಿ ತಿಳಿಯೆದಿದ್ದರೆ, ಅದ್ಭುತವಾದ ರಚನೆ 
ಯನ್ನು ತೋರಿಸುವ ಮತ್ತು ಸೂತ್ರಗಳಲ್ಲಿ ಧಾರಾಳವಾಗಿ ಬಳಸಲಾದ 'ದೀಜಗಣಿಕದಂಥ 
ಸುಣ್ಜೆ ಗಳಿಂದ ಜಬೆಲವಾಗಿರುವ "ಅಷ್ಟಾಧ್ಯಾಯೀ' ಸಾಧ್ಯವಾಗುತ್ತಿತ್ತೇ? ಮಾನ 
ವ್ಯಕ್ತಿ ಯೊಟ್ಟ, ನಿಗೆ ಅವನೆಸ್ಟೇ ಸ್ರತಿಭಾನ್ವಿತನಾಗಿದ್ದರೂ, ಬರೆವಣಿಗೆಯ ಒಂದಿಷ್ಟೂ 
ಅರಿವಿಲ್ಲ ನೆ ಇಂತಹ ಬೌದ್ಧಿ ಕೆ ಚನುತ್ತ ತಿಯೊಂದು ಸಾಧ್ಯವೇ ? ಆದ್ದರಿಂದ ಅ 
ಯಾಡ ಯಾನ ವಿದ್ವಾಂಸ ಸನೂ3 ಮ್ಯಾಕ್ಸ್‌ ಮುಲ್ಲರನ ಸಂಗಡ ಪಾಣಿನಿಯ ಕಾಲದಲ್ಲಿ 
ಬರನಣಿಗೆ ಅಸ್ಮಿ ತ್ವದಲ್ಲ ಇರಲಿಲ್ಲವೆಂದು ಸಮರ್ಥಿಸಲಾರ. ಪಾಣಿನಿಯ ಕಾಲ ಕ್ರಿ.ಪೂ. 


ಲ ಮಾನವಿಕ ಕರ್ಣೂಟಿಕ 


7ನೇ ಶತಮಾನವಾದಕಿ, ಲೇಖನದ ಪ್ರವೇಶವನ್ನು ಇನ್ನೆರಡು ಶತಮಾನಗಳು ಮೊದ 
ಲಿಗೆ ಹೋಗುತ ದೆ. ಆದರೆ ಮೇಲೆ ಹೇಳಿದಂತೆ, ಯೂರೋಪಿನ: ಅನೇಕ ವಿದ್ವಾಂಸರು 
ಪಾಣಿನಿಯನ್ನು. 4 ನೇ ಶತವಾನದವನು ಎನ್ನುತ್ತಾರೆ. ಆದ್ದರಿಂದ ಮೇಲಿನ ವಾದ 
ಸರಣಿ ಅವರಿಗೆ ಹಿಡಿಸುವುದಿಲ್ಲ. ಪಾಣಿನಿಗೆ ಮೊದಲೂ ವ್ಯಾಕರಣ ಶಾಸ್ತ್ರದಲ್ಲಿ ಚರ್ಚೆ 
ನಡೆ-ಸುತ್ತಿದ್ದುದರೆಲ್ಲಿ ಸಂಶಯೆನಿಲ್ಲ ; ಆದರೆ ಆದನ್ಸಿ ಲ್ಲಿ ಪ್ರಸ್ತಾವಿಸಿ ಪ್ರಯೋಜನ 
ವಿಲ್ಲ. ಪಾಣಿನಿ ತನ್ನ ಸೂತ್ರಗಳಲ್ಲಿ ಔತ್ತರೇಯ ಹಾಗೂ ಪೌರ್ವಾತ್ಯ 
ವ್ಯಾಕರಣ ಶಾಖೆಗಳಿಗೆ ಸೂಚನೆಯಿತ್ತಿ ದ್ಹಾನೆ. ಹಾಗೂ ಕಡೆಯ ಪಕ್ಷ ಹತು ಮಂದಿ 
ಗ್ರಂಥಕಾರರನ್ನು ಹೆಸರಿಸಿದ್ದಾನೆ. ಉದಾಹರಣೆಗೆ-_-ಗಾರ್ಗ್ಯ್ಯ, ಗಾಲವ, ಶಾಕಟಾಯನ, 
ಶಾಕಲ್ಯ ಇತ್ಯಾದಿ. ಈ ನಾಲ್ಕು ವೈಯಾಕರಣಿಗಳನ್ನು ಪಾಣಿನಿಗೂ ಮೊದಲಿದ್ದ 
ಯಾಸ್ಕ್ರನೂ ಹೆಸರಿಸಿದ್ದಾನೆ. ಆದ್ದರಿಂದ ವ್ಯಾಕರಣ ಕ್ಷೇತ್ರದಲ್ಲಿ ಬೌದ್ಧಿಕ ಚಟುವಟಿಕೆ 
ಪಾಣಿನಿಗಿಂತಲೂ ಬಹುಕಾಲ ಮೊದಲೇ ನಡೆದಿತ್ತು. ಈ ದೃಷ್ಟಿಗೆ ಅನುಗುಣವಾಗಿ 
ಬ್ರಾಹ್ಮಣಗಳು, ಆರಣ್ಯಕಗಳು ಹಾಗು ಉಸನಿಷತ್ತು, ಗಳಲ್ಲಿ ಭಾಷೆಗೆ ಮತ್ತು ವ್ಯಾಕರ 
ಣಕ್ಕೆ ಸಂಬಂಧಿಸಿದ ಚರ್ಚೆಗಳಿಗೆ ಸೂಚನೆಗಳಿರುವುದನ್ನು ಕಾಣುತ್ತೇವೆ. ಇಲ್ಲಿ ಮ್ಯಾಕ್‌ 
ಡೊನೆಲ್‌ ಮತ್ತು ಕೀತ್‌ ಅವರು "ವೇದಿಕ್‌ ಇಂಡೆಕ್ಸ್‌? ನಲ್ಲಿ "ಸ್ವರ ಮತ್ತು ಬಹು 
ವಚನ' ಎಂಬ ಪದಗಳ ಬಗ್ಗೆ ಹೇಳಿರುವುದರ ಕಡೆಗೆ ಓದುಗರ ಗಮನ ಸೆಳೆಯಬಯಸು 


ತ್ತೇನೆ. ಆದರೆ ವೇದವಾಜ ೬ ಯದಲ್ಲಿನ ಈ ಅಂಶಗಳು ಭಾಷಾ ವಿಜ್ಞಾನ ಮತ್ತೆ ವ್ಯಾಕ | 


ರಣ ಕ್ಷೇತ್ರಗಳಲ್ಲಿ ನಡೆದ ಪ್ರಥಮ ಪ್ರಯತ್ನದ ವಿಚಾರಗಳೇ ಹೊರತು ಆ ಕ್ಷೇತ್ರಗಳಿಗೆ 
ಸಂಬಂಧಿಸಿದಂತೆ ಯಾವ ಪಂಥಗಳ ಅಸಿತ್ತಕ್ಟೂ ಸಾಕ್ಷ್ಯಗಳೆಂದು ಹೇಳಲಾಗುವುದಿಲ್ಲ. 
ಭಾಷಾ ವಿಜ್ಞಾ ನ ಅಥವಾ ವ್ಯಾಕರಣಶಾಸ್ತ್ರ ಅಸ್ಥಿತ್ವದಲ್ಲಿ ಇದೆ ಎಂದಾಗ ಅದಕ್ಕೆ 
ಮೊದಲು ಬರಹದ ಅರಿವು ಮತ್ತು ಉಪಯೋಗ ಇತ್ತೆಂದು ಊಹಿಸುವುದು ನ್ಯಾಯ 
ಸಮ್ಮ ತವೇ ಆಗಿದೆ ; ಮತ್ತೆ ಕೇವಲ ಪ್ರಥಮ ಯತ್ನದ ವಿಚಾರಗಳು ಆ ಸಿದ್ಧಾಂತಕ್ಕೆ 
ಅನಕಾಶವೀಯುವುದಿಲ್ಲ. ಗಾರ್ಗ್ಯ, ಗಾಲವ, ಶಾಕಟಾಯನ ಮತ್ತು ಶಾಕಲ್ಯ- ಇವರು 
ಗಳು ವ್ಯಾಕರಣದ ಕೆಲವು ಸಂಥಗಳನ್ನು ಸ್ಥಾನಿಸಿದವರಂತೆ ಕಾಣುತ್ತಾರೆಂಬುದರಲ್ಲಿ 
ಸಂದೇಹವಿಲ್ಲ. ಆದರಿ, ಪಾಣಿನಿಯನ್ನೇ ಸರಿಯಾಗಿಯೋ ತಪ್ಪಾಗಿಯೋ ಕ್ರಿ.ಪೂ. 4ನೇ 
ಶತಕಕ್ಕೆ ತಳ್ಳಿರುವಾಗ, ವ್ಯಾಕರಣದ ಪಂಥಗಳನ್ನು ಸ್ಥಾಪಿಸಿದ ಇವರಾರಿಗೂ ಕ್ರಿ.ಪೂ. 
7ನೇ ಶತಕಕ್ಕೂ ಮೊದಲಿನ ಕಾಲವನ್ನು ಹೇಳರೇಬೇಕಾದುದಿಲ್ಲ. ಈ ಕಾಲದಲ್ಲಿಯೇ 
ಬ್ಯೂಲರ” ಮತ್ತಿತರ ಯೂರೋಪಿಯನ್‌ ವಿದ್ವಾಂಸರ ಪ್ರಕಾರ ಬರಹವೂ ಭಾರತಕ್ಕೆ 
ಪರಿಚಯವಾದುದು. 

ಹೀಗೆ ವೇದೋತ್ತರಕಾಲೀನ ಸಾಮಗ್ರಿಗಳಲ್ಲಿ ತಡಕಾಡುವೆದರಿಂದಲೂ 
ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ನಿಲುವು ತಾಳುವೆದರಿಂದಲೂ 
ಯಾವ ಪ್ರಯೋಜನವೂ ಇಲ್ಲನೆಂಬುದನ್ನು ಮನಗಂಡೆವು. ಕ್ರಿ.ಪೂ. 7ನೇ ಶತಕಕೂ 
ಮೊದಲು ಬರವಣಿಗೆಯ ಕರೆಯು ಭಾರತಕ್ಕೆ ತಿಳಿದಿತ್ತೆ, ( ಎಂಬುದನ್ನು ಪರೀಕ್ಷಿಸಬೇಕಾ 


ಕಾ ce a cca ಹಾಹಾ me ome «ead ca al 


Sd cc ca ಶ್‌ 


ಭಾರತೀಯ ಲಿಪಿಮಾಲೆಯ ಉಗಮ ೯ 


ದರೆ, ವೇದಕಾಲೀನ ವಾಜ್ಮ ಯಕ್ಕೆ ಮಾತ್ರವೇ ಗಮನ ಹರಿಸುವುದು, ಅವಗ್ಯಕ. ಇದೆ 
ರಲ್ಲಿ ವ್ಯಾಕರಣ, ಛಂದಸ್ಸು, ನಿಘಂಟು ಇವುಗಳಿಗೆ ಸಂಬಂಧಿಸಿದ ಮಾತುಗಳೇ ಅಲ್ಲಜಿ 
ನೇರವಾಗಿ ಆಥವಾ ಅಸರೋಕ್ಷವಾಗಿ ಬರವಣಿಗೆಗೆ ಸಂಬಂಧನಟ್ಟ ಮಾತುಗಳು ಏನಾ 
ದರೂ ಇವೆಯೇ ಎಂಬುದನ್ನು ಅನ್ವೇಷಿಸಬೇಕು. ಅಂತಹ ಸಂದರ್ಭಗಳಲ್ಲಿ ನನಗೆ ಆರಿ 
ಸಲು ಸಾಧ್ಯವಾದ ಕೆಲವನ್ನು ಈ ನಿಷಯದಲ್ಲಿ ಆಸಕ ರಾದ ವಿದ್ವಾಂಸರ ಅವಗಾಹನೆ 
ಗಾಗಿಯೂ, ಈ ದಿಕ್ಕಿನಲ್ಲಿ ಅವರ ಪರಿಶೀಲನೆಯನ್ನು ಕುದುರಿಸಲೂ ಸಹೆ ಕೊಡುತೆ ೇನೆ. 
ಬರವಣಿಗೆಯೆ ಎರಡು ಮುಖ್ಯ ಲಕ್ಷಣಗಳೆಂದರೆ (1) ಸಂಖ್ಯಾ ಚಿಹ್ನೆ. ಮತ್ತು 
(2) ಲಿಪಿ. ಮೊದಲು ವೇದ ಭಾರತದ ಆರ್ಯರಿಗೆ ಅಂಕ ಚಿಹ್ನೆಗಳ. ಸರಿಚಯೆವಿತೆಂದು 
ಹೇಳಲು ಸಾಕ್ಷ್ಯವೇನಾದರೂ ಇದೆಯೇ ಎಂದು. ನೋಡಬಹುದು. "ಯಗ್ರೇದ'ದೆ 
ಸೂಕೆ ವೊಂದರಲ್ಲಿ (10.62) “ಅಷ್ಟ ಕರ್ಣಿ ಹಸುಗಳು? ಎಂಬ ಮಾತು ಬಂದಿದೆ. ಇಲ್ಲಿ 
"ಅಪ್ಟಕರ್ಣೀ? ಎಂಬ ಪದದ ಅರ್ಥ ಏನಿರಬಹುದು? ಪಾಣಿನಿಯ ಅಧ್ಯಯನ ಮಾಡಿರು 
ವವರಿಗೆ, ಈ ಸಂಬಂಧದಲ್ಲಿ ಅವನ ಈ ಸೂತ್ರವೊಂದು ನೆನಪಿಗೆ ಬರುತ್ತದೆ. ಕರ್ಣೇ 
ಲಕ್ಷಣಸ್ಯಾವಿಷ್ಟಾಷ್ಟಾ - ಪಂಚ ಎ ಮಣಿ _ ಭಿನ್ನ - ಭಿನ್ನ - ಸ್ರುವ - ಸ್ವಸ್ಥಿ ಕಸ್ಯ? 
(6.3.115). "ಕರ್ಣ ಸದ ಕೊನೆಯಲ್ಲಿರುವ ಸಮಾಸವೊಂದರ ಅರ್ಥ ದನಗಳ 
_ ಕಿವಿಗಳ ಮೇಲೆ ಸ್ವಾಮ್ಯ ಸೂಚಕ ಗುರುತು' ಎಂದಾದರೆ, "ಕರ್ಣ? ಪದದ ಹಿಂದಿನ 
ಸ್ವರ ದೀರ್ಥಿವಾಗಿರುತ್ತದೆ ಎಷ್ಟು ಅಷ್ಟು ಇತ್ಯಾದಿ ಗುರುತುಗಳಾದರೆ, ದೀರ್ಥವಿಲ್ಲ-- 
ಎಂದು ಈ ಸೂತ್ರ ಬೋಧಿಸುತ್ತದೆ. ಉದಾ: "ದಾತ್ರಾಕರ್ಣ? ಎಂದರೆ (ಮಾಲೀಕ 
ನಿಂದ) ಕಿನಿಯೆ ಮೇಲೆ ಗಾತ್ರದ (ಎ ಕುಡುಗೋಲಿನ) (ಗುರುತು ಮಾಡಲ್ಪಟ್ಟ ಪ್ರಾಣಿ) 
ಎಂದರ್ಥ. ಇದಕ್ಕೆ ಕೆಲವು ಅಪವಾದಗಳಿವೆ. ವಿಷ್ಟ, ಅಷ್ಟ, ಪಂಚ ಮೊದಲಾದ 
ಒಂಬತ್ತು ಪೆದೆಗಳು ಪೂರ್ವಸದಗಳಾಗಿದ್ದ ರ, ದೀರ್ಥ ಬರುವುದಿಲ್ಲ. ಎಂದರೆ ಅಷ್ಟ ಕರ್ಣ 
ಎಂಬ ಪದವಿಸೆಯೇ ಹೊರತು ಅಷ್ಟಾಕರ್ಣ ಎಂದಲ್ಲ. ದುರ್ದೈವದಿಂದ, ಪತಂಜಲಿ ಈ 
ಸೂತ್ರದ ಮೇಲೆ ಯಾವ ವ್ಯಾಖ್ಯೆಯೆನ್ನೂ ಮಾಡುವುದಿಲ್ಲ. ಆದಕಾರಣ, ಈ ಸೂತ್ರದ 
ಪ್ರಾಚೀನತಮ ವ್ಯಾಖ್ಯಾಕಾರನೆಂದರೆ, ಕಾಶಿಕಾಕಾರ. ಈ ಸೂತ್ರೆದಲ್ಲಿರುವ "ಅನ್ನ - 
ಪಂಚೆ' ಶಬ್ಧಗಳನ್ನು ಎಂಟು” ಮತ್ತು (“ಐದು”) ಎಂಬ ಅರ್ಥದ ಸಂಖ್ಯಾವಾಚಕ 


"ಅಷ್ಟನ್‌' ಮತ್ತೆ "ಸಂಚನ”' ಎಂದು ತೆಗೆದುಕೊಳ್ಳುತ್ತಾನೆ ಎಂಬುದರಲ್ಲಿ ಸಂದೇಹ 


ವಿಲ್ಲ. ಈ ವಿವರಣೆಯೆನ್ನು ಅನುಸರಿಸಿದರೆ, "ಅಷ್ಟ ಕರ್ಣ' ಎಂದರೆ «ಕಿವಿಯ ಮೇಲೆ 
ಎಂಟು (ಸಂಖ್ಯೆಯ) ಚಿಹ್ನೆಯ ಗುರುತು ಹೊಂದಿರುವೆದು' ಎಂದಾಗುತ್ತದೆ, ಮೆತ್ತು 
ಇದರಿಂದ "ಜುಗ್ರೇದ' ಕಾಲೀನ ಆರ್ಯರಿಗೆ ಸಂಖ್ಯಾ ಚಿಹ್ನೆಗಳ ಸರಿಚಯನಿತ್ತೆಂದೂ 
ಅವನ್ನು ಮಾಲಿಕತ್ತದ ಗುರುತಿಗಾಗಿ ತಮ್ಮ ದನಗಳ ಕವಿಗಳ ಮೇಲೆ ಹಾಕುತ್ತಿದ್ದರೆಂದೂ 
ಖಚಿತವಾಗಿ ನಿರ್ಣಯಿಸಬಹುದು. "ಕಾತಿಕಾ'ದ ವಿವರಣೆ ಸರಿ ಎಂದು ತೋರುವುದಿಲ್ಲ, 
"ಮೈ ತ್ರಾಯಿಣೀ ಸಂಹಿತೆಯಲ್ಲಿ "ಗುರುತು ಮಾಡು' ಎಂಬ ಅರ್ಥದಲ್ಲಿ "ಆಕ್ಸ್‌? ಎಂಬ 
ಧಾತುನನ್ನು ಪತ್ತೆ ಹಚ್ಚ ಲಾಗಿದೆ. ಈ ಸಂಹಿತೆಯ ಒಂದು ಕಡೆ ಬೇರೊಂಡು 
2 


೧೦ ಮಾನವಿಕ ಕರ್ಣಾಟಕ 


ರೀತಿಯ ಕಿವಿ ಗುರುತುಳ್ಳ ದನಗಳ ಬಗ್ಗೆ ಸೂಚನೆಯಿದೆ. "ಅಸ್ಲಿಕ' "ಅಷ್ಟ? ಎರಡೂ 


"ಅಕ್‌? ಧಾತುವಿನ ಭಾತಕೃದಂತ ರೂಪಗಳು. ಎಂದರೆ, "ಅಷ್ಟಕರ್ಣ' ಎಂದರೆ ' 


"ಗುರ್ತು ಮಾಡಿದ ಕಿವಿಯುಳ್ಳ' ಎಂದು ಅರ್ಥ ಹೇಳುವುದು ಹೆಚ್ಚು ಸರಳವಾಗಿರುತ್ತ ದೆ, 
ಇದೇ ಕಾರಣದಿಂದ, "ಪಂಚ' ಶಬ್ದವನ್ನು «ಪಂಚಕ' ಎಂಬುದಕ್ಕೆ ಬದಲು "ಸಂಚ? 


(ಹರಡಿದ) ಎಂದು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ. ಈ ರೀತಿ "ಯಗ್ವೇದ? ' 


ದಲ್ಲಿ ಕಂಡು ಬರುವ "ಅಷ್ಟಕರ್ಣ' ಎಂಬ ಪದ ಸಂಖ್ಯಾ ಚಿಹ್ನೆಗಳನ್ನು ಆರ್ಯರು ಬಳಸುತ್ತಿ 
ದ್ವರು ಎಂಬುದಕ್ಕೆ ಉಸಷ್ಟಂಭಕವಾದ ಸಾಕ್ಷ್ಯವಾಗುವುದಿಲ್ಲ. ಆದರೆ ಈ ಸಾಕ್ಷ್ಯಕ್ಕೆ 
ಬೆರೆಯಿಲ್ಲವಾದರೂ, ಅವರಿಗೆ ಸಂಖ್ಯಾ ಚಿಹ್ನೆಗಳ ಅರಿವಿತ್ರೆಂಬ ಊಹೆಯನ್ನು 
ಬೇರೊಂದು ರೀತಿಯಲ್ಲಿ ನಿಸ್ಪರ್ಸಿಸಬಹುದು. ವೇದಕಾಲದಲ್ಲಿ ಆರ್ಯರ ಎಣಿಕೆಯ ತಿಳು 
ವಳಿಕೆ ಅತಿ ಪ್ರವೃತ್ತಿ ಸ್ವರೂಪದ್ದೆಂದು ಸಂಶಯಾತೀತವಾಗಿ ಪ್ರತಿಪಾದಿಸಬಹುದಾದರೈ 
ಅಂಕಗಳನ್ನು ಗುರುತು ಮಾಡುವ ಅರಿವು ಅವರಿಗಿರಲಿಲ್ಲವೆಂದು ಹೇಳಲು ಸಾಧ್ಯವೇ 
ಇಲ್ಲ. "ಯಗ್ಬೇದ'ದಲ್ಲಿ ಅಯುತ? ( 10,000) ಎಂಬ ಪದವನ್ನು ಕಾಣಬಹುದು. 
ಕೆಲವೆ ಖುಕ”ಗಳು ಇನ್ನೂ ಅಧಿಕ ಸಂಖ್ಯೆಯನ್ನು ಹೇಳುತ್ತವೆ ; ಉದಾ: ಶತ. ಸಹೆಸ್ರ 
(100:000-ಖು. 4.32.18 ; 8.32.18). ಕಾಲಾನುಕ್ರಮದಲ್ಲಿ "“ಯಗ್ರೇದ? 
ದಿಂದ ಹೆಚ್ಚು ದೂರನಲ್ಲದ "ಯೆಜುರ್ಮೇದ'ದಲ್ಲೀಗ ಆತ್ಯಧಿಕ ಅಂಕಗಳ ಹೆಸರುಗಳ 
ಪಟ್ಟಿಯನ್ನೇ ಕಾಣುಶ್ಶೇವೆ. "ವಾಜಸನೇಯೀ ಸಂಹಿತೆ'ಯೆ ಸೂತ್ರವೊಂದನ್ನು ಹೀಗೆ 
ಭಾಷಾಂತರಿಸಬಹುದು : 
«(ಯಜ್ಞ ಸಂಬಂಧಿಯಾದ) ಈ ಇಟ್ಟಿಗೆಗಳು ನನಗೆ ಈ ಲೋಕದಲ್ಲಿ ಹಾಗೂ 
ಪರಲೋಕದಲ್ಲಿ ] (ಏಕ), 10(ದಶ), 100(ಶತ), 1000(ಸಹಸ್ರ), 
10:00೧(ಅಯುತ), 100:000(ಸನಿಯುತ), 1:000:000(ಸ್ರಯುತ) 
10:00೧:000(ಅರ್ಬುದ), 10೧,0೧೦,೧೦೦ (ನೈರ್ಬುದೆ), 
1:000:000:000(ಸಮುದ್ರ), 10,000,0೦೧,೦೦೦ (ಮಧ್ಯ) 


100:000:000:000 (ಅಂತು, 1:000.000.000:000 (ಪರಾರ್ಥ) 
__ಈ ಸಂಖ್ಯೆಯ ಹಸುಗಳನ್ನು ಗಳಿಸಿಕೊಡಲಿ. » 


ಇಲ್ಲಿ ಹೇಳಲಾದ ಅಂಕಿಗಳಲ್ಲಿ ಗರಿಷ್ಠವಾದುದು "ಪರಾರ್ಧ?_ ನೂರು ಶತಕೋಟ. 
ತೈತ್ತಿರೀಯ ಸಂಹಿತೆಯಲ್ಲಿ ಮೇಕೆ ಹೇಳಿದ್ದಕ್ಕೆ ಸರ್ವಸಮನಾದ ಪೆಟ ಎರಡು ಕಡೆ 
A) 

ಕಂಡುಬರುತ್ತದೆ. ಇದೇ ಸಟ್ಟಿ ಅಲ್ಪ ವ್ಯತ್ಯಾಸಗಳೊಂದಿಗೆ "ಕಾಠಕಸಂಹಿತೆ'ಯಲ್ಲಿದೆ ; 
“ನಿಯುತ'ವನ್ನು *ನ್ರಯುತವೆದೂ, "ಸ್ರಯುತ'ವನ್ನು "ನಿಯುತ' ಎಂದೂ ಹೇಳಿದೆ; 
ವ ಜ್ಯ ( » 

ಮತ್ತು "ನ್ಯರ್ಬದ»ದ ಅನಂತರ ಬದ್ವ? ಎಂಬ ಹೊಸ ಅಂಕವನ್ನು ಸೇರಿಸಲಾಗಿದೆ ; 
ದಾಗಿ ಸ ಅಂಕಗಳೆಲ್ಲ ಹತ್ತು ಪಟ್ಟು ಹೆಚ್ಚಾಗಿವೆ ಮತ್ತು *ಸರಾರ್ಧ', 
ಇದರಲ್ಲಿ ಸಾನಿರ ಶತಕೋಟಿ. «ಯಜುರ್ವೇದ? ಕಾಲಕ್ಕೆ ಆಗಲೇ ಎಣಿಕೆಯ ಹಲವು 
ಜು 

ಕ್ರಮಗಳು ಹುಟ್ಟಿದ್ದು *ಬ್ರಾಹ್ಮಣ' ಕಾಲದಲ್ಲಿ ಅವು ವೃದ್ಧಿ ಹೊಂದಿದವು. ಎಂದು 


ಭಾರತೀಯ ಲಿಪಿಮಾಲೆಯ ಉಗನು ೧೧ 


ತೋರುತ್ತದೆ ಮತ್ತೆ ಇದೇ ಕಾಲದಲ್ಲಿಯೇ ಆರ್ಯರ ಅಂಕಗಣಿತ ಜ್ಞಾನವೂ ಪ್ರವೃದ್ಧ 
ಮಾನಕ್ಕೆ ಬಂದುದನ್ನು ಕಾಣುತ್ತೇವೆ. "ಪಂಚನಿಂಶ ಬ್ರಾಹ್ಮಣದಲ್ಲಿ ಚಿನ್ನದಲ್ಲಿ ಕೊಡ 
ಬೇಕಾದ ದಕ್ಷಿಣೆಗಳ ಒಂದು ದೀರ್ಫಪಟ್ಟಿ ಇದೆ. ಇದರಲ್ಲಿ ಪ್ರತಿಸುಖ್ಯೆಯೂ ಅದರ 
ಹಿಂದಿನದರ ಎರಡರಷ್ಟು ಆಗಿದೆ. ಅದು ಹನ್ನೆರಡು ಎಂಬ ಸಂಖ್ಯೆಯಿಂದ ಆರ:ಭವಾಗಿ 
ಜ್ಯಾಮಿತಿ ಸರಣಿಯಲ್ಲಿ ವೃದ್ಧಿ ಹೊಂದುತ್ತ 393,216 ಎಂಬ ಸಂಖ್ಯೆಯನ್ನು ಮುಟ್ಟು 
ತ್ತವೆ. ಈ ಗುಣಾಕಾರದ ವಿಲೋಮ ಸರಣಿಯ ಒಂದು ಉದಾಹರಣೆಯ ಉಸಲಬ್ಧ 
ವಿದೆ. ಇದರಲ್ಲಿ ಪ್ರತಿಸಂಖ್ಯೆಯೂ ಅದರ ಹಿಂದಿನದರೆ 1/15 ರಷ್ಟು ಆಗಿದೆ. ಉದಾ: 
"ಶತಪಥಬ್ರಾಹ್ಮಣ'ದಲ್ಲಿ ಹಗಲನ್ನು 15 ಈಮುಹೊರ್ತ'ಗಳಾಗಿ , ಮುಹೂರ್ತ 
ವೊಂದನ್ನು 15 *ಕ್ಷಿಸ್ರಗಳಾಗಿ. *ಕ್ಷಿಪ್ರ' ವೊಂದನ್ನು 15 *ಏಕರ್ಹಿ'ಗಳಾಗಿ, “ತರ್ಹಿ 
ಯೊಂದನ್ನು 15 *ಇದಾನೀಂ*ಗಳಾಗಿ, "ಇದಾನೀಂ'ಯೊಂದನ್ನು 15 "ಪ್ರಾಣ'ಗಳಾಗಿ 
ವಿಭಾಗ ಮಾಡಿದ್ದಾರೆ. ಈ ರೀತಿಯಲ್ಲಿ ಹಗಲು 7,59,375 ಭಾಗವಾಗುತ್ತದೆ. ಭಿನ್ನ 
ರಾಶಿಗಳ ಆರಿವಾದರೋ ಆರ್ಯರಿಗೆ ಯಗ್ಬೇದ'ದ ಕಾಲದಲ್ಲಿಯೂ ಇತ್ತು. ಅರ್ಧ($). 
ಪಾದ(3), ತ್ರಿಪಾದ($), ಶಫ (1/8), ಮತ್ತು ಕಲಾ (1/16) ಎಂಬ ಪದಗಳ 
' ಬಳಕೆಯಿದೆ. ಅಂತೆಯೇ, "ಯಗ್ರೇದ? 6.69.8 ರಲ್ಲಿ, ಇಂದ್ರ, ಮತ್ತು ನಿಷ್ಣು ಸಹ 
ಕೃತ ಪ್ರಯತ್ನಗಳಿಂದ ಒಂದು ಸಾವಿರವನ್ನು ಮೂರು ಭಾಗ ಮಾಡಿದರು ಎಂದೊ 
(ತ್ರೇಧಾ ಸಹಸ್ರಂ ನಿ ತದ್ದೆರೆಯೇಥಾಂ) ಅದೊಂದು ಮಹಾಸಾಧನೆಯೆಂದೂ ಹೇಳಿದೆ. 
ಸಾಕ್ಷ್ಯ ಸಮೂಹ ಇಷ್ಟು ಅತ್ಯಧಿಕವಾಗಿಯೂ, ನಾನಾ ಪ್ರಕಾರವಾಗಿಯೂ ಇರುವಾಗ, 
ಅಂಕ ಚಿಹ್ನೆಗಳ ಯಾನ ಒಂದು ವ್ಯವಸ್ಥೆಯನ್ನೂ ಬೆಳೆಸಿಕೊಳ್ಳದೆ ಆರ್ಯರು ವೇದಯುಗದ 
ಪ್ರಾರುಭಕ್ಕೇ ಅಂಕ ಗಣಿತ ಕ್ಷೇತ್ರದಲ್ಲಿ ಬಹಳ ಮುನ್ನಡೆದಿದ್ದರು ಎಂಬುದನ್ನು ಪ್ರಶ್ನಿಸು 
ವ್ರೆದಕ್ಕಾಗಲೀ, ನೂರು ಶತಕೋಟಿ ಅದೂ ಸಾವಿರ ಶತಕೋಟಗಳುಥ ಆಧಿಕ ಸಂಖ್ಯೆ 
ಗಳಲ್ಲಿ ವ್ಯವಹರಿಸುತ್ತಿದ್ದರು ಮತ್ತು ಭಿನ್ನರಾಶಿಗಳ ಸೂಕ್ಷ್ಮತೆಯನ್ನು ಗ್ರಹಿಸಲು ಸಾಧ್ಯ 
ವಾಗಿತ್ತು ಎಂದು ಉಊಹಿಸುವ್ರೆದಕ್ಕಾಗಲೀ ಸಾಧ್ಯವೇ ? ಲಿಪಿಯನ್ನು ಕಲಿತ ಮೇಲೂ 
ಗ್ರೀಕರು ಕಂಡಿದ್ದ ಅತ್ಯಧಿಕ ಸಂಖ್ಯೆ ಎಂದರೆ 10,000. ರೋಮನ್ನರ ಸ್ಥಿತಿ ಇನ್ನೂ 
ಹೀನಾಯವಾಗಿತ್ತು ; ಅನರು 1000 ರಿಂದ ಮುಂದಕ್ಕೆ ಹೋಗಲಾರದೆ ಹೋದರು. 
ಆದ್ದರಿಂದ ಆರ್ಯರು ನಾನಾ ಸಂಖ್ಯೆಗಳಿಗೆ ಚಿಹ್ನೆಗಳನ್ನು ರೊಪಿಸಿಕೊಂಡಿದ್ದರು ಎಂಬುದ 
ರಲ್ಲಿ ಯಾವ ನಾ ಯವಾದ ಸಂದೇಹವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಲಿಪಿಯ 
ವಿಷಯದಲ್ಲಿಯೊ ಈ ಮಾತುವೇ ಸಾಧುವಾಗಿರುತ್ತದೆ. ಪಾಲಿ ಧರ್ಮಗ್ರಂಥಗಳಲ್ಲಿ 
ಉಕ್ತವಾದಂತೆ ಲೇಖನ ಕಲೆಯ ಪ್ರಾಚೀನತೆಯ ಪರವಾಗಿ ಬ್ಯೂಲಂ್‌ ಮಂಡಿಸಿರುವ 
ವಾದಗಳಲ್ಲಿ ಒಂದೆಂದರೆ, "ಬರೆಯುವುದು? «ಬರವಣಿಗೆ: ಬರೆಯುವವ' "ವರ್ಣ' ಅಥವಾ 
"ಅಕ್ಷರ? ಅರ್ಥಗಳಲ್ಲಿ ಪ್ರಯುಕ್ತವಾಡೆ ಪದಗಳ ಬಗೆ. ಎಂದಕ್ಕೆ "ಬರವಣಿಗೆ' ಅಥವಾ 
“ಬರೆಯುವವ' ಎಂದು ನಿರ್ದೇಶಿಸಲು ಬಳಸಲಾದ ಶಬ್ದಗಳು "ಲಿಪಿ' ಅಥವಾ “ಲಿಪಿಕಾರ” 
ಎಂದಲ್ಲ. ಅದರೆ "ಲೇಖ' ಅಥವಾ "ಲೇಖಕ' ಎಂದು ; ಇವುಗಳ ಅರ್ಥವಾದರೋ, 


೧೨ ಮಾನವಿಕ ಕರ್ಣಾಚಿಕೆ 


"ಕೆಕೆಯುವುದು', ಅಥವಾ ಕೆರೆಯುವ' ಎಂದಾಗಿದೆ.4 ಹೀಗೆ ಒಂದು ವರ್ಣವನ್ನು 
ಕೆಕೆದರೆ ಅಥವಾ ಕೊರೆದರೆ, ಸ್ವಾಭಾನಿಕವಾಗಿಲೆ ೀ ಅದು ಸ್ಕಿರತೆಯೆನ್ನು ಪಡೆಯುತ್ತ ಜಿ 
ಮತ್ತು ಈ ಅಭಿಪ್ರಾ ಯಕ್ಕೆ ಅನುಗುಣವಾಗಿ "ವರ್ಣಕ್ಕೆ? «ಆಕ್ಷರೆ? (ವಾಅಳಿಯದುದು) 
ಎಂಬ ಪದನಿರುವ್ರದನ್ನು ಕಾಣು? ತ್ತೇನೆ, ಮೆತ್ತು ಈ ಸಂದರ್ಭದಲ್ಲಿ ಲಿ ಹೆಚ್ಚಾಗಿ ಬಳಸಲಾದ 
ಪದಸಮೂಹವೆಂದರೆ ಹ ಛಿಂದ್‌? ಸ ಅಳಿಯದಿರುವೆ ಗಳನ್ನು ಕಂಡರಿಸು) 


ಎಂಬುದಾಗಿದೆ. ಇಲ್ಲಿ ಲಿಪಿ” ಎಂಬ ಸದವ್ರೆ ಈಚಿ 3ಿನಡೆಂದು ಪರಿಗಣಿಸ ಬಯಸುತ್ತಾರೆ 


ಹೊತ ಅವರೆ er ಗಿ ತಿಳಿಸಬೇಕಾಗಿಲ್ಲ. ಮತ್ತು ತಮ್ಮ ವಾದದ 
ಸಮರ್ಥನೆಗೆ ಅವರು ಹೇಳುವುದು ಹೀಗೆ. . ಶಹ್‌ಬಾಸ್‌ಘೆರಿ ಮತ್ತ ಮಾನ್‌ಸೆರ ಶಿಲಾ 
ಲೇಖಗಳಲ್ಲಿ ಕಂಡು ಬರುವಂತೆ ಅಶೋಕನ ಶಾಸನಗಳ ಗಾಂಧಾರೆ ಉಸಭಾಷೆಯಲ್ಲಿ 
ಲಿಪಿ? ಎನ್ನಲು "ದಿಪಿ' ಇದೆ ; ದಿಪತಿ(-ಎ ಬರೆಯುತ್ತಾನೆ), ದಿಸಪತಿ (= ಬರೆಯಿಸು 
ತ್ತಾನೆ) ಎಂಬ ಕ್ರಿಯಾಪದಗಳೂ ಇವೆ.5 ಅದರೆ, ಈತನಿಗಾಗಲೀ ಈತನ ವಾದಸರಣಿ 
ಯನ್ನು ಒಪ್ಪುವನರಾಗಲೀ ಪರ್ಷಿರ್ಯ “ಲಿಪಿ? ಆಯಿತೆಂದು ಭಾಷಾ ವಿಜ್ಞಾ ನದ ಆ 
ರದ ಮೇಲೆ ಬಡೆ ಹೊರತು' ಆ ಅಭಿಪ್ರಾಯವನ್ನು ಒಪ್ಪ ಲಾಗುವುದಿಲ್ಲ. ಅಲ್ಲದೆ 
ಬ್ಯೂಲರನ ವಾದಕ್ಕೆ ಏನೊಂದು ಸ್ವಲ್ಪ ನಿಸ್ತಸನೀಯ ಆಧಾರ ಎನಿಸಿದ್ದಿ ತೋ, ಅದೂ 
ಕೂಡೆ ಈಚೆಗೆ ಪೊ.॥ ಹುಲ್ಲುಷ್‌ ಅನರ ಸಂಶೋಧನೆಯಿಂದ ಮಾಯ 
ಗಾಂಧಾರ ಶಿಲಾಲೇಖಗಳ ಅಂದವಾದ ಮತ್ತು ತಬಲ” ಪಡಿಯಚ್ಚುಗಳ ಬಲದ 
ಮೇಲೆ ಇವುಗಳಲ್ಲಿ ಕಂಡು ಬರುವ ಪಗಗಳು ನಿಜಕ್ಸೂ ನಿಸಿ? ಮತ್ತು ಅದರೆ ಸಾಧಿತ ಪದ 
ಗಳೇ ಹೊರತು "ದಿಸಿ? ಅಲ್ಲವೆಂದು ಸ್ಪಷ್ಟವಾಗಿ Mr ಸಿದ್ದಾರೆ ಹುಲ್ಬ್‌ 6. ಆದ 
ಕಾರಣ ಸಂಸ್ಕೃತ «ಲಿನಿ' ಎಂಬುದು ಎರವಲು. ಸದೆ ಎಂಬ ಬ್ಯೂಲರನ ಮೋ! 
ಮುರಿದು ಬೀಳುತ್ತದೆ. ಈತನ ಈ ಮಂದನೆ:': ನ್ನು ಸಮರ್ಥಿಸಲು ದುಸ್ಪಾಧ್ಯೆವಾದರೂ 
ಬರವಣಿಗೆ ಕುರಿತ ಸೆದೆಗಳೆಲ್ಲ ಈ ಕಲೆಯೊಡನೆ ಮೊದಲಿಗೆ ಜೊಕೆಯಾನಿದ್ದು, ಕೆರೆಯ್ಕೆ 
ವ್ರೆದು ಅಥವಾ *ಕಂಡರಿಸುವೆದು? ಎಂಬು: ಕ್ಕ ಸಂಬಂಧಿಸಿದೆ ಎಂದೂ, ಕೆರೆಯುವುದ 
ಅಥವಾ ಕಂಡರಿಸುವುದರೆ ಕಾರಣದಿಂದ ಅಳಿದು ಹೋಗದುದರಿಂದ 4 ನ 

ಸಲು «ಅಕ್ಷರ? ನ್ನೆಲಾಯಿತು ಎಂದು ಬ್ಯೂಲರ್‌. ಸಲಹೆ ಮಾಡಿರುವುದು pn 
ಸಮರ್ಪಕವಾಗಿದೆ ಎನಿಸುತ್ತದೆ. ಬ್ಯೂಲರ” ಮುಂದುವರಿದು, ಈ ೬ | 


ಟ್‌ ಅಕರ? ಎಂಬ 
ಸದ ಪಾಲೀ ಧಾರ್ಮಿಕ ಗ್ರಂಥಗಳಿಗೆ ಪೂರ್ವಕಾಲದ ವಾಜ ಯದಲ್ಲಿ 
ಸಾಧ್ಯವೇ ಎಂಬುದನ್ನು ನಿಜಾರಿಸಸಿ ಅಲ್ಲಿಗೇ ಬಾತು ಅಂತೂ ಹ ದದ ಸಂಗತಿ 
ಅದರಲ್ಲೂ ನಾನು ಮೊದಲೇ ಹೇಳಿದಂತೆ ಪಾಲಿ ನಿಟಕಗಳಿಗಿಂತ ಪ್ರಾಚೀನ ಕಾಲಬ್ದೆ ೦ದು 
ನಿಸ್ಪ ಂಡೇಹೆವಾಗಿ ತೆಗೆದುಕೊಳ್ಳಬಹುದಾದ ಕೇವಲ ವೇದ ಸಾಹಿತ್ಯದಲ್ಲಿ ಎಲ್ಲಿಯಾದರೂ 


ದ ಬಂದಿದೆಯೇ ಎಂದ 
ಈ ಪದ ಬಂದಿದಯೇ ಎಂದು ಚಿತ ಹುಡುಕಬೇಕಾಗಿತ್ತು. ವೇದ ವಾಜ್ಮಯದ. ನಿದಾರ್ಥಿಗೆ 


' 


ಭಾರತೀಯ ಲಿಪಿಮಾಲೆಯ ಉಗಮ ೧೩ 


ತೆ 


"ವರ್ಣ' ಎಂಬ ಅರ್ಥದಲ್ಲಿ ಳನ್ನು ಎಂಬ ಪದ “ಬೃಹದಾರಣ್ಯಕ” ಮತ್ತು "ಛಾಂದೋಗ್ಯ 
ಉಪನಿಸರ್ತ'ಗಳಲ್ಲಿ ಮಾತ್ರವಲ್ಲ, "ಐತರೇಯ ಬ್ರಾಹ್ಮ ಣದಲ್ಲಿ ; ಇದರಲ್ಲಿ ಅಷ್ಟೇ ಅಲ್ಲ 
“ಅಥರ್ವ ವೇದ'ದಲ್ಲಿ ಮತ್ತು "ಯಗ್ವೇದ' ದಲ್ಲಿಯೂ (1.164.24) ಬಂದಿದೆ. ಈ 
ಕೃತಿಗಳಿಂದ ಪಕ್ಷಿಗಳನ್ನು ಇಲ್ಲಿ ಉದಾಹರಿಸುವುದು ತೊಡಕಾಗುತ್ತದೆ, ಆದರೆ, ವೇದ 
ವಾಜ, ಯೆದ ಎಲ್ಲ ಹಂತಗಳಲ್ಲಿಯೂ ಅಕ್ಷರ” ಎಂಬ ಪದ “ವರ್ಣ' ಎಂಬ ಆರ್ಥದಲ್ಲಿ 
ಬಳಕೆಯಾಗಿರುದರಲ್ಲಿ ಸಂಶಯವಿಲ್ಲ. ವರ್ಣ'ವನ್ನು ಮೊದಲಿಗೆ ಕೊರೆದು, ಕೆರೆದು 
ಅಥವಾ ಕೆತ್ತಿ ಅದನು ಅಳಿಯದಂತೆ ಮಾಡಿದ ಚಕಾ ಅದನ್ನು "ಅಕ್ಷರ' ಎನ್ನಲಾಯಿ 
ತೆಂದು ಬ್ಯೂಲರ” ಭಾವಿಸಿದ್ದು ಸರಿ ಎಂದು ಈ ಹಿಂದೆ ರ ಆದ್ದರಿಂದ 
“ಖುಗ್ಬೇದ' ಕಾಲದಲ್ಲಿಯೂ ಅರ್ಯರಿಗೆ ಅಂಕಗಳ ಚಿಹೈಗಳ ವ್ಯವಸ್ಥೆ ಹಾಗೂ ಬರವಣಿ 
ಗೆಯ;ಕಲೆ ಅಥವಾ ವರ್ಣಗಳನ್ನು *ಕೆರೆಯುನ್ತದರ' ನರಿಚಂ ಯವಿತ್ಕೆ ಂಬುದಕ್ಟೆ ಸಾಕ್ಷ್ಯ 
ವಿಲ್ಲವೇ ? ಹೀಗೆ ವಿಷಯವನ್ನು ಸಕ್ಷಪಾತನಿಲ್ಲವೇ ಆಗ್ರಹನಿಲ್ಲದೆ, ಸಂತೀಲಿಸಿದರೆ,'ಪಾಲಿ 
ಪಿಟಕೆಗಳ ಆಧಾರದ ಮೇಲೆ ಈಗ ಒಪ್ಪಿರುವಂತೆ ಕೇವಲ ಕ್ರಿ.ಪೂ. 6ನೇ ಶತಶೆದಲ್ಲಿ 
ಮಾತ್ರವಲ್ಲ ಅದಕೆ ಅತಿ ಹಿಂದಿನಿಂದಲೂ ಕಡೆಯ ಪಕ್ಷ ಕ್ರಿ. ಪೂ. 1200 -- 


: *ಯಗ್ವೇದ'ದ ಅತ್ಯಂತ ಕಡೆಯೆ ಅವಧಿ - - ರಲ್ಲಿಯೇ ಭಾರತದಲ್ಲಿ ಬರೆಯುವ ಕಲೆ ತಿಳಿದಿ 
ತಂದು ಹೇಳದೇ ಇರಲಾಗುವುದಿಲ್ಲ. ಈ ತೀರ್ಮಾನ ಉು್ಫೀಕ್ಷೆಯಲ್ಲ, ಬದಲಾಗಿ ಇದು 


ಹೀನೋಕ್ತಿ ನುತ್ತು ವರ್ಣಮಾಲಾ ಬರಹದ ಭಾರತದಲ್ಲಿ ಯೂ ಐತಿಹಾಸಿಕ ಪ್ರಾಚೀನ, 
ಐತಿಹಾಸಿಕ ಮಾತ್ರವಲ್ಲ, ಪ್ರಾಗ್ಸೆತಿಹಾಸಿಕ ಮೂಲ ಹೊಂದಿದೆ ಎಂಬುದನ್ನು. ಸ್ಪಷ್ಟ 
ವಾಗಿ ತೋರಿಸುವ ಅತಿ ಹೆಚ್ಚಿನ ಪ್ರಮಾಣದ ಸಾಕ್ಷ್ಯ ಗಳು ಈಗ ದೊರೆಯುತ್ತ ವೆ. 
ಭಾರತೆದಲ್ಲಿ ಬರವಣಿಗೆಯ ಉಗಮದ ಬಗೆಗಿನ ಈ ಸಾಕ್ಷ್ಯನನ್ನು ಈಗ ಮುಂದಿಡಬಹು 
ದಾಗಿದೆ. 
ಭಾರೆತೀಯ ಲಿಪಿಯ ಉಗಮದ ವಿಷಯದಲ್ಲಿ ನಿನಿಧನಾದ ಅಭಿಪ್ರಾಯ 
ಗಳನ್ನು ಮಂಡಿಸಲಾಗಿವೆ. ಅವನ್ನು ಮುಖ್ಯವಾಗಿ ಮೂರು ವಾದಗಳಲ್ಲಿ ಇರಿಸಒಹುದು. 
ಮೊದಲನೆಯದು ಬ್ರಾಹ್ಮೀ ಲಿಸಿಯೆ ರಹಸ್ಯವನ್ನು ಮೊದಲಿಗೆ ಭೇದಿಸಿದ ವಿನ್ಸೆಪ್‌ 
ಮೂಲತಃ ವ್ಯಕ್ತ ಗೊಳಿಸಿದುದು. ಅವರೆ ಒಲವೆ. ಅತೋಕನ ಶಾಸನಗಳ ಲಿಪಿ ಗ್ರೀಕ್‌ 
ಮೂಲ ತಾ ಎಂದು ಹೇಳುನ್ರೆ ಕಿತ್ತು. ಈತನ ಈ ದೃಸ್ಟಿಯನ್ನು ಓಟ್‌ಪ್ರೀಡ್‌ 
ಮುಲ್ಲರ್‌ ಮತ್ತೆ ಕೆಲ ಕಾಲಾನಂತರ ಸೆನಾರ್ಟ್‌ ಕೂಡ ಅನುಸರಿಸಿದರು. ಪ್ರಾಚೀನ 
ತೆಮ ಬ್ರಾಹ್ಮೀ ಮತ್ತು ಗ್ರೀಕ್‌ ಲಿಪಿಗಳಲ್ಲಿ ಅತಿ ಸಾಮ್ಯನಿರುವ್ರದರೆ್ಲಿ ಸಂದೇಹವಿಲ್ಲ. 
ಆದರೆ, ಇದರಲ್ಲಿ ಮುಖ್ಯವಾಗಿ ಕಾಲಾನುಕ್ರಮದ ಆಧಾರ ಹೊಂದಿರುವ, ಸರಿಹೆರಿಸಲು 
ಸಾಧ್ಯವಾದ, ಕ್ಲಿಷ್ಟ ತೆಗಳಿವೆ. ಬ್ರಾ ಹ್ಮ ಲಿಸಿ ಅತೋಕೆನ ಕಾಲದಲ್ಲಿ ಹುಟ್ಟಿತೆಂದು ಈಗ 
ಯಾರೊ A ಆದಕಾರಣ ಈ ಹ ಭಾ ಬಹು ಹಿಂದೆಯೇ ತಿರಸ್ಮರಿ 
ಸಲಾಯಿತು. ನಾನ್ಸ ಸರಿಶೀಲಿಸಬೇಕಾದ ಎರಡನೇ ವಾದವು ಭಾರತೀಯ ಲಿಪಿ ಸ್ವದೇಶ 
ದಲ್ಲಿಯೇ ಉಗಮವಾಯಿಕೆಂದು ಪರಿಗಣಿಸುತ್ತದೆ. ಈ ಟ್ಟೆ ಸ 


೧೪ ಮಾನವಿಕ ಕರ್ಣಾಟಕ 


ವ್ಯಕೆ ಗೊಳಿಸಿದವನು ಲ್ಯಾರ್ಸೆ ; ಅಮೇಕೆ ದಕ್ಷಿಣ ಭಾರತದ ದ್ರಾನಿಡ ವೆಂಶದವರ ಸೃ 
ಎಂದು ಭಾವಿಸಿದ ಎಡ"ವರ್ಡ್‌ ಥಾಮಸ" ಅದನ್ನು ಪೋಸಿಸಿದನು.? ಈ ವಾದ 
ಈಚೆಗೆ ದಕ ಸಮರ್ಥಕರಾದವರು ಸರ್‌ ಅಲೆಕ್ಸಾಂಡರ್‌ ಕನ್ನಿ-ಗ್‌ ಹ್ಯಾಂ. ಇವರು ಆ 
ಕಾಲದ ಭಾರತೀಯ ಚಿತ್ರ ಲಿಸಿಯೊಂದರಿಂದ ಉಗಮವಾಯಿತೆಂದು 
ಸಕ,ನುವಾಗಿ ಯತ್ನಿಸಿದರು 10 ಕನಿಂಗ್‌ ಹ್ಯಾಂರನ್ನು ಅನುಸರಿಸಿದ  ಡಾಸನ್‌ 


ಭಾರತೀಯ ಲಿಪಿಯು ಸ್ವತಂತ್ರವಾದ ಸೃಷ್ಟಿ ಎಂದು ಇನ್ನು ಹೆಚ್ಚು ನಿಖರವಾಗಿ ಮಂಡಿಸಿ 


ದರು. ಸೆಮೆಟಿಕ್‌ ಮೂಲವನ್ನು ಹೇಳುವುದೇ ಮೂರನೇ ವಾದವಾಗಿದೆ. ಬಹುಮಂದಿ ' 


ಪ್ರಾಚೀನ ಲಿಪಿ ಶಾಸ್ತ್ರಜ್ಞರು ಇದನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ಈಗ ಇದು 


ಇಂ 


ಉಚ್ಛಾ _ ಯದಲ್ಲಿಡೆ. ಈ ಅಭಿಪ್ರಾಯವನ್ನು ಮೊದಲಿಗೆ ಸರ್‌ ನಿಲಿಯೆಂ ಜೋನ್ಸ್‌ ' 


1806 ರ ವೇಳೆಗೇ ಮುಂದಿಲ್ಸಿದ್ದರು.11 ಈ ವಾದವನ್ನು ಬೆಂಬಲಿಸುವೆವವರಲ್ಲಿ ಈಗ 


ಎರಡು ಮುಖ್ಯ ಪಂಗಡಗಳು ಗಮನಕ್ಕೆ ಪಾತ್ರವಾಗಿವೆ. ಒಂದು ಗುಂಪಿನಲ್ಲಿ ಅತಿ 


ಮುಖ್ಯರೆಂದರೆ, ದೀಕೆ ಮತ್ತು ಐಸಾಕ್‌ ಟೇಲರ್‌.12 ಇವರು ದಕ್ಷಿಣ ಅರೇಚಿಯೆದ 
ದಾಕ್ಷಿಣಾತ್ಯ ಸೆಮ್ಮೆಟರ ವರ್ಣಮಾಲೆಯಿಂದ ಭಾರತೀಯ ವರ್ಣಮಾಲೆ ಹುಟ್ಟಿತೆನ್ನು 
ವರು. ಇನ್ನೊಂದು ಗುಂಪಿನಲ್ಲಿ ಮುಖ್ಯರಾದವರು ವೆಬರ್‌ ಮತ್ತು ಬ್ಯೂಲರ್‌'13. 


ಔತ್ತರೇಯ ಸೆಮ್ಮೆಟರ ಲಿಪಿಯಿಂದ ನೇರವಾಗಿ ಭಾರತೀಯ ಲಿಪಿಗಳು ಹುಟ್ಟಿ ದವೆ 


ಎನ್ನುತ್ತಾರೆ. ಪ್ರಾಚೀನತಮ ಫಿನೀಷಿರ್ಯ ಲಿನಿಯಾದ ಇದು ಮೋಲಿಟ್‌ನ ದೊರೆ 


ಮೇಷನ ದೀರ್ಥ ಲೇಖವಾದ ಸಿಂಜರ್ಲಿ ಶಿಲಾ ಲೇಖದಿಂದ ಮತ್ತು ಅಸ್ಸೀರಿಯಾದ 


ತೂಕಗಳ ಮೇಲೆ ಕೆತ್ತಿರುವ ಕೆಲವು ಅಕ್ಷರಗಳಿಂದ ತಿಳಿದು ಬರುತದೆ. ಇವೆಲ್ಲವು 


ಸುಮಾರು ಕ್ರಿ.ಪೂ. 850ರ ಕಾಲದವ್ರೆ ಎಂದು ಭಾವಿಸಲಾಗಿದೆ. ಈ ಎರಡನೆಯ 


ದೃಷ್ಟಿ ಕೋಣವನ್ನು ಅನುಮೋದಿಸುವವರು ಈಗ ಅದೆಷ್ಟು ಮಂದಿ ಇದ್ದಾರೆ ಎಂದಕ, 

ಭಾರತೀಯ ಸ ವಿಜ್ಞಾನದಲ್ಲಿ ಎಲ್ಲ ಪರಿಣತರು ಒನ್ಬಿದ ವಿಷಯವಾದಂತಾಗಿದೆ. 
9 KN ಕೌ 7 

ಭಾರತೀಯ ಲಿಪಿ ಫಿನೀಸಿಯನ ಮೂಲದ್ದೆಂಬ ವಾದವನ್ನು ಮೊದಲು ಪ್ರತಿಪಾದಿಸಿದ 


ಕೌ ತ ಹಾ ೨ | 
ವರು ವೆಬರ ಎಂಬುದರಲ್ಲಿ ಸಂದೇಹವಿಲ್ಲ. ಅದರೆ ಅದನ್ನು ಭದ್ರವಾದ ತಳಹದಿ ಮೇಲೆ 


ನಿಲ್ಲಿಸಿದ ಕೀರ್ತಿ ಬ್ಯೂಲರ್‌ಗೆ ಸಲ್ಲುತ್ತದೆ. ತನ್ನೆಲ್ಲ ವಿದ್ವತ್ತು ಮತ್ತು ಭಾರತೀಯ 
ಶಾಸನ ಶಾಸ್ತ್ರದ ಪರಿಣತಿಯ ವೈದುಷ್ಯಗಳನ್ನು ಈ ವಿಷಯೆದ ಚರ್ಚಿಗೆ ಜು 
ದವರು ಇವರೇ ಮತ್ತು ಇಂದಿಗೂ ತಿರಸ್ಸರಿಸಲಾಗದ ಹಲವ ತೀರ್ಮಾನಗಳನ್ನು ಪ್ರತಿ 
ಪಾದಿಸಿ ಲಿನಿನಿಜಾ ನಕ್ಕೆ ಘನ ಸೆ ಶ್ರ ¥ 
ಕ ಫಿ ನಕ್ಕೆ ಘನವಾದ ಸೇವೆ ಸಲ್ಲಿಸಿದ್ದಾರೆ. ಭಾರತದ ಪ್ರಾಚೀನ ಲಿಪಿಯ 
ಸೆಮಿಟಿಕ್‌ ಮೂಲತ್ವವನ್ನು ನಿರಾಕರಿಸಲು ಕನಿಂಗ್‌ಹ್ಯಾಂ ಮತ್ತು ಧಾಮಸ್ಸ ಒಡಿ ದ 
ವಾದಗಳಲ್ಲಿ ಬಲಿಷ್ಠ ವಾದುದೆಂದರೆ, ಬರಹ ಓಡುವ ದಿಶೆಯ ಫೇ ದ ಜ್ಯ 
ರತದ ಲಿಖಿತ ದಾಖಸೆಗಳೆ ಕ 
ಭಾ ದಾಖಲಗಳಲ್ಲವೂ ಎಡದಿಂದ ಬಲಕೆ 


_ ಬರೆದವಾದಕಿ, ಸೆಮಿಟಿಕ್‌ 
ಜನಾಂಗದವರ - 
ನಾಂ ನಿ ಬಲದಿಂದ ಎಡಕ್ಕೆ ಬರೆದರು, ಆದ್ದರಿಂದ ಭಾರತೀಯರು ಬಲದಿಂದ 


ಎಡಕ್ಕೆ ಬರೆಯುತ್ತಿದ್ದರು ಎಂದು ಸಾಧಿಸಿದ ಹೊರತು ಯಾವ ರೀತಿಯೆ ಸೆನ್ಬಿಟಿಕ್‌ 


ಯೋಗಿಸಿ 


ಭಾರತೀಯ ಲಿಪಿಮಾಲೆಯ ಉಗೆನು ೧೫ 


ಮೂಲವಾದನನ್ನು ಒಸ್ಪಲು ಸಾಧ್ಯವಿಲ್ಲವಾಯಿತು. ಎಂದಕ್ಕಿ ಸೆಮಿಟಿಕ್‌ ಲಿನಿಯೊಂದ 
ರಿಂದ ಬ್ರಾಹ್ಮಿಯು ಹುಟ್ಟಿದೆ ಎಂಬುದಾಗಿ. ಪ್ರತಿಪಾದಿಸಲು ಆಶಿಸುವ ಮೊದಲು 
ಯಾವುದೇ ಕಾಲದಲಿಯಾದರೂ ಬ್ರಾಹ್ಮೀ ನಮಗೆ ಸಾಮಾನ್ಯವಾಗಿ ತಿಳಿದಿರುವಂತೆ 
ಎಡದಿಂದ ಬಲಕ ಲ್ಲದೆ, ಸೆಮಿಟಿಕ್‌ €ಸಿಗಳಿತೆ ॥ ಬಲದಿಂದ ಎಡಕ್ಕೆ ಬರೆಯಲಾಗುತ್ತಿತ್ತು 
ಎಂದು ಸಾಧಿಸಬೇಕಾಗುತ್ತ ದೆ. ಕನ್ಸಿಂಗ್‌ ಹ್ಯಾಂ ಮತ್ತು ಥಾಮಸ" ಈ ಅಂಶವನ್ನು 
ಒತ್ತಿ ಹೇಳಿದರು. ಮತ್ತು ಈಗ ಒಸ್ಸಬೇಕಾದ . ಅಂಶವೆಂದರೆ ಬ್ರಾಹ್ಮಿ ೯ ಲಿಪಿ ನ 
ಮೊದ ಸಲಿಗೆ ಬಲದಿಂದ ಎಡಕ್ಕೆ ಬ ದ್ದ ಗುತ್ತಿತ್ತು ಎಂದು ಸೆಮಿಟಿಕ್‌ ಸಾವ 
ಪೋಷಕರು ತೋರಿಸಿಕೊಟ್ಟಿದ್ದಾರೆ. ಹೇಗೆಂದರೆ, ನಿರಣದಲ್ಲಿ ಮೊದಲು ಕನಿಂಗ್‌ 
ಹ್ಯಾಂಗೆ ದೊರೆತು ಈಗ ಬ್ರಿಟಿಷ್‌ ನ ಮ್ಯೂಸಿಯಂನಲ್ಲಿರುವ ನಾಣ್ಯದ ಮೇಲಿನ ಬರಹದ 
ತದೆ ನಮ್ಮ ಗಮನ ಸೆಳೆದಿದ್ದಾರೆ ಬ್ಯೂಲರ್‌. ಈ ನಾಣ್ಯದ ಮೇಲಿನ ಅಕ್ಷರಗಳನ್ನು 
ಬಲದಿಂದ ಎಡಕ್ಕೆ ಶದಲೆ ಬೇಕಲ್ಲದೆ, ಪ್ರತಿ ಅಕ್ಷರವೂ ಹಿಂದು ಮುಂದಾಗಿದೆ. 14 ಮಸೆ 
ಅಶೋಕನ ಶಿಲಾಲೇಖಗಳಲ್ಲಿಯೂ ಸಹ ಧ, ತ್ರ ಓ ಗಳಂಥ ಒಂದೊಂದು ಅಕ್ಷರಗಳ. 
ಕೆಲವು ವೇಳೆ ಹಿಂದು ಮುಂದಾಗಿರುವುದನ್ನು ಬ್ಯೂಲರ್‌ ತೋರಿಸಿಕೊಟ್ಟಿದ್ದಾರೆ. ಇದು 
ಬಲದಿಂದ ಎಡಕ್ಕೆ ಬರೆಯುತಿ ತ್ತಿದ್ದ ದರ ನೆನಪನ್ನು ತೋರಿಸುತ್ತದೆ ಎಂಬುದರಲ್ಲಿ ಸಂದೇಹ 
ನಿಲ್ಲ. ಅಂಥ ಇನ್ನೂ ಹಲವು ನೆನಪುಗಳ ನನ್ನು "ಎಪಿಗ್ರಾಫಿಯಾ ಸಿಲಾನಿಕ'ದ 'ಫೆನಸಂಪಾ 
ದೆಕೆರಾದ ವಿಕ್ರಮಸಿಂಘೆ ಅವರು ತೋರಿಸಿದ್ದಾರೆ. ಸಂಯುಕ್ತ ವೃ ್ಯಂಜನಗಳನ್ನು ಸ್ವಲ್ಪ 
ವಿಚಿತ್ರವಾದ ರೀತಿಯಲ್ಲಿ ಕಂಡೆರಿಸಿರುವುೆದನ್ನು ಅಶೋಕನ ಜ.೬ ಅಭ್ಯಾಸಿಗಳು 
ಬಲ್ಲರು. ಸಂಯುಕ್ತ ವ್ಯಂಜನವನ್ನು ಅದರ ವ ್ಯಂಜನಗಳ ಉಚ್ಚ ರಣಾ ಕ್ರಮಕ್ಕೆ ಅನು 
ಸಾರವಾಗಿ ಬರೆಯಜೇಕೆಂಬುದನ ನ್ನು ಗಢ ಆವಶ್ಯಕ ತೆಯಿಲ್ಲ. ನಾನೀಗ ಬರೆಯು 
ವಂಥ ಎಡದಿಂದ ಬಲಕ್ಕೆ ಬರೆಯುವ ಲಿಪಿಯಲ್ಲಿ *ತ್ಸೆ' ಎಂಬ ಸಂಯುಕ್ತ ಬರೆಯಬೇಕಾ 
ದಾಗ ಶ ಮೇಲೆ, "ಪ' ಅದರೆ ಕೆಳಗೆ ಬರುತ್ತಿದೆ ; *ಸ್ತ' ಎಂಬಲ್ಲಿ "ಸ" ಮೇಲೆ ತ್ರ' 
ಕೆಳಗ್ಗೆ "ವ್ಯ? ಎಂಬಲ್ಲಿ ಮೇಲೆ ವ, ಕೆಳಗೆ “ಯ. ಆದರೆ ಅಶೋಕನ ಶಾಸನಗಳಲ್ಲಿ 
ಕಾಣುವುದೇನು ? ನಿಯಮದಂತೆ. ಮೊದಲು ಉಚ್ಛ ರಿಸುವುದನ್ನು ಎರಡನೆಯದರೆ 
ಮೇಲಲ್ಲ, "ಕೆಳಗೆ' ಬರೆಯಲಾಗಿದೆ. ಇಂಥ ಕೆ ಕ್ರಮದ. ತಿರುವು ಮುರುವು ಬಲದಿಂದ 
ಎಡಕ್ಕೆ ಬರೆಯುವ ಪ್ರಕಾರದಲ್ಲಿ ಮಾತ್ರ ಕೆ ಅಶೋಕನ ಕಾಲದ ಬರವಣಿಗೆ 
ಪ್ರಾಚೇನವಾದ ಮತ್ತು ಹಿಂದಿನಿಂದಲೂ ನಡೆದು ಬಂದಿದ್ದ ಬಲದಿಂದ ಎಡಕ್ಕೆ ಓಡುವ 
ವ ೈವಸ್ಥೈಯಿಂದ ಇನ್ನು "ಬಹಳಮಟ್ಟಿಗೆ ಪ ತ್ರ ಭಾವಿತವಾಗಿರುವುದನ್ನು ಅಶೋಕನ ಶಾಸನಗಳ 
ಸಂಯುಕ್ತ ವ್ಯಂಜನ ಗಳು ಸ್ಪೆಷ್ಟ ಚತ ತೋರಿಸುತ್ತ ವೆ.15 ಆದರೆ, ಈ ವಿಧಕ್ಕೆ ಉದಾಹೆ 
ರಣೆ ಕಟ 1! ನಗಳು ಹತ್ರ ವಲ್ಲ. ಅನೇಕ ಕಡೆಗಳಲ್ಲಿ ಅಕ್ಷರಗಳನ್ನು ಪ್ರತಿ 
ಲೋಮೆವಾಗಿ ಕೆತ್ತಿರುವ ಅಥವಾ ಫೇ ಬಮ ಬಲದಿಂದ. ಎಡೆಕ್ಟೈ ಓದಬೇಕಾದ 
ಹತ್ತಾರು ಶಿಲಾಲೆ *ಖಗಳು ಸಿಲೋನ್‌'ನಲ್ಲಿ ದೊರಕಿವೆ ಎಂದು ವಿಕ್ರಮ ಸಿಂಘೌ ತಿಳಿಸಿರು 
ತ್ತಾ 16 ಯಾರಾದರೂ ನಿದ್ವಾಂಸರು ಅಂಥ ಒಂದು ಶಾಸನವನ್ನು ನೋಡಲು ಕುತೂ 


೧೬ ಮಾನವಿಕ ಕರ್ಣಾಟ 


ಹಲಿಗಳಾಗಿದ್ದರೆ, ಅಂಥವರು ದುವೆಗಾಲ ಗುಹಾ" ಸಖ ಸಂ. 7 ನ್ನು ಸರೀಕ್ಷೆ ಮಾಡು 
ಇ ತ 

ವುದು ಲೇಸು. ಇದನ್ನು ಉನೋನದ ಭೂತಪೂರ್ವ ಪ್ರಾಚ್ಯವಸ್ತು ಕತೆಮಿಷನರ್‌ 

ಎಚ್‌.ಸಿ.ಪಿ. ಬೆಲ್‌ ಅವರು "ಸಿಮೋನ್‌ ಆಂಬಕ್ಕೆ ರಿ ಮತ್ತು ಲಿಟರರಿ ರಿಜಿಸ ನ್ಪರ್‌?ದಲ್ಲಿ 


ಸೂ ಇ, ಪು. 204 ಪ್ಲೇಟ್‌ 44, ಸಂ. 1) ರಲ್ಲಿ ಸ್ರ ತಿಕೃತಿ ಮತ್ತು ಲಿಸ್ಯಂತರಕೊಡನೆ 


ಪ್ರಕಟಸಿದ್ದಾ ರ. ಈ" ಕೀಖನವನ್ನೂ ಬಲದಿಂದ ಎಡಕ್ಕೆ ಓದಬೇ ಕಾಗಿದೆಯಲ್ಲದೆ, ಒಂದೈ 
ಹೊರತು ಎಲ್ಲ ಆಕ್ಷರಗಳನ್ನು ಸ ಪ್ರತೀ ಸೋಮ ಅಥವಾ ತಿರುವು ಮುರುವೆ ರೀತಿಯಲ್ಲಿ ಕೆತ್ತ 


ಲಾಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯೆನೆಂದರೆ, ಈ ವೈ. ಪರೀತ್ಯ ಕೇವಲ ಅತಿ 
ಪ್ರಾಚೀನ ಶಾಸನಗಳಲ್ಲಿ ಎಂದರೆ ದಾಕ್ಷಿಣಾತ್ಯ ಅಶೋಕ ಲಿಪಿಯಲ್ಲಿ ಕಾಣಬರುತ್ತದೆ ; 


ಮತ್ತು ಬಲದಿಂದ ಎಡಕ್ಕೆ ಓದುವಂತಣದಾಗಲೀ, ಒಂದೊಂದು ಅಕ್ಷರಗಳು ಪ್ರತಿ 
ಲೋಮ ಮಾದರಿಯಲ್ಲಿ ಇರುವಂಥ ಈಚಿನ ಕಾಲದ ಒಂದಾದರೂ ಲೇಖನ ಭಾರತದಲ್ಲಿ 


ಇಲ್ಲದಿರುವಂತೆ, ಸಿರೋನದಲ್ಲಿಯೂ ಇಲ್ಲ. ಬಹಳ ಬಹಳ ಮೊದಲು ಬಾಹ್ಮೀ 


ಲಿಪಿಯು ಬಲದಿಂದ ಎಡಕ್ಕೆ ಬರೆಯುವಂಥದೂ ಮತ್ತು ಸ್ರತಿೋಮ ಮಾದರಿಯೆಲ್ಲಿರು 
ವುದೂ ಆಗಿತ್ತು. ಆದರೆ ಅಶೋಕನ ಕಾಲಕ್ಕೆ ಸ ) ಮೊದಲು, ಜನ ಎಡದಿಂದ ಒಲಕ್ಕೈ 


ಬರೆಯಲು ಪ್ರಾರಂಭಿಸಿದ್ದ ರು. ಇದರ Bi ಎ ಕಾಲದಲ್ಲಿಯೂ ಬಲದಿಂದ . 


ಎಡಕ್ಕೆ ಬರೆಯುವುದು ಇನ್ನು ಪೂರ್ಣವಾಗಿ ಅಳಿಸಿ ಹೋಗಿರಲಿಲ್ಲ ಮತ್ತು. ಎಡದಿಂದ 


ಬಲಕ್ಕೆ ಬರೆಯುವಾಗಲೂ ಬಸಹು ಅಕ್ಷರಗಳು ಭಾರತೀಯ ಹಾಗು ಸೀ ಲೋನದ 


ಲೇಖನಗಳಲ್ಲಿ ಆಗಾಗ್ಗೆ ನುಸುಳಿ ಬರುತ್ತಿತ್ತು ಎಂದು ತೋರಿಸಿಕೊಡುವಷ್ಟು ಬಲಿಷ ' 


© 
ವಾಗಿದೆ ಮೇಲೆ ನಿರೂನಿತವಾದ ಸಾಕ್ಷ. ಇದಕ್ಕೆ ಅತ್ಯಂತ ಸಾದೃಶ್ಯವನ್ನು "ಕ್ಯಾಡ್‌ 


es 


ಮಿರ್ಯ' ಲಿಪಿ ಎಂದು ಕರೆಯೆಲಾದ ಪ್ರಾ ಜೃ ಗ್ರೀಕ್‌ ಲಿಪಿ ಒದಗಿಸುತ್ತ ದೆ.16 


ಈಗ ಸಾಂಟೀರ್ರಿ ಎಂದು ಕರೆಯಲಾದ ಥೇರ ಎಂಬ ದ್ವೀಪದಿಂದ ಎರಡು ಅಥವಾ 


ಮೂರು ಶತಕಗಳ ಅವಧಿಯಲ್ಲಿ ಬರುವ ಇಪ್ಪತ್ತ ಕ್ರೂ ಹೆಚ್ಚಿನ ನ ಲೇಖಗಳು ದೊರೆತಿವೆ. 
ಇವುಗಳಲ್ಲಿ ಇತ್ತಿ ಚೀನವುಗಳನ್ನು ಅಬು ಜರ್‌ ಹತ್ತಿರದ ಮಾದರಿಯೆಲ್ಲಿಯೊ 
ಪ್ರಾಚೀನತಮವಾದವುಗಳನ್ನು ಭಿನೀಷಿಯನ್‌ ಮಾದರಿಯ ಅಕ್ಷರಗಳನ್ನು ಹೋಲು 
ವಂಥ ಬಲದಿಂದ ಎಡಕ್ಕೆ ಮತ್ತು ಪ್ರತಿರೋಮದಲ್ಲಿರುವ ಗ್ರೀಕ್‌ ಲಿಪಿಗಳಲ್ಲಿಯೂ ಕೆಡೆ 
ಯಲಾಗಿದೆ. ಹೀಗೆ, ಗ್ರೀಕ್‌ ವರ್ಣಮಾತಿಯ ನಿಷಯದಲ್ಲಿ ಏನಾಯಿತೋ ಅದೇ 


ಬ್ರಾಹ್ಮಿ € ಲಿಪಿಯ ಬಗ್ಗೆಯೂ ನಿಸ್ಸಂಶಯವಾಗಿ ಆಗಿರಬೇಕು. ಅಂತು, ಪ್ರಾಚೀನ, 


ಚಾಯ ಲಿಪಿಯ ವಿದೇಶೀ ಮೂಲತ್ವ ದ ವಿರುದ್ದ ಅದು ಯಾವತ್ತೂ ಎಡದಿಂದ ಬಲಕ್ಕೆ 
ಬರೆಯಲಾಗುತ್ತಿತ್ತು ಎಂದು ಇರಿಂಗ್‌ ಹ್ಯಾಂ ಮತ್ತು ಜಾರ್‌ ಒತ್ತಾಯ 
ಪಡಿಸಿದುದು, ಬ್ಯೂಲರ್‌ ಮತ್ತು ವಿಕ್ರಮಸಿಂಘೆ ಅವರು ಮುಂದಿಟ್ಟ ಸಾಕ್ಷ ದಿಂದ 
ಮುರಿದು ಬಿತ ರ ೪ 
ಬರಿದು ಬಿತ್ತು. ಆದರೂ, ಸ್ವದೇಶಿ ಮೂಲವನ್ನು ಆಗ್ರಹಸೂರ್ವಕವಾಗಿ ಸಮರ್ಥಿಸಿದ 
ಸ ಇ್‌ 
ಮೂರನೆಯ ವಿದ್ವಾಂಸ ಡಾಸನ್‌ ಉಳಿದರು. ಇವರು ತಮ್ಮ ತಮ್ಮ ಎದುರಾಳಿಗಳಿಗೆ 


ಧೈರ್ಯವಾಗಿ ಸವಾಲು ಹಾಕಿದರು ; ಭಾರತೀಯ ವರ್ಣಮಾಲೆಯ ಎಸೇಶದಿಂದ ಆಮ 


ಭಾರತೀಯ ಲಿಪಿಮಾಲೆಯ ಉಗಮ ೧೩ 


ದಾಗಿದ್ದರೆ, "ಅದು ಎಲ್ಲಿಂದ ಬಂದಿತೆಂದು ತೋರಿಸಿರಿ', ಇದಕ್ಕೆ ಕಾರಣ ಅದುವರೆಗೆ 
ಬ್ರಾಹ್ಮೀ ಆಕ್ಷರಗಳಿಗೂ ಯಾವುದೇ ವರ್ಗದ ಸೆನಿಟಕ್‌ ವರ್ಣಮಾಲೆಗೂ 
ಹೋಲಿಕೆಯೂ ಸ್ಥಿ ರಪಟ್ಟಿರಲಿಲ್ಲ. ಆಗ ಬಂದ ಐಸಾಕ್‌ ಟೀಲರ್‌ ಬ್ರಾ ಹ್ಮೀಗೂ ಅರೇ 
ಬೀಯ ಫೆಲಿಕ್ಸ್‌ನ' ನ ಸೇಬಿರ್ಯ ಲಿಪಿಗೂ ನಿಕಟ ಸಾಮ್ಯವನ್ನು ಸಾಸ ಕೃಮುಬದ 
ಪ್ರಯತ್ನ ನನ್ನು ಮೊದಲಬಾರಿಗೆ ಮಾಡಿದರು. ಇವರ a) ಬಂದ ಬ್ಯೂಲಣೆ 
ಬ್ರಾಹ್ಮಿ ಃ ಮತ್ತು ಉತ್ತರ ಸೆಮ್ಮೆ ಟ್‌ ಲಿನಿಗಳಲ್ಲಿ ಇನ್ನು ನಿಕಟಿತರ ಸಾಮ್ಯವನ್ನು 
ತೋರಿಸಿ, ತನೂ, ಲಕ, ಹಿಂಜಿ ತಾನು ಬಕೆದಾಗ ಸಾಮಗ್ರಿಗಳು ಇಲ್ಲದ ಕಾರಣ 
ವೆಒರ” ಸಾಧಿಸಲಾಗದ ಅವನ ಊಹೆಯ ತಥ್ಯತೆಯನ್ನು ಸ್ಪ ಸ್ವಸಡಿಸಿದನೆಂದು ಭಾವಿಸಿ 
ದರು.17 ಬ್ಯೂಲರ್‌ ಇನ್ನೂ ಮುಂದುವರಿದು ದಕ್ಷಿಣ ಸಮಿ ” ಮೂಲದಿಂದ 
ಬ್ರಾಹ್ಮಿಯು ಬಂದಿತೆಂಬ ಬ ನಿಲ್ಲುವಂಥದಲ್ಲವೆಂದು ತೋರಿಸಿದರು. ಇದಕ್ಕೆ 
ಕಾರಣ ಆ ಪಕ್ಷದವರು ಎತ್ತಿ ಹಿಡಿದ ಇವೆರಡು ಲಿಪಿಗಳ ಸಾಮ್ಯ ಅನೇಕ ವೇಳೆ ಕಾಲ ಲ್ಪನಿಕ 

ವಾಗಿವೆ ಮತ್ತು ಚಿಹ್ನೆಗಳ ಧ್ವನಿ ವಗೌಲ್ಯದ ಅತಿಶಯವಾದ ಬದಲಾನಣೆಗಳನ್ನು ಅಕ 
ಲಿಯೂ ಬದಿ ಧ್ವನಿ ವಿಚಾರಗಳಲ್ಲಿ ತುಂಬ ಕಟ್ಟು ನಿಟ್ಟು ಪಾಂಡಿತ್ಯ ್ಳವುಳ್ಳವ 
ರಾಗಿರುವಾಗ ಊಹಾತ್ಮಕವಾಗಿ ಸ್ವೀಕರಿಸಿದೆ. “ಮತ್ತೊಂದು ದೃಷ್ಟಿಯಲ್ಲಿ, 
ಬ್ಯೂಲರನ ವಾದಸರಣಿಯಲ್ಲಿ ಸಂಶಯದ ಅಂಶ ಇಲ್ಲದಿಲ್ಲ. ಇದರ ಕಡೆ ಮೊಟ್ಟ 
ಮೊದಲು ನಮ್ಮ ಗಮನ ಸೆಳೆದವರು ಪ್ರೊ॥ ರೈಸ್‌ ಡೇನಿಡ್ಸ್‌.18 ಕ್ರಿ.ಪೂ. 6ನೇ 
ಅಥವಾ 7 ನೇ "ಶತಕದ ಭಾರತ ಮತ್ತು ದಕ್ಷಿಣ ಆಸೆಯ ನಡುವೆ ನೇರ ಪರಸ್ಪರ 
ಸಂಪರ್ಕ ಇದ್ದಿರಲಾ ಕಟಾಡೆಕೊ: ಇ ಸಾಧ್ಯವಿತ್ತು. ಏಕೆಂದರೆ, ಇದರ ಆಧಾರದ ಮೇಲೆ 
ಬಾಹ್ಮಿ ೬ ಲಿಪಿಯ ಮೂಲವನ್ನು ದಕ್ಷಿಣ ಅರೇಬಿಯದಲ್ಲಿ ಗುರ್ತಿಸಲು ಸಾಧ್ಯವಾದೀತು, 
ಬ್ಯೂಲರ್‌ ತೋರಿಸಿರುವಂತೆ, ತರ 'ಅಧಾರಗಳ ಮೇಲೆ ಅದು ಫಿಲ್ಲತಕ್ಕದಲ್ಲ. “ಆದರೆ 
ಪೋ ಲಿಸ್ಟೆ ಎನನ ಅಂಚಿನಲ್ಲಿ ಸಾದೃಶ್ಯ ಹೆಚ್ಚಾ ಗಿರುವ ಮೇಘ ಲೇಖನವನ್ನು ಕಂಡರಿಸಿದ 
ಜನರೊಜನೆ ಯಾವುವೇ ನೇರ ವ್ಯವಹಾರ ಸಂಪರ್ಕ ಹೊಂದಿದ್ದ ರು ಎಂಬುದನ್ನು ಇದುವೆ 
ಕೆಗೆ ಯಾರೂ ವಿರೋಧಿಸಿಲ್ಲ.” ಆದ್ದರಿಂದ ಪ್ರೊ| ರೈಸ್‌ ಡೇವಿಡ್ಸ್‌ ವಿಧಿಯಿಲ್ಲದೆ ಮೂ 
ತರ್ಕವನ್ನು ಮುಂದಿಡಬೇಕಾಯಿತು. ಭಾರತೀಯ ಲಿಪಿಗಳು ಔತ್ತರೇಯೆ ಇಲ್ಲವೇ 
ದಾಕ್ಷಿಣಾತ್ಯ ಸೆನಿಟಕ”ನಿಂದ ಹುಟ್ಟ ಲಿಲ್ಲ; ಆದರೆ ಇವೆರಡೊ ತಮತಮಗೆ ತಾವು 
ಹುಟ್ಟಿಬಂದ ಮೂಲದಿಂದ - - ಯೂಭಿ ಟಸ್‌ ಕಣಿವೆಯಲ್ಲಿ ಬಳಸಲಾದ ಸೆಮೆಟಿಕ್‌ 
ನ ರೊಪದ ಬರವಣಿಗೆಯಿಂದ ಹುಟ್ಟಿ ತು.” ದುರದ್ಭ ಪೃವಶಾತ” ಪ್ರೊ|| ರೈಸ್‌ 
ಡೇವಿಡ್ಸ್‌ "ಯೊಫೆಟಸ್‌ ಕಣಿವೆಯಲ್ಲಿ ಬಳಸಿದ ಸೆಮಿಟಿಕ್‌ ಪೂರ್ವ ರೂಪದ ಬರವ 
ಣಿಗೆ ಯಾವುದು? ಇದಕ್ಕೂ ಬ್ರಾಹ್ಮೀ ಲಿಪಿಗೂ ಒಪ್ಪುವಂಥ ಸಾಕಷ್ಟು ಸಾದೃಶ್ಯಗಳಿ 
ವೆಯೇ? ಸುಮಾರು ಯಾವ 'ಕಾಲದಲ್ಲಿ. ಇದು AM, ಬಂದಿತು ? ಎಂಬುದನ್ನು 
ತೋರಿಸಿಲ್ಲ. ಈ ಅಂಶಗಳ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿದ ಹೊರತು ಸೆಮಿಟಿಕ್‌ ಪೂರ್ನ 
ರೊನದ ಬಗೆಗಿನ ಅವರ ವಾದ ಧು ಯಾವುವೇ ತಿಳಿದ ಸತ್ಯಾಂಶದ ಸಮರ್ಥನೆ 


3 


೧೮ ಮಾನವಿಕ ಕರ್ಣಾಟಿಕೆ 


ಯನ್ನು ಪಡೆಯದ ಕಾರಣ, ಕೇನಲ ಊಹಾತ್ಮ ಕವಾದುದಾಗಿದೆ. ಅವರ ವಾದದ ಈ 
ಊಹಾತ್ಮ ಕ ಸ್ವರೂಸದ ಕಾರಣದಿಂದಲೇ ಪೊ ॥ ರೈಸ್‌ ಡೇನಿಡ್ಸ್‌ ಸಮರ್ಪಕವಾಗಿ 
ತೋರಿಸಿಕೊಟ್ಟ ರೋಸ ಬ್ಯೂಲರನ ವಾದದಲ್ಲಿ ದ್ರೆ ರೊ, ವಿದ್ವಾ ೦ಸರ ಕಣ್ಣಿ ಗೆ ಬೀಳಲಿಲ್ಲ 
ಎಂದು ಹಟ ಜಿ. ಕ್ರಿ.ಪೂ. 7 ನೇ ಅಥವಾ 9 ನೇ 6ತಕದಲ್ಲಿ ಪ್ಯಾಲಿಸ್ಟೈ ನ್‌ ಗಡಿ 
ಯೊಡನೆ ಸರಸ್ಸರ ಇ ಸಂಪರ್ಕ ಇತ್ತು ಎಂದು ಸ್ಪಷ್ಟವಾಗಿ ತೋರಿಸಿದ ಹೊರತ್ಯು 
ಬ್ಯೂಲರನು ಸಿಸ್ಸಂಶಯವಾಗಿ ಮಾಡಿದಂತೆಯೇ ಆಕಾಲದಲ್ಲಿ ಆ ದೇಶ ಭಾಗಗಳಲ್ಲಿ 
ಅಸ್ತಿತ್ವದಲ್ಲಿದ್ದ EE *ಯೊಂದರಿಂದ ಬಾಹ್ಮಿೀ ಹುಟ್ಟಿತು ಎಂದು ಹೇಳುವುದರಲ್ಲಿ 
ಫಡ ಸ ೨ ಯೋಜನನಿನೆಗ ಏನೇ ಆಗಲಿ ಪೊ)॥ ಕಸ ಸ್‌ ಡೇವಿಡ್‌ ಅಷ್ಟು ದಕ್ಷತೆಯಿಂದ 
ಪತ್ತೆ ಹಚ್ಚಿದ ಈ ಪ್ರಖರ ದೋಷವನ್ನು ಯಾವ ವಿದ್ವಾ ಂಸನೂ ಗಮನಕ್ಕೆ ತಂದಕಿ 
ಕೊಳ್ಳ ಲಿಲ್ಲ ಮತ್ತೆ ಬ್ಯೂಲರನ ಅಭಿಪ್ರಾಯದೊಂದಿಗೆ, ನಿಚಾರವನ್ನೇ ಮಾಡದೆ ಸಹ 
ಮತವನ್ನು ಹೊಂಡ. ಸೆಮಿಟಿಕ್‌ ವಾದದ ವಿಜಯ ಹೀಗೆ ಮೆಲ್ಲೊ ಟಿಕ್‌ ಆದರೂ 
ಸಂಪೂರ್ಣವಾಯಿತು ಮತ್ತು ಹಿಂದೆ ಮೂರು ವರ್ಷಗಳವರೆಗೂ (1917) ಮುಂಡು, 
ವರೆಯಿತು. ಆ ಕಾಲದಲ್ಲಿ ಫ್‌ ರಾಜ್ಯದ (ಈಗಿನ ಆಂಧ್ರಪ್ರದೇಶ) ನಲಗೊಂಡೆ 
ಡಿಸ್ಟ್ರಿಕ್ಟ್‌ ರಾಯ್‌ಗೀರ್‌ನಲ್ಲಿ ಲ್ಲಿ ಪ್ರಾಗ್ಗೆ ಜಾಕ್‌ ಅವಶೇಷಗಳನ್ನು ಅಗೆದು ತೆಗೆಯಲಾ 
ಯಿತು. ಅಲ್ಲಿ ಅಗೆದು ತೆಗೆದ ಗಡಿಗೆಗಳನ್ನು ತೊಳೆದ ಮೇಲೆ ಪ್ರಾಚ್ಯವಸ್ತು ಅಧೀಕ್ಷಕ 
ಜಿ. ಯಾಜ್ಞಾನಿಯೆನರು ಅವುಗಳ ಮೇಲಿದ್ದ ವಿಶಿಷ್ಟ ರೀತಿಯ ಗುರುತುಗಳನ್ನು ಕಂಡರು. 
ಕೆಲವು ಗಡಿಗೆಗಳ ಮೇಲಂತೂ ಅವುಗಳು ಅದೆಷ್ಟ ಮಾಸಿ ಹೋಗಿದ್ದವು ಎಂದರೆ 
ಸಾಮಾನ್ಯ ಗೀಚುಗಳೆಂದು ತಿಳಿದು ಅವರ ಗಮನಕ್ಕೆ ಬರನೇ ಹೋಗುತ್ತಿತ್ತು: ಆಡಕೆ 
ಅವುಗಳಲ್ಲಿ ಒಂದು ಗುರುತು ಬ್ರಾಹ್ಮಿ € ಅಕ್ಷರಕ್ಕೆ ಐಕ್ಯತೆಯನ್ನು ಹೊಂದಿತ್ತು. ಆ ಲಿಪಿ 
ಅವರ ಮನಸ್ಸಿನಲ್ಲಿ ಇನ್ನೂ ಹಸುರಾಗಿತ್ತು ; ಹೂಸದಾಗಿ ಮಸ್ತಿಯಲ್ಲಿ ಶೋಧಿಸಿದ 
ಅಶೋಕನ ಶಿಲಾಲೇಖಗಳ ಚಾಕ್ಷುಷ ಪ್ರತಿಯನ್ನು ಆಗ ತಾನೆ ಮಾಡಿ ಮುಗಿಸಿದ್ದರು. 
ಈ ಐಕ್ಯತೆ ಅವರ ಮನಸ್ಸಿಗೆ ನಾಟಿತು. ಗಡಿಗೆಗಳನ್ನು ತೊಳೆದು ಪರೀ ಕ್ಷಿಸುವುದನ್ನು 
ಮುಂದುವರಿಸಿದಂತೆ, ಪ್ರತಿಯೊಂದೂ ಅದೇ ರೀತಿಯಾಗಿ ಗುರುತು ಮಾಡಲ್ಪಟ್ಟ ರುವ 
ದನ್ನು ಕಂಡರು.19 ಅಂತಹದೇ ಗುರುತುಗಳನ್ನು ಮದ್ರಾಸ್‌ ಮ್ಯೂಸಿಯಂನಲ್ಲಿ 
ಪ್ರದರ್ಶಿಸಿರುವ ಪ್ರಾಗೈತಿಹಾಸಿಕ ಗಡಿಗೆಗಳ ಮೇಲೆ ಇರುವುದನ್ನು ಬ್ರೂಸ್‌ಫುಟ್‌ 
ಗಮನಿಸಿದ್ದರು. ಸಹಜವಾಗಿಯೇ ಯಾಜ್ಞಾನಿಯವರೂ ಈ ಮ್ಯೂಸಿಯಂಗೆ ಹೋಗಿ ಅಲ್ಲಿ 
ಮದ್ರಾಸ್‌ ಆಧಿಪತ್ಯದ ನಾಲ್ಕು ಜಿಲ್ಲೆಗಳು, ಮ್ಬೆ ಸೂರು (ಈಗಿನ ಕರ್ನಾಟಕ) ಮತ್ತು 
ತಿರುವಾಂಕೂರು (ಈಗಿನ ಕೇರಳ) ರಾಜ್ಯಗಳಿಂದ ಸಂಗ್ರಹಿಸಲಾದ ಗಡಿಗೆಗಳು, ಗಡಿಗೆ 
ಚೂರುಗಳನ್ನು ಸ್ವತಃ ಎಚ್ಚರಿಕೆಯಿಂದ ಪರೀಕ್ಷಿಸಿದರು. ಅವರು ನೂರು ಮೂವತ್ತೊಂದು 
ಬೇರೆ ಬೀರೆ ಗುರುತುಗಳನ್ನು ಕಂಡರು. ಷ್ಟ! ಳ ಆಕ ತಿಯನ್ನು ಪ್ರತಿಯೊಂದು 
ಗಡಿಕೆಯ ಅಲ್ಪ ವರ್ಜಕೆಯೊಂದಿಗೆ ಸಿದ ಪಡಿಸಿದರು. ಆದರೆ ಅವುಗಳ ಸಂಖ್ಯೆ ಅಷ್ಟೇ 


ಅಲ್ಲ ಪ ಪ್ರತಿಯೊಂದು ಹೊಸ ಪಾ ಪ್ರಾಗೈತಿಹಾಸಿಕ ಕ್ಷೇತ್ರದಿಂದ ಲಬ್ಧವಾಗುವ ಗಡಿಗೆಗಳು 


ಭಾರತೀಯ ಲಿಪಿನಾಲೆಯ ಉಗನು ೧೯ 
| 


ಅದನ್ನು ವೃದ್ಧಿ ಸಡಿಸಬಹುದು ಎಂದು ಅವರು ಹೇಳಿರುವುದು ನ್ಯಾಯವೇ. ವಾಸ್ತವ 
ವಾಗಿಯೂ ಅಲ್ಲಿಂದೀಚೆಗೆ ಅವಗಳ ಸಂಖ್ಯೆ ವೃದ್ಧಿಯಾಗಿದೆ. ಪ್ರಾಸಂಗಿಕವಾಗಿ 
ಇನ್ನೊಂದು ಅಂಶವನ್ನು ಇಲ್ಲಿ ತಿಳಿಸಬಹುದು ; ಹೈದರಾಬಾದ್‌ನ ಪ್ರಾಗೈತಿಹಾಸಿಕ 
ನಿವೇಶನಗಳಲ್ಲಿ ಅಗೆದು ತೆಗೆದ ಗಡಿಗೆಗಳು ಕ್ರಿ.ಪೂ. 1000 ಕೈ ಈಚಿನದಲ್ಲದ ಬೃಹತ್‌ 
ಶಿಲಾ- -ಮೆಗಲಿಥಿಕ್‌ ೨. ರಚನೆಗಳಿಗೆ ಸಂಬಂಧಪಟ್ಟವಾಗಿವೆ ; ಮತ್ತು ಮದ್ರಾಸ್‌, 
ಮ್ಯೂಸಿಯಂನಲ್ಲಿ ಪ್ರದರ್ಶಿತವಾದ ಗಡಿಗೆಗಳಲ್ಲಿ ಕೆಲವು ಕ್ರಿ.ಪೂ. 1000ಕ್ಕೆ ಈಚಿನದ ' 
ಬ್ಲದ ಬೃಹತ್‌ ಶಿಲಾಯುಗಕ್ಕೆ ಸೇರಿವೆ.20 ಈ ಸಂಬಂಧದಲ್ಲಿ ಅತಿ ಗಮನಾರ್ಹವಾದ 
ಅಂಶವೆಂದರೆ ಇವುಗಳಲ್ಲಿ ಕಡೆಯ ಪಕ್ಷ ಐದು. ಚಿಹ್ನೆಗಳಾದರೂ ಬ್ರಾಹ್ಮೀ ಲಿಪಿಯ 
ಆಕ್ಷರಗಳೊಂದಿಗೆ ಐಕ್ಯತೆ ಹೊಂದಿವೆ. ಹಾಗಾದ ಮೇಲೆ ಈ ಲಿಪಿ ವಿದೇಶಿ ಮೂಲ 
ಹೊ-ದದೆ, ಪಾ.ಗೆ.ತಿಹಾಸಿಕವಾದರೂ ಭಾರತೀಯ ಲಿಪಿಯೊಂದರಿಂದ ವಿಕಾಸ ಹೊಂದಿ 
ಕಲು ಸಾಧ್ಯವಲ್ಲವೇ ? ಸುದ್ದೆವದಿಂದ ಈ ಪ್ರಸಂಗ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ; 
ಯೂರೋಪಿನಲ್ಲಿಯೂ ಕಂಡುಬಂದಿದೆ. ಫ್ರಾನ್ಸ್‌ನ ಅರಿಜೆನದಿಯ ಎಡದಂಡೆಯ 
ಮೇಲೆ "ಮಸ್‌ ಡಿ ಅಜಿಲ”' ಎಂಬಲ್ಲಿ ಪ್ರಾಚೀನ ಶಿಲಾಯುಗ ಮತ್ತು ನೂತನ ಶಿಲಾ 
ಯುಗದ ನಡುವಣ ಅವಧಿಗೆ ಸೇರಿದ. ಮಣಿಗಳು ಅಧಿಕ ಸಂಖ್ಯೆಯಲ್ಲಿ ಎಂ. ಎಡ್‌. 
ಪಿಯಟ್‌ ಅವರಿಗೆ ದೊರಕಿದೆ. ಈ ಮಣಿಗಳಲ್ಲಿ ಕೆಲವುಗಳ ಮೇಲೆ ವರ್ಣಮಾಲೆಯ 
ದೊಡ್ಡ ಅಕ್ಷರ (ಕ್ಯಾಪಿಟಲ್ಸ್‌)ಗಳನ್ನು ಹೋಲುವ ಚಿಹ್ನೆಗಳನ್ನು ಚಿತ್ರಿಸಲಾಗಿದೆ. ಈ 
ಚಿಹ್ನೆಗಳು ಪೂರ್ವದೇಶದ ಈಚಿನ ಅಕ್ಷರಗಳ ವರ್ಣಗಳ ಆದ್ಯರೂಸಗಳೆಂಬ ಭಾವನೆ 
ಯನ್ನು ಪಿಯಟ್‌ ಅವರೇ ಹೊಂದಿದ್ದರು.21 ಇವುಗಳಲ್ಲಿ ಒಂಬತ್ತು ಸಿಪ್ರಿಯಟ್‌ ಅಕ್ಷರ 
ಗಳ ರೊಸಕ್ಟೂ ಹನ್ನೊಂದು ಫಿನಿಷಿಯನ್‌ ವರ್ಣಗಳಿಗೂ ಸರಿಹೊಂದುತ್ತವೆ. ಆದುದ 
ದರಿಂದ ಭಾರತದ ಪ್ರಾಗ್ಧೆತಿಹಾಸಿಕ ಗಡಿಗೆಗಳ ಮೇಲಿನ ಚಿಹ್ನೆಗಳಲ್ಲಿ ಬ್ರಾಹ್ಮೀ ಲಿನಿಗಳ 
ಪೂರ್ವಭಾನೀ ರೂಸಗಳನ್ನು ಕಾಣುನೆದು ಸಂಪೂರ್ಣವಾಗಿ ನ್ಯಾಯಯುತವಾಗಿರು 
ತ್ತದೆ. ಈಗ ಯಾಜ್ಞಾನಿಯುವರು ತಯಾರಿಸಿದ ಚಿಹ್ನೆಗಳ ರೇಖಾಚಿತ್ರಗಳನ್ನು22 
ಜಾಗರೂಕಶೆಯಿಂದ ಪರಿಶೀಲಿಸಿದರೆ ಕೆಲವಂತೂ ಚಿತ್ರಲಿಸಿ ಅಥವಾ ಭಾನ ಲಿಪಿ 
(ಇಡಿಯೋಗ್ರಾಂ)ಯೆಂತೆ ಕಾಣುವುದನ್ನು ಒಸ್ಸಬೇಕು. ಆದಕೆ ಈ ಗುರುತುಗಳಲ್ಲಿ 
ಸಾಕಷ್ಟು ಪಾಲು ವರ್ಣಮಾಕೆಯ ಅಕ್ಷರಗಳಂತೆ ಕಾಣುತ್ತವೆ ಎಂಬುದನ್ನು ತಿರಸ್ಪರಿಸ 
ಲಾಗುನುದಿಲ್ಲ. ಈಗ ತಾನೆ ಹೇಳಿರುವಂತೆ, ಅವುಗಳಲ್ಲಿ ಐದು ಖಂಡಿತವಾಗಿಯೂ 
ಪ್ರಾಚೀನತನು ಬ್ರಾಹ್ಮಿ £ ಕೆಪಿಯ ಅಕ್ಷರಗಳೊಡನೆ ಸರ್ವಸಮವಾಗಿವೆ. ಈ ಸಂಖ್ಯೆ 
ಬಹಳ ಕಡಿಮೆ ಎಂಬುದೇನೋ ಸರಿ ಮತ್ತು ನಾವು ನಿರೀಕ್ಷೆ ಮಾಡಬಹುದಾದರೂ 
ಅಪ್ಪೆ. ಏಕೆಂದಕ್ಕೆ ಸಹೆಸ್ರಾರು ವರ್ಷಗಳ ಅಂತರದಲ್ಲಿರುವ ಲಿನಿಗಳಲ್ಲಿ ಬಹುಸಂಖ್ಯೆಯ 
ವರ್ಣಗಳು ಸರ್ವಸನುನಾಗಿರುನೆದನ್ನು ನಿರೀಕ್ಷೆ ಮಾಡುವುದು ತಾನೇ ಹೇಗೆ? ಮತ್ತೆ 
ಇದೇ ಆಧಾರದ ಮೇಲೆ ಎಂದರೆ, ಈ ಲಿಪಿಗಳು ಸಹಸ್ರಾರು ವರ್ಷಗಳ ಅಂತರದಲ್ಲಿವೆ 
ಎಂಬುದರ ಮೇಸೆಯೇ ಈ ವರ್ಣಗಳ ಸರ್ವಸಮತೆಯನ್ನು ಪ್ರೆಶ್ಚಿಸುಪುದೂ ಸಮಂಜಸ 


೨೦ ಮಾನನಿಕ ಕರ್ಣಾಟಿಕ 


ವಾಗಲಾರದು. ಏಕೆಂದರೆ, ಈಜಿಸ್ಟಿ ನಲ್ಲಿ ಕಿ.ಪೂ. 5000ಕ್ಕೂ ಮೊದಲಿದ್ದವೆನ್ನಲಾಡ 
ಪಾಗ್ಗೆತಿಹಾಸಿಕ ಚಿಹ್ನೆಗಳಲ್ಲಿ ois, ಕ್ರಿ.ಪೂ ಸುಮಾರು ೧೧೧ರಲ್ಲಿದ್ದನೆ ವ ಸ ಲಾಡೆ 
ಭಿನಿಸಿಯನ” ವರ್ಣ ಚಿನ್ನೆ ಗಳಲ್ಲಿ ಸರ್ವಸನುವಾಗಿವೆ ಎಂಬುದು "ಎಂತ 
ವಾಗಿದೆ ; ಇವೆರಡರ ನಡುವೆ 4000 ವರ್ಷಗಳ ಅಂತರನಿರುವುದೂ ಗಮನಾರ್ಹ, 
ನಮ್ಮ ದೇಶದ ವಿಷಯಕ್ಕೆ ಬರುನ್ರೆದಾದರ್ಕೆ ಕ್ರಿ.ಪೂ. ಸುಮಾರು 500 ಕ್ಸ ಸೇರಿಸು 
ಬಹುದಾದ ಸಿಪ್ರಹ್ವಾ ಸ್ಮೂಪದ ಅವಶೇಷ ಭರಣಿಯ ಮೇಲಿನ ಬರವಣಿಗೆಯೆಲ್ಲಿನ ಗ 
ಚಿಹ್ನೆಯು ಆಧುನಿಕ ಕನ್ನಡ ಲಿಪಿಯಲ್ಲಿ ಅದೇ ರೀತಿಯಾಗಿ. ಉಳಿದುಕೊಂಡು ಬಂದಿರು 
ಪ ತಿಳಿದಿಲ್ಲವೆ ? ಇನ್ನೊಂದು ಕಾಕಣವೆಂದರೆ ಮಧ್ಯ ಸ್ವ ಸ್ತರಗಳನ್ನು ಸೂಚಿಸುವುದಕ್ಕೂ 
(ಅಶೋಕನ ಕಾಲದಲ್ಲಿ ಕಂಡು ಬರುವಂತಹ) ಚಿಹ್ನೆ ಗಳಿರುವಂತೆ ಕಾಣುತ್ತ ದೆ. ಹೀಗೆ 
ಯಾಜ್ದಾನಿಯವರ ರೇಖಾಚಿತ್ರ ಗಳಲ್ಲಿ ರಾ ಸ್ಪಷ್ಟ ವಾಗಿ "ಗೋ? ಎಂದರೆ, ಮಧ್ಯ. 
ಸ್ವರ ಓಕಾರದ ಚಿಹ್ನೆಯೊಡನೆ ಗ sid ಎಂದು ನನ್‌ "ತೋರುತ್ತದೆ. ಮತ್ತು 13ನೆ. 
ಯದು *ತೋ' ಇರಲೇಬೇಕು; ಇಲ್ಲಿನ ಫಾ ವ್ಯತ್ಯಾಸನೆಂದಕ್ಕೆ ಓ ಕಾರವನ್ನು 
ಸೂಚಿಸುನ ಕೊಟ್ಟು ಮೇಲ್ಜಾಗದಲ್ಲಿಲ್ಲ, ಮಧ್ಯದಲ್ಲಿದೆ. ಇ ಕಾರವೊಂದು ಸಹ 
ಪ್ರಯೋಗವಾಗಿರುನಂತೆ ಕಾಣುತ್ತದೆ ಉದಾ. ಸಂ. 10 ರಲ್ಲಿ; ಆದರ್ಕೆ ಬ್ರಾಹ್ಮಿಯಲ್ಲಲ್ಲ ' 
ಖರೋಷ್ಠಿ ಮಾದರಿಯಲ್ಲಿ ಕಿ ಮತ್ತೆ, ರೇಖಾಚಿತ್ರವು ಪ್ರತಿಲೋಮ ವರ್ಣಗಳ" 
ಉದಾಹರಣೆಗಳನ್ನು ತೋರಿಸುತ್ತದೆಂಬುದು ಗಮನಾರ್ಹ. ಹೇಗೆಂದರೆ, ಸಂ. ಚ ಮತ್ತು 
5, 14 ಮತ್ತು 15, ಹಾಗು 18 ಮತ್ತು 19 - ಇವುಗಳಲ್ಲಿ ಪರಸ ಸ್ತರ ಪ್ರತಿಲೋಮಃ 
ರೂಪ ಚಿಸೆಗಳಿವೆ. ಈ ವಿಚಾರಗಳು ರೇಖಾಚಿತ್ರದಲ್ಲಿರುವ ಚಿಹ್ಟೆ ಜೆ `` ಕೆಲವನ್ನು 
ಸ್ಪಷ್ಟವಾಗಿ ವರ್ಣ ಚಿಹ್ಮೆಗಳೆದು ಪರಿಗಣಿಸುವ ಕಡೆಗಿವೆ. ಈ ಸೃಷ್ಟಿ ಎಕೋ 
ಮುಂದಿಡಬಹುದಾದ ವಾದವೆಂದರೆ ಈ ಚಿಹೆ ಗಳನ್ನು ವರ್ಣಗಳೆಂದೇ ಭಾವಿಸುವೆದಾದರೆ; 
ಈ ಗಡಿಗೆಗಳ ಮೇಲೆ ಒಂದೊಂದು ಬಿಡಿ ಅಕ್ಷರಗಳನ್ನು ಕೆತ್ತಲು ಯಾವೊಂದು ಕಾರೆ 
ಣವೂ ಇರುವುದಕ್ಕೆ ಸಾದ್ಯವಿಲ್ಲ ಮತ್ತು ಇನು ಒಡೆತನದ ಗುರುತುಗಳೆಂಬ ಅಭಿಪ್ರಾಯ 
ವೊ:ಸೇ ಸಾಧ್ಯವೆನಿಸುತ್ತದೆ ಎಂಬುದು. ಈ ವಾದವನ್ನು ನಾನು ಒಪ್ಪ್ಪವುದಕ್ಕಾಗುವು 
ದಿಲ್ಲ. ಏಕುದಕ್ಕೆ ರೇಖಾಚಿತ್ರಗಳ ಹೆಲನ್ರೆ ಚಿಹ್ನೆ ಗಳು, : ಭಾರತದ ಹೊರಗೆ ಉದಾ: 
ಈಜಿಪ್ಟ್‌, ಮತ್ತು ಯೂರೋಪ”ಗಳಲ್ಲಿ, ಪ್ರಾಗೈತಿಹಾಸಿಕ ಹಾಗು ಇತಿಹಾಸಾದಿ 
ಕಾಲೀನ ವಸು ಗಳ ಮೇಲಿನ ವರ್ಣಚಿಹೆ ಗಳೆಂದು ಸಾಧಿತವಾಗಿರುವ ಗುರುತುಗಳೊಡನೆ: 
ಸರ್ವಸಮವಾಗಿವೆ. ಎರಡನೆಯದಾಗಿ, ಹಸ ಸರೊಂದರ ಆಧ್ಯಕ್ಷರವೂ ಆದ ಒಂದು ಬಿಡಿ 
ಅಕ್ಷರವನ್ನು ಕೆತ್ತುವ ನಡವಳಿಕೆ ಭಾರತಕ್ಕೆ ತಿಳಿಯದೇ. ಇಲ್ಲ. ಪ್ರಸಿದ್ಧ ಸಾಂಚಿ (ಮಧ್ಯೆ 
ಪ್ರದೇ, ಭೂಪಾಲ್‌ ಬಳಿ) ಯಲ್ಲಿನ ಮೂರನೇ ಸೂ ಪವ್ರೆ ಮಾದರಿ ಉದಾಹರಣೆ 
ಯನ್ನು ಒದಗಿಸುತ್ತದೆ. ಇಲ್ಲಿ ಎರಡು ಅನಕೀಷ_ಭರಣಿಗಳು ದೊರೆತಿವೆ ; ಇವುಗಳ 
ಮುಚ್ಚ ಗಳ ಒಳಭಾಗದಲ್ಲಿ ಅಕ್ಷರಗಳಿವೆ ; ಒಂದರಲ್ಲಿ "ಸ' ಎಂದೂ, ಮತ್ತೊ ೦ದರಲ್ಲಿ 
"ಮ ಇದೆ. ಈ ಭರಣಿಗಳಷ್ಟೆ ¢ ಸಾಸ್ಷ್ಯಗಳಾಗಿದ್ದ ಕ್ಕಿ ಈ ಬಿಡಿ ಅಕ್ಷರಣಳ ಅರ್ಥ 


ಭಾರತೀಯ ಲಿಪಿಮಾಲೆಯ ಉಗನು ೨೧ 


ತಿಳಿಯುವುದಕ್ಕೆ ಸಾಧ್ಯವೇ ಆಗುತಿ ರಲಿಲ್ಲವೆಂಬುದು ಖಚಿತ, ಮತ್ತು ಅವುಗಳನ್ನು 
ಸ್ವಾನ್ಯುದ ಗುರುತುಗಳೆದು ಮಾತ್ರ ಭಾವಿಸಬೇಕಾಗಿರುತ್ತಿತ್ತು. ಆದರೆ, ಸುಸೈವದಿಂದ, 
ಇನು ಎರಡು ಸಾಮಾನ್ಯ ಕಲ್ಲಿನ ಪೆಟ್ಟಿಗೆಗಳಲ್ಲಿ ಇದ್ದವು ಮತ್ತು ಅವುಗಳ ಮೇಲೆ ಆ 
ಆದ್ಯಕ್ಷರಗಳ ವರಣೆಯಂತಿರುವ ಬರಹ ಇದ್ದುವೆ. ಒಂದರ ಮೇಲೆ "ಸಾರಿಪುತಸ್ಮ 
ಎಂದೂ ಮತ್ಕೊಂದರ ಮೇಲೆ "ಮೆಹನೊಗಲಾನಸ' ಎಂದೂ ಇತ್ತು. 22 ಭರಣಿಗಳ 
ಒಳಗಿನ "ಸ' ಮತ್ತು «ಮ' ಎಂಬ ಒಂಟಿ ಅಕ್ಷರಗಳು ಸಾರಿಪುತ್ತ ಪುತ್ತು ಮೊಗ್ಗಲಾನ 
ಎಂಬ ಹಸರುಗಳ ಆದ್ಯಕ್ಷರಗಳನ್ನು ಸೂಚಿಸುತ್ತವೆ ಎಂಬುದು ಸ್ಪಷ್ಟವಲ್ಲವೆ ? ಸರಿಯಾಗಿ 
ಇದೇ ರೀತಿಯಲ್ಲಿ ಭಾರತದ ಪ್ರಾಗ್ಗೆ ತಿಹಾಸಿಕ ಗಡಿಗೆಗಳ ಮೇಲೆ ಗೀಚಿರುವ ಒಂಟಿ ಅಕ್ಷರ 
ಗಳ ವಿಷಯವೂ ಆಗಿರಲೇಬೇಕು ; ಮತ್ತೆ ಇವು ಗೋರಿಗಳು, ಶವ ಸಮಾಧಿ ಮಾಡುವ 
ಪ್ರದೇಶಗಳಲ್ಲಿ ದೊರೆತಂತವ್ರೆ ಎಂಬುದು ಗಮನದಲ್ಲಿಡಬೇಕಾದ ಅಂಶ. ಈ ವಿಚಾರದಲ್ಲಿ 
ಇನ್ನೂ ಸಂಶಯ ಉಳಿದಿದ್ದರೆ ಅದನ್ನು "ಇಂಡಿಯನ್‌ ಮ್ಯೂಸಿಯಂ'ನಲ್ಲಿರುವ ಪ್ರಾಗೈತಿ 
ಹಾಸಿಕ ವಸ್ತು ಸಂಗ್ರಹೆಗಳಲ್ಲಿರುವ ಎರಡು ನವಶಿಲಾಯುಗದ ವಸ್ತುಗಳು ಸಂಪೂರ್ಣ 
ವಾಗಿ ತೊಡೆದು ಹಾಕುತ್ತವೆ ಎನಿಸುತ್ತದೆ. ಇವುಗಳ ಪ್ರಾಮುಖ್ಯತೆಯನ್ನು ಕಂಡು 
ಕೊಂಡ ಕೀರ್ತಿ ಭಾರತದಲ್ಲಿ ಪ್ರಾಗ್ಸೆ ತಿಹಾಸಿಕ ಪುರಾತತ್ವ ಶಾಸ್ತ್ರದ ಬಹುಶಃ ಏಕಮಾತ್ರ 
ವಿದ್ವಾಂಸರಾದ ಪಂಚಾನನ ಮಿತ್ರ ಅವರಿಗೆ ಸಲ್ಲುತ್ತದೆ. ತಮ್ಮ ಮ್ಯೂಸಿಯಂನ 
ಪ್ರಾಗ್ಗೆತಿಹಾಸಿಕ ಕಣ ವಸ್ತುಗಳ ವೀಕ್ಷಣೆಯಲ್ಲಿ ಒಮ್ಮೆ ತೊಡಗಿದ್ದಾಗ, ಅಕಸ್ಮಾತ್ತಾಗಿ 
ಈ ಶಿಲಾಯುಗ ವಸ್ತುಗಳು ಅವರ ಕಣ್ಣಿಗೆ ಬಿದ್ದವು. ಕೆಲವು ಲಿಪಿಗಳನ್ನು ಕೆತ್ತಿರ 
ಬೇಕೆಂದು ಅವರು ನ್ಯಾಯವಾಗಿಯೇ ಊಹಿಸಿ, ಪರೀಕ್ಷೆಗಾಗಿ ನನ್ನ ಮುಂದಿಟ್ಟರು. 
ನಿಜಕ್ತೂ ಅವುಗಳಲ್ಲೊಂದು ಅಸ್ಟಾಂನಲ್ಲಿ ದೊರೆತ ಸ್ವಲ್ಪ ಹೆಸಿರು ಬಣ್ಣದ ಕಲ್ಲಿನ 
ಉಳಿ 24 ಅದರ ಮೇಶ್ಕೆ ಕಾಣುನಂತೆ ನಾಲ್ಕು ಅಕ್ಷರಗಳಿವೆ. ಇವುಗಳಲ್ಲಿ ಎರಡು 
ಸಂಪೂರ್ಣವಾಗಿಯೂ, ಇನ್ನೆರಡು ಬಹುತೇಕವಾಗಿಯೂ ಈಜಿನ್ಟಿನ ಪ್ರಾಗೈತಿಹಾಸಿಕ 
ಲಿಪಿಗೆ ಸರಿಸಮವಾಗಿವೆ. ಡಾ|| ಎಫ್‌. ಪಿಟ್ರಿಯವರು ಸ್ಸೆನ್ಸಿಯ'ದ ಈಚಿನ ಸಂಚಿಕೆ 
ಯೊಂದರಲ್ಲಿ ಪ್ರಕಟಿಸಿದ ಪಟ್ಟಿ ಯೊಡನೆ25 ಹೋಲಿಸುವುದರಿಂದ ಇದನ್ನು ಕಾಣಬಹು 
ದಾಗಿದೆ. ಮತ್ತು ಆಶ್ರರ್ಯಾಂಶವೇನೆಂದರೆ, ಅವೆಲ್ಲವೂ ಪ್ರಾಗೈತಿಹಾಸಿಕ ಮಿನೋವನ್‌ 
ಶಿಲಾಲೇಖಗಳಲ್ಲಿನಂತೆ ಒಂದೇ ಅನುಸ್ಯೂತ ಪಂಕ್ತಿಯಲ್ಲಿ ಸಂಬದ್ಧ ವಾಗಿವೆ. ಇನ್ನೊಂದು 
ನವಶಿಲಾಯುಗದ ತುಂಡು, ರಾಂಚಿಯ ಬಳಿಯಲ್ಲಿ ದೊರೆತುದು. ಇದು ಬಲ ಹಸ್ತಾ 
ಕಾರದಲ್ಲಿರುವ ಹಿಮಟ್ಟೆಟ್‌ ಕಲ್ಲು.26 ಇದರ ಮೇಲೆ ಕೆತ್ತಿರುವ ಮೂರೂ ಅಕ್ಷರಗಳು 
ಮಬ್ಬುಗಿವೆ ; ಈ ಅಕ್ಷರಗಳಲ್ಲಿ ಎರಡು, ಅಶೋಕಯುಗದ ಬ್ರಾಹ್ಮೀ ಲಿಪಿಗೆ ಬಹಳ 
ಚೆನ್ನಾಗಿ ಹೋಲುತ್ತ ವೆ. ಈ ಎರಡಕ್ಷರಗಳು ಎರಡು ತುದಿಗಳನು ; ಒಂದು ಮ' 
ಇನ್ನೊಂದು *ತ' ಮಧ್ಯಾಕ್ಷರವನ್ನು ಬಹಳ ಕಾಲದವರೆಗೆ ಓದಲಾಗಿರಲಿಲ್ಲ. ಅನಂತರ, 
ನನಗೆ ಹೀಗೆ ತೋರಿತು. "ತ ಅಕ್ಷರ ನಿಜಕ್ಕೂ ವಿಲೋಮ ರೀತಿಯಲ್ಲಿದೆ ; "ಮ' 
ವಿರೋಮವಾದರೂ ಹಾಗೆಯೇ ಇರುತ್ತದೆ. ಅಂತೆಯೇ ವಧ್ಯಾಕ್ಷರವೂ ವಿಲೋಮ 


೨೨ ಮಾನವಿಕ ಕರ್ಣಟಕ 


ವಾಗಿರಬಹುದಲ್ಲವೆ ? ಒಡನೆಯೇ ಆ ಕಲ್ಲನ್ನು ಕನ್ನಡಿ ಮುಂದೆ ಹಿಡಿದೆನು. ನನ್ನ 
ಊಹೆಗೆ ಅನುಗುಣವಾಗಿ ಆ ಅಕ್ಬರ ಅಶೋಕನ "ಆ ಕಾರಕ ಬಹಳ ಹತ್ತಿರವಾಗಿ 
ಕಂಡಿತು. ಎಲ್ಲ ಅಕ್ಷರಗಳೂ ನಿ: ಸೋಮದಲ್ಲಿರುವುದರಿಂದ ೫ ಐ ಬಲದಿಂದ ಎಡಕ್ಕೆ 
ಓದಬೇಕು ; ಹಾಗೆ ಓದಿದರೆ "ಮ ಆತ' ಎಂದಾಗುತ್ತದೆ. ಈ ಶಿಲೆ. ಈಗ ತಾನೆ ತಿಳಿಸಿ 
ದಂತೆ, ಬಿಹಾರದಕ್ಲಿ ಸಿಕ್ಕಿದುನು ಅಲ್ಲಿ ಆರ್ಯೇತರ ಭಾಷೆಗಳನ್ನಾಡುವ ಕಲವು ಬುಡಕಟ್ಟಿನ 
ಜನ ಇನ್ನೂ ಇದ್ದಾರೆ ; ಇವರ ಭಾಷಿ ಾಇರತವನ್ನು ಆಕ್ರ ಮಿಸಿದ ಅರ್ಕರಿಗಿಂತಲೂ 
ಮೊದಲಿದ್ದವರು ಆಡುತ್ತಿದ್ದ ಭಾಷೆಯ ಸೂಚಕವಾಗಬಹೆ ನಂದು ನಂಬಲಾಗಿದೆ. ಮಿತ್ರ 
ಅವರು ತೋರಿಸಿದಂತೆ27 ಆರ್ಯೇತರ ನುಡಿಯಲ್ಲೀ*ಮಹತ' ಎಂಬುದಕ್ಕೆ ಮುಜಿಷಳೆ 
ಎಂಬ ರೂಪವೂ ಇದೆ , ಇದಕ್ಕೆ "ಮುಖ್ಯಸ್ಥ, "ನಾಯಕ' ಎಂದರ್ಥ. ಇದು ರೆಸಲ್‌ 
ಅನರ “ಭಾರತದ ಮಧ್ಯೆ ಪ್ರಾಂತ್ಯಗಳ ಬುಡೆಕಟ್ಟಗಳು ಮತ್ತು ಜಾತಿಗಳು” ಎಂಬ 
ಪುಸ್ತಕದಿಂದ ಸ್ಪಷ್ಟವಾಗುವುದು. ಶಿಶೆಯೆ "ಮಆತ? ಎಂಬುದು "ಮಹ್ರೋ? ಅಥವಾ 
"ವ.ಹತೌ' ಎಂಬುದಕ್ಕೆ ಸಮನಾಗಿರಬಹುದೇ ? ಈ ಸ್ರಕ್ನೆಗೆ ಉತ್ತರ ಏನೇ ಇರಲಿ, 
ಇದಷ್ಟು ಖಚಿತ. ನವತಿಲಾಯುಗಳ್ಕೆ ಸೇರಿದವೆಂಬುದರಲ್ಲಿ 'ನಿರೋಧವಿಲ್ಲದ, ಆ ಯುಗದ 
ಎರಡು "ಗಳು ಇಲ್ಲಿವೆ. ಪ್ರತಿಯೊಂದರಲ್ಲೂ ಒಂದು ಬಿಡಿ ಅಕ್ಷರವಲ್ಲ - ಸ್ವಾಮ್ಯದ 
ಕುರುಹು ಎಂದು ಭಾವಿಸುವುದಕ್ಕೆ ಹಲವಾರು ಅಕ್ಷರಗಳಿವೆ : ಒಂದರಲ್ಲಿ ಮೂರು 
ಇನ್ನೊಂದರಲ್ಲಿ ನಾಲ್ಕು. ಆದ್ದರಿಂದ, ಇಲ್ಲಿ ಸ್ವಾಮ್ಯ ಚಿಹ್ನೆಗಳಲ್ಲಿ ವರ್ಣಾಕ್ಷರಗಳೊಬುದ 
ರಲ್ಲಿ ಸಶಯವ ಲೇಶಿವಿಲ್ಲ. ಈ ನಿರ್ಣಯ ಯಕ್ಕೆ ಪೋಷಕವಾಗಿ, ಸ್ಪಷ್ಟವಾಗಿ ವರ್ಣಾಕ್ಷರೆ 
ಗಳೆಂದು ನಮಗೆ ತಿಳಿದಿರುವವ್ರೆಗಳಿಗೆ ಅನು ಹೋಲಿಕೆಯನ್ನು ಹೊಂದಿವೆ. ಹೀಗೆ ಬ್ರಾಹ್ಮೀ 
ಲಿಪಿಯ ಮೂಲದ ಪ್ರಶ್ಲೆ ಐತಿಹಾಸಿಕೆ ಕ್ಷೇತ್ರದಿಂದ ಪ್ರಾಗೈತಿಹಾಸಿಕ ಕ್ಷೇತ್ರಕ್ಕೆ ಬದ 
ಲಾಯಿತು. ಇದು ನ್ಯಾಯವಾಗಿರಬೇಕುದುದೇ, ಏಕೆಂದರೆ ಯೂರೋಪಿನಲ್ಲಿಯೂ 
ಸಹ ಸೆಮಿಟಿಕ್‌ ಮತ್ತಿತರ ಲಿನಿಗಳನ್ನೆ ಲ್ಲ ಪ್ರಾಗೈತಿಹಾಸಿಕೆ ಕಾಲದಿಂದಲೂ ಗುರ್ತಿಸೆ 
ಲಾಗುತ್ತಿದೆ ಮತ್ತು ಪ್ರಾ ಗೈ 41 ಮಾನವನಿ:ದಲೇ ಲಿಪಿ ಉಗಮವಾಯಿಕೆಂಬ 
ಅಭಿಪ್ರಾಯವೂ ಕ್ರಮೇಣ 'ಬಲಗೊಳ್ಳುತ್ತಿ ದೆ. ಆಧುನಿಕ ಕಾಲದಲ್ಲಿ ಈಜಿಪ್ಟ್‌ ಶಾಸ್ತ್ರ ದ 
ಅತ್ಯಂತ ಪ್ರ ಪ್ರಸಿದ್ಧ ವಿದ್ವಾ ೦ಸರಾದ ೫ ಫೆಟ್ರ ಅವರು ಪ್ರಾಗ್ಧೆ ತಿಹಾಸಿಕ ಡಿ ನನ್ನೇ 
ಎಲ್ಲ ಲಿಪಿಗಳ ನಡಸದ ಭಾವಿಸುವುದು. ಸರಿಯೇ ; ಏಕೆಂದರೆ, ಅಲ್ಲಿ ಅತಿ ವಿಸ್ತಾರ 
ವಾದ ಚಿಹ್ನೆ ಗಳ ಸುಗೃಹ ದೊರೆಯುತ್ತದೆ : ಇದರಿಂದಲೇ ಫಿನೀಸಿಂ ಯೆನ್ನರು ಮತ್ತು 
ಗ್ರೀಕರು ತಮ್ಮ ವರ್ಣಮಾಲೆಯ ಪ್ರಯೋಜನಕ್ಕೆ ಬೇಕಾದಷ್ಟು ಚಿಹ್ನೆ ಗಳನ್ನು ಎರೆ 
ವಲು ನಡೆದರು. ಈ ಸಿದ್ಧಾ ತೆ ಎಂದಿಗೂ ಖುಡಿಸಲು ಆಗದುದು We ಅಲ್ಲವೆಂದು 
ನನಗೆ ಅನ್ನಿಸುತ್ತದೆ. ಅದರಲ್ಲೂ ಭಾರತದ ಪಾ, ಗ್ಗೆತಿಹಾ ಸಿಕ ಶಾಸ್ತ್ರ ಇನ ನ್ನೂ ಫೈ ಶವದ 
ಲಿದೆ. ಮತ್ತು ಇದರ ಅಧ್ಯಯನ ವಿಜ್ಞಾ ನವಾಗಿ ಬೆಳೆದಂತೆ, ಆರ್ಯರು ಮತ್ತು. ಅನಂತರ 
ಕಾಲದ ಭಾರತದ ಜನರು ಹತ ( ಅಲ್ಲದ್ದೆ ಹೊರದೇಶದವರೂ ೨೭ ನ ರು, 
ಗ್ರೀಕರು ಮತ್ತು ಈಜಿಸಿ ಯೆನ್ನ ರು. ೨. ಬಳಸಿಕೊಂಡ ಇನ್ನೂ ಸ್ಮಾರವಾದ ಚಿಹ್ನೆ 


ಭಾರತೀಯ ಲಿಪಿಮಾಲೆಯ ಉಗಮ ವಿತ್ಸಿ 


ಗಳ ಸಂಗ್ರಹವನ್ನು ಪ್ರಾಗ್ಸೆತಿಹಾಸಿಕ ಭಾರತ ಒದಗಿಸಬಹುದು. ಆದ್ದರಿಂದ, ಇಂದು 
ಭಾರತದಲ್ಲಿ ನವಶಿಲಾ ಯುಗದ ಅಕ್ಷರಗಳು ಪತ್ತೆಯಾಗಿರುವಾಗ, ಪ್ರಾಚೀನ ಬ್ರಾಹ್ಮೀ 
ಲಿಸಿಯನ್ನು ದಕ್ಷಿಣ ಸೆಮಿಟಿಕ್‌ ಅಥವಾ ಉತ್ತರ ಸೆಮಿಟಿಕ್‌ ಅಕ್ಷರಗಳಿಂದ ಹುಟ್ಟಿ ಬಂದಿ 
ತೆಂದು ಇನ್ನೂ ಆಗ್ರಹ ಸಡಿಸುನ್ರದಾದರೆ, ಅದನ್ನು ಇಂದಿನ ಇಂಗ್ಲಿಷ್‌ ಲಿಪಿಯಿಂದ 
ಗ ತೆಂದು ಏಕೆ ತೋರಿಸಬಾರದು ? ಇದು ನಗೆ ತರಬಹುದು ; ಆದಕೆ ಇದಕ್ಕೆ 

ಧಿಸಿದ ಘಟನೆಯೊಂದನ್ನು ಇಲ್ಲಿ ಬರೆಯಬಹುದು. 1905ರಲ್ಲಿ, ನಾನು ಕಲ್ಪತ್ತೆ 
ಯೆ ಸ ದ್ಹಾಗ ಬುದ್ಧಿ ನಂತನಾ ದ ಬೆಂಗಾಲಿ ಯುವಕನೊಬ್ಬ ತನ್ನ ಔಸ್ಪಣಿಯೊಂದನ್ನು 
ತೋರಿಸಿ ದೆ. ಅದರಲ್ಲಿ ಪ್ರಾಚೀನ ಬ್ರಾಹ್ಮೀ ಆಕರಗಳನ್ನು ಇಂದಿನ ಇಂಗ್ಲಿಷ್‌. ವರ್ಣ 
ಮಾಲೆಯ ಅಕ್ಷರಗಳಿಂದ ಹುಕಿ ಬ್ರದವೆಂದು ಅತ್ಯಂತ ಚಾತುರ್ಯದಿಂದ ಸಾಬೀತು ಪಡಿಸ 
ಲಾಗಿತ್ತು ; ಉತ್ತರ ಸೆಮಿಟಿಕ್‌ ಚಿಹ್ನೆಗಳಿಂದ ಬಂತೆಂದು ತೋರಿಸಲು ಬ್ಯೂಲರ್‌ 
ಯಾವ ತತ್ವಗಳನ್ನು ಅನುಸರಿಸಿದನೋ ಸಂಪೂರ್ಣವಾಗಿ ಅದೇ ತತ್ನ ಶೈ ಗಳನ್ನೇ ಆತನೂ 
ಅಳವಡಿಸಿಕೊಂಡಿದ್ದ. ಮತು, ಅಂಥದ್ದೇ ಒಂದು ಯತ್ತ ಈಚೆಗೆ ಅಜ್ಮಿ (ರದ ಪಂಡಿತ 
ಶಂಕರ ಓರುಖಾ ಅವರು ಮಾಡಿರುವುದು28 ನಮಗೆ ತಿಳಿದೇ ಇಡೆ. ಮತ್ತು ಕೆಲಕಾಲದ 
ಹಿಂದೆ (ಜನವರಿ, 1922) ಕಲ್ಪತ್ತೆ ಯಲ್ಲಿ ನಡೆದ ಎರಡನೇ ಇ 
ಕಾನ್ಫರೆನಳ್ಸಗೆ ನೀಡಿದ ಲೇಖನವೊಂದರಲ್ಲಿ ದೇವನಾಗರೀ ಲಿಪಿ ಪರ್ಷಿಯನ್‌ ಲಿಪಿಯಿಂದ 
ಬಂದಿ3ಂದು ತೋರಿಸಲು ಯತ್ತಿಸಲಾಗಿತ್ತು. ಈ ನಡುವೆ, ಎಲ್ಲ ಲಿಪಿಗಳನ್ನೂ ನಾನು 
ಈಗ ತಾನೆ ತಿಳಿಸಿದಂತೆ, ಪ್ರಾಗೈತಿಹಾಸಿಕ ಯುಗದಲ್ಲಿ ರೂಪಿಸಲಾದ ಒಂದೇ ಲಿಪಿಯಿಂದ 
ವಿಕಸಿತವಾಯಿತೆಂದು ತಿಳಿಯ ಸಚಿ ಎನ್ನೋಣ. ಆದ ಕಾರಣ ಪೂರ್ವಕಾಲದ. ಲಿಪಿ 
ಯೊಂದನ್ನು ಉತ್ತರಕಾಲದ ಲಿಪಿಯಿಂದ ಹುಟ್ಟಿತೆಂದು ನಿರೂಪಿಸಿದರೆ, ಅದರಲ್ಲಿ 
ಆಗ ಸೃರೈವೇನಿಲ್ಲ. ಆದಕ್ಕೆ ಆಗ ಗ್ರಹಪೂರ್ವಕ ನಾನು, ದೃಢನಡಿಸುವುದೇನೆಂದರೆ : ಮ್ತ 
ಪ್ರಾ ಗೈತಿಹಾಸಿಕ ಲಿಪಿಯ ಗುರುತುಗಳು ಬ್ರಾಹ್ಮಿ ಲಿಪಿಯ ಕೆಲವಕ್ಕೆ ಅತ್ಯಂತ ಸಾಮ್ಯ 
ವನ್ನು ಹೊಂದಿದು )ಿ, ಭಾರತದಲ್ಲಿ ಆದಿಮಾನವನ ಪ್ರಾಚೀನತಮ ಅನಶೇಷಗಳ ಮೇಸೆ 
— ಇವ್ರ ಕ್ರಿ.ಪೂ. 3000ಕ್ಕೆ ಈಚಿನವಲ್ಲ ಹಾಗೂ ಕ್ರಿ. ಪೂ. 6000 ದಷ್ಟು ಪ್ರಾಚೀ 
ನವೂ ಆಗಿರಬಹುದು--ಸ್ಪಷ್ಟವಾಗಿ ಕಾಣಲು ಆಗಿರುವಾಗ, ಕ್ರಿಪೂ 700 ರ 
ಯಾನ್ರಸೇ ಸೆಮಿಟಿಕ್‌ ಬಿಸಿಯಲ್ಲಿ ಬ್ರಾಹ್ಮೀ ಲಿನಿಯೆ ಮೂಲವನ್ನು ಹುಡುಕುವುದು 
ಸರ್ವಥಾ ಅಸಂಗತ. ಬ್ರಾಹ್ಮಿ pe "ಲಿಪಿಯ ಉತ್ಪಾದಕ ಲಿಪಿ ಸ್ಪಷ್ಟವಾಗಿ ಭಾರತೀಯವೇ 
ಅಲ್ಲವೇ ಎಂಬ ಶ್ರಕ್ನ್ನೆ ನಾವೀಗ ವಿಚಾರ ಬಾಜೂ  ರುವುದಕ್ಕಿಂತ ಸಂಪೂರ್ಣವಾಗಿ 
ಭಿನ್ನವಾದುದು. ಈಗ” ಉನಲಬ್ಧ ವಿರುವ ಸಾಕ್ಷ್ಯ ವಂತೂ ಅದಕ್ಕೆ ವಿರುದ್ಧ ದಿಕ್ಟಿಗೆ 
ತೋರಿಸುತ್ತದೆ. ಏಕೆಂದರೆ, ಆಕೆ ಕನ ಕಾಲದ ಬ್ರಾಹ್ಮಿ 6 ಅಕ್ಷರಗಳನ್ನು ದೋಲುನ 
ಕೆಲವು ಗುರುತುಗಳು ಭಾರತದ £ ಚತ ಅವಶೇಷಗಳ ನೆ ಇದ್ದ ಕ್ಕಿ ಅನ 
ಗಳನ್ನು ಫ್ರಾನ್ಸ್‌ನಲ್ಲಿ ದೊರೆತ ಕೆಲವು ಲಿಪಿಯನ್ನು ಕಲಾಕೃತಿಗಳ ಳ ಮೇಲೂ ಕಾಣ 


ER 
ಬಹುದಾಗಿದೆ. ಅದರೆ, ನಾನು ಆಗಲೇ ಹೇಳಿಯಾಗಿದೆ : ಭಾಂತದ ಪ್ರಾಗೈತಿಹಾಸಿಕ 


೨೪ ಮಾನವಿಕ ಕರ್ಣಾಟಕ 


| ನ ಎವೆ ೧ರ ೨, ಜೆ. ಮ 
ಪುರಾತತ್ಸ್ಯ 3. ಯೆನ ಇನ್ನು ಶೈಶವಾವಸ್ಥೆಯೆಲ್ಲಿಯೇ ಇದ 


ನ ಅ ಕ ೨ ಗೆ ಲೆ | 
ಹಾಸಿಕ ಪುರಾತತ್ವ ಶಾಸ್ತ್ರವು ಗಂಭೀರವಾದ ವೈಜ್ಞಾನಿಕ ದುಷ ವಿಷವಾಗುವ 
ವರೆಗೆ ಈ ಪ್ರಶ್ನೆಯ ಕ್ರಮಬದ್ಧ ಪರಿಶೀಲನೆಯು ಸಾಧ್ಯವಾಗುವುದಿಲ್ಲ. 


(@L 
IK 
6 
re 
(© 
Ke ke 
@o 


0—0—o 
ಈ ಲೇಖನದಲ್ಲಿ ಬರುವ ಕೆಲವ್ರೆ ಪ್ರಾಕ್ತನ ಕಾಲಗಣನೆಯ ನಿರ್ಧಾರಗಳು ಈಗಿನ 
ಪರಿಸ್ಥಿತಿಯಲ್ಲಿ ಅಸಂಗತವಾಗಿದ್ದರೂ, ಲೇಖನದ ಒಟ್ಟು ವಾದ ಸಮಂಜಸವಾಗಿರುನ್ರೆದ 
ರಿಂದ ಲೇಖನವನ್ನು ಪ್ರಕಟಿಸಲಾಗಿದೆ. 


ಸಂಪಾದಕ 


ಬಪ್ಪಣಿಗಳು 


Isaac Taylor : The Alphabet vol. 2 p. 304 

Numis. Chro. (NS). No. 111 ; JRAS (NS) 5, 

p. 920 

10: Cul ಶ ಇಂಟ; ಇ: 52 

1] The Alphabet 2. p. 304 

12 Deecke;2 DMG, 2೭2೭೫೭1, ೧ 589 ಇ ; Taylor : 
The Alphabet 2, p. 314 ೫ 

13 Weber: 2 DMG 2ಓ 389 ೫ ; Buhler : Indian 
111 17 53 ff and Indian Paleaography 

14 Indian Studies p. 111, p. 111, f. 44f 

15 JRAS 1901p. 302 ೯ 


] History of Ancient Sanskrit Literature, p. 507 
2 Buddhist India p. 109 

3 1bid. 

4 Indian Studies No. 111, p. 21 

5 Ibidp.20 

6 JRAS 1913, p. 653f 

7 ibid. 

8 

9 


ಭಾರತೀಯ ಲಿಪಿಮಾಲೆಂಯ ಉಗಮ ೨೫ 


JRAS 1875 p. 896-7 The Alphabet 2 p. 284 
Indian Studies 111, pp. 54 ff 

Buddhist India p. 114 

Journal of Hyderabad Archeological Society; 
1917, pp. 5711. 

Ibid, 0. 65 f. Nos. 113 

Encyclopedia Brittannica vol I, p. 724; vol 28, 
p. 85 

Kk Of Hyd. Arch. Soc. 1917, plate pp. 57 
Cunningham: Bhilsa Topes, pp. 297 & 299, 
M22 | 
No, 998 on p. 131 of J. Coggin Brown's Cat. 
raisonne of the prehistopic Antiquities in the 
Indian Museum ar Calcutta 

Scientia p. XXIV, p. 440 

J. ಛಿ. Brown's Cat., No. 3177, ₹124 

IA, XLVIIl p.63f 

"ಭಾರತೀಯ ಪ್ರಾಚೀನ ಲಿನಿಮಾಲಾ' (ಹಿಂದಿ) ಪು. 26 


ಕರ್ನಾಟಕದಲಿ ಜೊರೆತ ಮೊದಲ ಶಾಸನಗಳು ಬ್ರಾಹ್ಮೀ ಲಿನಿಯಲ್ಲಿವೆ. ಈ 
ಶಾಸನಗಳು ಕಲಮಟ್ಟಿಗೆ ದಕ್ಷಿಣದ ಪ್ರ ಸ್ರಭೇದವನ್ನು ಗುರುತಿಸಬಹುದು ಎಂದು ವಿದ್ವಾಂಸರು 
ಭಾವಿಸುತ್ತಾರೆ. ಬ್ರಹ್ಮ ಗಿರಿ ಸಿದ್ಧಾಪುರ, ಗ ರಾಮೇಶ್ವರಗಳಲ್ಲಿರುವ ಅಶೋಕನ 

ಶಾಸನಗಳ ಕೊನೆಯಲ್ಲಿ ಬರುವ "ರಿಪಿಕರೇಣ' ಎಂಬ ಪದ 'ಬರೋಸ್ಠಿ ಲಿಪಿಯಲ್ಲಿರುವು" 
ಹೊ ವಿಶೇಷ. ಈ ಬ್ರಾಹ್ಮೀ ಲಿಪಿ ಕಾಲ ಕ್ರಮದಲ್ಲಿ ಬದಲಾವಣೆ ಹೊಂದುತ್ತ | 
ಭಾರತದಲ್ಲಿ ಬಳಕೆಯಲ್ಲಿರುವ ಎಲ್ಲ ಲಿನಿಗಳಿಗೂ ಮೂಲವಾಯಿತು. ಬ್ರಾಹ್ಮೀ ಲಿಪಿ: 
ಯನ್ನು ಸಾತವಾ ಹನರು ನ ಮುಖ್ಯವಾಗಿ ಗವಿಗಳಲ್ಲಿ ತಾವು ಕೊರೆಸಿದ ಶಾಸ ಸನಗಳಲ್ಲಿ ಕೆಲವು 
ಬದಲಾವಣೆಗಳೊಡಸೆ ಬಳಸಿದ್ದ ರಿಂದ ಇವರ ಕಾಲದ ಲಿನಿಯನ್ನು ಗುಹಾಲಿಪಿ ಎಂದು" 
ಕರೆಯಲಾಗಿದೆ. ಈ ಲಿಪಿ ಕರ್ನಾಟಕದಲ್ಲಿ ಕ್ರಿ .ಶ.:4ನೇ ಶತಮಾನದವರೆಗಿನ ಶಾಸನ: 
ಗಳಲ್ಲಿ ಬಳಕೆಯಾಗಿದೆ. ಇವುಗಳಿಗೆ ತಡಿಕಟ್ಟು ಗಳು ಸ್ಪಷ್ಟವಾಗಿರುವುದಿಲ್ಲ. ಮಳವಳ್ಳಿ: 
ಸ್ತಂಭಶಾಸನ, ಚಂದ್ರವಳ್ಳಿಯ Wd ಶಾಸನ ಹಿರೇಹಡಗಲಿಯ ಪಲ್ಲವ 
ಶಿವಸ್ಸಂಧವರ್ಮನ ತಾಮ್ರ ಶಾಸನ ಮೊದೆಲಾದವ್ರೆಗಳಲ್ಲಿ ಇಂಥ ಲಿನಿಯನ್ನು ನೋಡ: 
ಬಹುದು. ಮುಂದಿನ ಕದಂಬರ ಕೆಲವ್ರೆ ಶಾಸನಗಳಲ್ಲಿ ದೆ ನಾದ ears ತೆಲೆ" 
ಕಟ್ಟು ಗಳನ್ನುಳ್ಳ ಲಿಪಿಯನ್ನು ಬಳಸಿದ್ದು ಅದಕ್ಕೆ ಪೆಟ್ಟಿಗೆ ಶಿರಲಿನಿ ಎಂಬ ಹೆಸರಿದೆ. ತಾಳೆ 
ಗುಂಡೆ ಸಿ ಗುಡ್ಡಾಪುರ ಸ ಸ್ಪ ಂಭಶಾಸನಗಳು ಮತ್ತು ಕದಂಬರ ಕೆಲವು ತಾಮ್ರ 
ಶಾಸನಗಳಲ್ಲಿರುವುದು ಇದೇ ಲಿಪಿ, ಅಲ್ಲಿಂದ ಮುಂದೆ ಬೆಳೆದೆದ್ದು ಕನ್ನಡ ಲಿನಿ, 


ಳೋ. ಚೆನ್ನಬಸಪ್ಪ 
ವಿಜ್ಞಾನ ಮತ್ತು ಧರ್ಮಗಳ ಸಾಮರಸ್ಯ” 


"ಸೈನ್ಸ್‌ ಎಂಬ ಆಂಗ್ಲ ಪೆದವನ್ನು "ವಿಜ್ಞಾನಿ ಎಂಬುದಾಗಿ ಅರ್ಥೈಸಿರೆ 
ವ್ರದು ತಪ್ಪು ಕಲ್ಪನೆಗೆ ಎಡೆ ಕೊಡುತ್ತದೆ. "ವಿಜ್ಞಾನ ಎಂಬ ಸಂಸ್ಕೃತ ಪದಕ್ಕೆ 
ಭಾರತೀಯ ತತ್ವ ಶಾಸ್ತ್ರದಲ್ಲಿ ವಿಶಿಷ್ಟವಾದ ಅರ್ಥ ಇದೆ. ಆರ್ಷೇಯ ಕಾಲದಿಂದಲೂ : 
“ವಿಜ್ಞಾನ ಎಂಬ ಮಾತು ಭಾರತೀಯ ಶಾಸ್ತ್ರ ದಲ್ಲಿ ಪ್ರಯೋಗದಲ್ಲಿದೆ. ಗೀತೆಯಲ್ಲಿ 
“ಜ್ಞಾನ ವಿಜ್ಞಾನಯೋಗ” ಎಂಬ ಒಂದು ಅಧ್ಯಾಯ ಇದೆ. ಆದ್ದರಿಂದ ಧರ್ಮ 
ಜಿಜಾ ಸೆ ತತ್ವಶಾಸ್ತ್ರ ನಿರೂಪಣೆಯ ಸಂದರ್ಭದಲ್ಲಿ ಆದರೊ "ಸ್ಟೆನ್‌ ೫ ಎಂಬ 
ಮಾತನ್ನು «4 ಪದಾಥ್‌ ವಿಜ್ಞಾನ ನ” ಅಭೆವಾ ಭೌತನಿಜ್ಞಾ ನೆ ಎಂದು ಬಳಸುವುದು ಹೆಚ್ಚು 
ಸೂಕ್ತ. 

“ಪೆದಾರ್ಥ ವಿಜ್ಞಾನ” ದ್ಭೆ ಗ್ಸೊ (ಚರೆ ವಿಶ್ವದ ಬಾಹ್ಯ ಸತ್ಯಾನ್ರೆ (ಷಣೆ, ಬಾಹ್ಯ 
ವಿಶ್ಲೆ ೇಷಣೆ ಮಾಡುತ್ತ ದೆ. ಪೆಂಟೇಂದಿ. ಯಗಳ ತಾ ಮನಸ್ಸಿ ಗೆ ವೇದ್ಯವಾಗುವ ಈ 
ಪ್ರಾತಿಭಾಸಿಕ ವಿಶ್ವ ದ ಪರೀಕ್ಷೆ ಮಾಡುವುದು ಪದಾರ್ಥ ವಿಜ್ಞಾ ನದ ಪ್ರಾಥನಿಕ ಗುರಿ. 
ಈ ಜ್ಞಾ ನದ ak ಇಂದ್ರಿಯಗಳು. ಈ ಇಂದ್ರಿ ಯಗಳಿಗೆ ವೇದ್ಯವಾಗುವ ಸಮ್ಮತೆ 
ಬಾಗುವ, ತರ್ಕ ಬದ್ಧೆವಾ :ದ ಹೇತು ಪರಿಣಾಮದ ವಿವರಣೆಯನ್ನು ಹುಡುಕುವುದು 
ಇದರೆ ಸರೆನು ಗುರಿ. ಉದಾಹರಣೆಗೆ ಮನುಷ್ಯನ ದೇಹರೆಚನೆಯೆನ್ನು ವಿಶ್ಲೇಷಣೆ 
ಮಾಡಿ, ಪರೀಕ್ಷೆ ಮಾಡಿ, ಅದರ ರೆಚನೆ ಮತ್ತು ಕಾರ್ಯ ವಿಧಾನವನ್ನು ನಿರ್ಧರಿಸುವುದು 
ಶರೀರ ಶಾಸ್ತ್ರ (ಅನಾಟನಿ)ದ ಗುರಿ. ಅದು ದೇಹದ ಚರ್ಮ ಹಾಗೂ, ಆ ಚರ್ಮದಿಂದ 
ಮುಚ್ಚಲ್ಪಲ್ಚಿರುವ ಇತರ ಸ್ಕೂಲ ಅಂಗಾಂಗೆಗಳೆ ಮತ್ತು ಅಸ್ಥಿ ಸಂಜರದೆ ರಚನೆ 
ಇತ್ಯಾದಿ ಕಾರ್ಯವಿಧಾನವನ್ನು ಹುಡುಕುತ್ತದೆ. ಶರೀರಶಾಸ್ತ್ರ ದೇಹದ ಚರ್ಮ ಸತ್ಯಕ್ಕೆ 

೫ ತ 11-1-1985 ರಂದು ಬೆಂಗಳೂರಿನ ಶ್ರೀರಾಮಕೃಷ್ಣ ಅಶ್ರನು, 
ಶ್ರೀಸ್ವಾಮಿ ವಿವೇಕಾನಂದ ಜಯಂತಿಯ ನಿಮಿತ್ತ ಏರ್ಪಡಿಸಿದ್ದ ವಿಚಾರ ಸಂಕೀರ್ಣದಲ್ಲಿ 


ಮಾಡಿದೆ ಭಾಷಣ. 


೨೮ ಮಾನನಿಕ ಕರ್ಣಾಟಕ 


ಸೀಮಿತವಾಗಿದೆ. ಆದರೆ ಅದರ ಮರ್ಮ ಸತ್ಯವೇನು ? ಈ ಅಂಗಾಂಗಗಳನ್ನು ಆಡಿಸುವ 


ಯಾವುದೋ ಒಂದು ಇದೆ ಎಂಬುದನ್ನು ಶರೀರ ಶಾಸ್ತ್ರ ವಿಜ್ಞಾನಿಗಳೂ ಒಪ್ಪುತ್ತಾರೆ. 
ಈ ದೇಹನೆಂಬ “ಗುಡಿಯೊಳಗೆ ಕುಳಿತಿರುವ ಆ ಪೊಸವಿಗೊಡೆಯೆನ” ವಿಚಾರಕ್ಕೆ ಬಂದಾಗ 
ತಬ್ಬಿಬ್ಬಾಗುತ್ತಾರೆ. ಅಲೆಕ್ಸ್‌ ಕಾರ್ಲ್‌ ನಂಥ ವೈದ್ಯ ವಿಜ್ಞಾನಿಗಳು ತುಂಬ ಚಿ೨ತನೆ ಮಾಡಿ 
ದ್ದಾರೆ. ತನ್ನ "ಇನವಿಸಿಬಲ್‌ ಮ್ಯಾನ್‌” ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾನೆ. 


ಪದಾರ್ಥ ವಿಜ್ಞಾನವನ್ನು ಲೌಕಿಕಜ್ಞಾನ (ಸೆಕ್ಯುಲರ್‌ ನಾಲೆಜ್‌) ಎಂದೂ ' 
. ಪಾರಮಾರ್ಥ ನಿಧಾನವನ್ನು ಆಧ್ಯಾತ್ಮ ಜ್ಞಾನ (ಸಿರಿಚುಯಲ್‌ ನಾಲೆಜ”) ಎಂದೂ ' 


ಕರೆಯಬಹುದು. ಅಥವಾ ಗೀತೆಯ ಮಾತನ್ನು ಬಳಸಿ ಪದಾರ್ಥ ವಿಜ್ಞಾ ನವನ್ನೂ 
ಅಪರಾಪ್ರಕೃತಿಜ್ಞ್ಞಾನ - ಅಥವಾ ಅನ್ನಮಯ ಕೋಶಜ್ಞಾನ (ಸೈನ್ಸ್‌ ಆಫ್‌ 
ಮ್ಯಾಟರ್‌) ಎಂದೂ, ಆತ್ಮ ಜ್ಞಾನವನ್ನು ಪರಾಸ್ರಕೃತಿ ವಿಜ್ಞಾನ (ಸೈನ್ಸ್‌ ಆಫ್‌ ದಿ 
ಸ್ಪಿರಿಟ್‌) ಎಂದು ಕರೆಯಬಹುದು. ಅಂದರೆ ದೃಗ್ಗೋಚರ ಜಗತ್ತಿನ ಬಾಹ್ಯ ರಚನೆಯ 
ಜ್ಞಾನ ಸಂಗ್ರಹ ಪದಾರ್ಥ ವಿಜ್ಞಾನದ ಗುರಿ. ಆ ವಿಶ್ಲೆ (ಷಣೆ ಬಹುದೂರದವರೆಗೆ ಬಹು 
ಸೂಕ್ಷ್ಮ ಮಟ್ಟಕ್ಕೆ ಹೋಗಿದೆ. ಈ ಜಗತ್ತಿಗೆ ಉಪಾದಾನವಾಗಿರುವ ಯಾವದೋ 


ಒಂದು ಮೂಲವಸ್ತು--ಅಣು- ಇದೆ. ಎಂಬುದನ್ನು ಭೌತವಿಜ್ಞಾ ನವೂ ಒಪ್ಪಿದೆ. 


ಅದನ್ನೇ ಭಾರತೀಯ ಕಣಾದ ಖುಸಿ ಬಹು ಹಿಂದೆಯೇ ಹೇಳಿದ್ದ. ಆಗಿರುವ ಈ ವಿಶ್ವ 

ವೆಲ್ಲಕ್ಕೂ ಅಣು ಕಣ' ನೇ ಮೂಲಧಾತು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದ. 
ಸದಾರ್ಥ ವಿಜ್ಞಾ ನಿಗಳ ಜ್ಞಾ ನ ಸಾಧನೆಗಳು ಪ್ರಥಮ ಪಂಚೇಂದ್ರಿಯಗಳ 

ಮತ್ತು ಆ.ಸಂಚೇಂದ್ರಿಯಗಳಿಗೆ ನೆರವಾಗುವ ಇತರ ಸಾಧನ ಸಂಪತ್ತುಗಳು... ಅವರ 


ವಿಶ್ಲೇಷಣೆಯ ಕ್ರಮ ಬುದ್ಧಿ ಗ್ರಾಹ್ಯ ವಸ್ತು ಮತ್ತು ತರ್ಕಬದ್ಧ ಸತ್ಯಗಳನ್ನು ಮಾತ್ರ ' 


ಒಸ್ಪಿ ಕೊಳ್ಳುವುದು. ಯಾವುದು ಬುದ್ಧಿ ಗ್ರಾ ಹ್ಯವಲ್ಲವೋ, ಪ್ರಮೇಯ ಪ್ರಾಮಾಣ್ಯ್ಯಕ್ಕೆ 
ಅನ್ಯವೋ ಅದನ್ನು ಅವರು ಒಪ್ಪಿ ಕೊಳ್ಳು ವುದಿಲ್ಲ. ಕಣ್ಣು ನೋಡುತ್ತದೆ. ಕಂಡವಸ್ತು 
ವನ್ನು ಕಣ್ಣಿನ ಮೂಲಕ ನಮ್ಮ ಮೆದುಳಿಗೆ ತಲುಪಿಸಿ ಇಂಥಾ ವಸ್ತು ಇದು ಎಂದು 
ನಿವೇದಿಸುತ ಡೆ. 'ಆಗ ನಮಗೆ ವೇದ್ಯವಾಗುತ್ತದೆ. ಅದು ಕಣ್ಣಿಗೆ ಕಾಣುವ ಸತ್ಯ. ಒಂದು 
ವೇಳೆ ಕಣ್ಣಿಗೆ ಕಾಣದ ಯಾವದಾದರೂ ಇದ್ದರೆ ಅದನ್ನು ಪದಾರ್ಥ ವಿಜ್ಞಾನಿಗಳು 
ಣ ಎ A ಇ 
ಅನುಭನಕ್ಕಾದರೂ ಸಿಗದಿದ್ದರೆ ಒಸ್ಸರು. ಇವರ ಈ ದೃಷ್ಟಿಯನ್ನು ಶ್ರೀ ರಾಮಕೃಷ್ಣ 
ಪರಮಹಂಸರು ಒಂದು ಸಣ್ಣ ಆದರೂ ಸುಂದರವಾದ ದೃಷ್ಟಾಂತದಿಂದ ಎತಿ ತೋರಿಸು 


ತ್ತಾರೆ, “ರಾತ್ರಿ ಬರಿಗಣ್ಣಿಗೆ ನಕ್ಷತ್ರಗಳು ಕಾಣುತ್ತವೆ. ಹಗಲು ಕಣ್ಣಿಗೆ ನಕ್ಷತ್ರಗಳು ' 


ಕಾಣನ್ರೆ. ಅಂದ ಮಾತ್ರಕ್ಕೆ ನಕ್ಷತ್ರಗಳು ಹಗಲಿನಲ್ಲಿ ಇಲ್ಲ ಎನ್ನಬಹುದೇ ? 

ಕಣ್ಣಿ ಗೆ ಕಾಣದ, ಬುದ್ಧಿ ಒಪ್ಪದ, ತರ್ಕ ಮೆಚ್ಚದ ಯಾವುದನ್ನೂ ಭೌತ 
ವಿಜ್ಞಾನಿಗಳು ಅಂಗೀಕರಿಸುವುದಿಲ್ಲ. ಈ ಪಂಚೇಂದ್ರಿಯಗಳು ಅನುಭನ ವೇದ್ಯವಾಗಿರುವು 
ದರಿಂದ ಸತ್ಯ ; ಅವು ಇವೆ. ಆ ಪಂಚೇಂದ್ರಿಯಗಳಿಗೆ ಆಧಾರವಾದ ಮನಸ್ಸನ್ನೂ ಇಣಿ 
ಎಂದು ಒಪ್ಪುತ್ತಾರೆ. ಅದರೆ ಆ ಮನಸ್ಸನ್ನು “ಆಡಿಸುವ” ಯಾವುದೋ ಒಂದಿದೆ 


, 


| 
' 


ನಿಜ್ಹಾನ ಮತ್ತು ಧರ್ಮಗಳ ಸಾನುರಸ್ಕ ೨೯ 


ಎಂದರೆ ಕೂಡಣೆ ಓಪ ಕೈಲು ಸಿದ್ಧ ರಿಲ್ಲ. “ಎಲ್ಲಿದೆ ತೋರಿಸಿ 9” ಎನ್ನುತ್ತಾರೆ. ಜಡವಾಗಿ 
ಅಥವಾ ೨ ಬರೂ ಆತ್ಮ ಚೈತನ್ಯ ಇತ್ಯಾದಿ ಧಾ ್ಸಿ ಸುಮ್ಮನೆ 
ತಿರೆಸ್ಪರಿಸುತ್ತಾನೆ. ಆಗಲೇ ಆತ್ಮ ವಿದ್ಯೆಗೂ ಲೌಕಿಕ ವಿದ್ಯೆಗೂ ಬ ಪ್ರಾರಂ ಭೆ 
ವಾಗುತ್ತದೆ. ತ್ರೀ ಅರವಿಂದರು "ಜಡೆ ಸವಾದಿಯೆ ನಾಸಿ'. ಮತ್ತು "ವೈರಾಗಿಯ ನೇತಿ? 
ಎಂಬುದಾಗಿ ಆತ, ವಿದ್ಯೆ ಮತ್ತು ಲೌಕಿಕನಿದ್ಯೆ ಯ ಅನಾದಿ ವಾ ಜನ್ನು ಕೆರೆದಿದ್ದಾ ರೆ; 
ಒಂದು ಕಡೆ ಜಡವೇ ಸತ್ಯವೆಂಬ ಜಡವಾದಿ. ಇ ಂದು ಕಡೆ ಚೈತನ್ಯವೇ. ಸತ್ಯ ಎಂಬ 
ಜೈತನ್ಯವಾದಿ. . ಇದರಿಂದಾಗಿ ಆತ್ಮ ವಿದ್ಯಾಕಾಂಕ್ಷಿಗಳು ಲೌಕಿಕ ವಿದ್ಯೆ 


ಯನ್ನು ಸಂಪೂರ್ಣ ತಿರಸ್ಕರಿಸದಿದ್ದರೂ ಒಂದು ಬಗೆಯ ತಾತ್ಸಾರದಿಂದ ನೋಡಿದರು. 
| ಅದಕ್ಕೊಂದು ನಿದರ್ಶನ ಶ್ರೀ ರಾಮಕೃ ಷ್ಪರ ಜೀವನದಲ್ಲಿಯೆ ಸಿಗುತ್ತ ದೆ. ಶ್ರೀ ರಾಮ 


ಕೃಷ್ಣ ಷ್ಲರ ಅಣ್ಣ ರಾಮಕುಮಾರ ಕಲ್ಪ 3 ಗೆ ಬಂದ ಮೇಲೆ, ತಮ್ಮ ನನ್ನು ಸಂಸ್ಕತ ಕಲಿತು 
Bicone di ಒತ್ತಾಯ ಮಾಡುತ್ತಾರೆ. aid ಭಗವದಭಿಮುಖವಾಗಿ 
ಸಾಗಿದ್ದ ಅವರಿಗೆ ಈ ಲೌಕಿಕ ವಿದ್ಯೆಯನ್ನು ಕಲಿಯುವುದರಲ್ಲಿ ಏನೇನೂ ಆಸಕ್ತಿ ಇರ 
ಲಿಲ್ಲ. ಆಗ ಶ್ರೀ ರಾಮಕೃಷ್ಣರು ಹೇಳುತ್ತಾರೆ. “ಮೂರು ಕಾಸಿನ ಹೊಟ್ಟೆ ಹೊರೆಯುವ 
ವಿದ್ಯೆಯಿಂದ ನನಗೇನಾಗಬೇಕಾಗಿದೆ. ನನಗೆ ಬೇಕಾದುದು ಎದೆಗೆ. ಕಾಂತಿಯನ್ನು 


ಬಗೆಗೆ ಶಾಂತಿಯನ್ನು ಕೊಡುವ ಬ್ರಹ್ಮ ವಿದ್ಯ”. ಎಂಬುದಾಗಿ: ಬ್ರಹ್ಮ ವಿದ್ಯ ಯು ಸೂತ್ರ 


ನಿರೂನಣೆಯೆ ಧರ್ಮಶಾಸ್ತ್ರ. 
ಲೌಕಿಕ ನಿದೈಗೂ ಬ ಬ್ರಹ್ಮ ವಿದ್ಯೆಗೂ ದ್ರು ವೈಷಮ್ಯ ಏಕೆ ಹುಟ್ಟಿ ತು ? ಅದ 


ಹೊಂದು ಪ್ರಬಲ ಕಂತು. ಮಾನುಷ ಜೀವನದ ಉದ್ದೇಶವೇನು 9 ಅದನ್ನು 


ಶ್ರೀ ಅರನಿಂದಾಶ್ರಮದ ಹತಾ ಜಿ ಬಹು ಸರಳವಾಗಿ ಸುಂದರವಾಗಿ ಹೇಳುತ್ತಾರೆ. 
ಜೀವಿಸಲು ನಿಜವಾಗಿಯೂ ಒಂದೇ ಕಾರಣನಿಸೆ ; ಅದೆಂದರೆ ತನ್ನನ್ನು ತಾನು ತಿಳಿದು 
ಕೊಳ್ಳುವುದು. ನಾವ್ರೆ ಇಲ್ಲಿರುವುದು. ಕಲಿಯುವುದಕ್ಕಾಗಿ -- ನಾವೇನೆಂಬುದನ್ನು 
ಇಲ್ಲಿ ಏಕೆ ಇದ್ದೆ ೇವೆಂಬುದನ್ನು ಮತ್ತು ನಾವೇನು ಮಾಡಬೇಕೆಂಬುದನ್ನು ಕಲಿಯುವುದ 
ಕ್ಪಾಗಿ. ಮತ್ತು, ಅದನ್ನು ನಾವ್ರ ತಿಳಿದುಕೊಳ್ಳಿ ದಿದ್ದರೆ ನಮ್ಮ ಜೀವನ ೫ ಇತರ 
ರಿಗೂ ಪೂರ್ಣ ಕೂನ್ಯವಳಗುತ್ತದೆ.. ಅದನ್ನೇ ಫಜಗುಣ ಶಿವಯೋಗಿಗಳು ಆರು 
ನೀನೆಂದು ವಿಚಾರಿಸು ಎಂದರು. “ನಿನ್ನನ್ನು ನೀನು ತಿಳಿಯುವದು ಹೇಗೆ? 

ಗುರುದೇವ ರವೀಂದ್ರನಾಥ ಹಕ ಶಾ ತಿನಿಕೇತನಕ್ಕೆ ಒಬ್ಬ ಜಿಜ್ಞಾ ಸು 
ಹೋಗಿದ್ದರು. ಗಂಗೂಲಿ ಎಂಬ ಅಸ್ತ ಕಾಪೂದರ್ಶಗಳನ್ನು ಭೆಟ್ಟಿಯಾಗಿ a 


ಸಂಶೇಶ' ಬೇಕೆಂದು ಕೇಳಿದರು ಗಂಗೂಲಿ “ನಿನ್ನನ್ನು ಪು ತಿಳಿ” ಎಂದು ಬರೆದು 


ಕೊಟ್ಟರು. 03 ಸಂದೇಶವನ್ನು ಹಿಡಿದುಕೊಂಡು ಚ ಜಿಜ್ಞಾ ಸು ಠಾಕೂರರ ದರ್ಶನಕ್ಕೆ 


ಹೋಗಿ, ಅವರಿಂದ ಒಂದು ಆಶೀರ್ವಚನ ಬೇಡಿದರು. ಠಾ ಕೊಕರು ಗಂಗೂಲಿ ಬರೆದಿದ್ದ 


40 ಮಾನವಿಕ ಕರ್ನಾಟಿಕ 


ಮಾತಿನ ಕೆಳಗೆ “ನಿನ್ನನ್ನು ನೀನು ಮಕರಿ” ಎಂದು ಬರೆದು ಕೊಟ್ಟರುತೆ. ಅಂಥ 
ನಿನ್ನನ್ನು ನೀನು ತಿಳಿಯಲು ನಿನ್ನನ್ನು ನೀನು ಮರೆ ಎಂಬುದು ಠಾಕೂರರ ಇಂಗಿತ. ೫ 
ಆತ್ಮ ವಿದ್ಯಾಕಾಂಕ್ಷಿಗಳು, ಲೌಕಿಕ ವಿದ್ಯೆಯಿಂದ ಒಂದು ಅಪಾಯವನ್ನು 
ಕಂಡರು. ಈ ವೃಸ್ಲೋಚರ ಪ್ರಾತಿಭಾಸಿಕ ವಿಶ್ವ ಸತ್ಯವೆಂದು ಇದನ್ನೇ ನಂಬಿ ಇಡೆ 
ಬೆನ್ನು ಹತ್ತಿದರೆ ಆ ವಿಶ್ವದ ಹಿಂದಿರುವ ಮರ್ಮ ಸತ್ಯನಿಂದೆ ಮಚಿತವಾಗುತ್ತೇವೆಂ&ಿ 
ಹೆದರಿಕೆ ಅವರಿಗೆ. ನಾವ ನೋಡುವುದು, ಅನುಭವಿಸುವರು. ಸತ್ಯವೆಂದಾದಕ್ಕೆ ಕಾಲ 
ತರ್ಕಕ್ಕೆ ನಿಲುಕದ ಆ ಯಾವುದೋ ಒಂದನ್ನು ಘು ಬಾಯ್ಬಿ ತುಪುರು. ತುಪ್ಪ ಪ್ರ 
ಎಂಬುದು ಜಡವಾದಿಗಳ ದೃಢವಿಶ್ವಾಸ. ಬುಷ್ಧಿಗಮ್ಯನಲ್ಲದ, ಮನೋವೇವ್ಯವ 
ಇಂದ್ರಿಯ ಗ್ರಾಹ್ಯವಲ್ಲದ, ಸತ್ತ ಮೇಕೆ ಸಿಕ್ಕ ಶಾಹ ಶವ ಅದೂ ಸಂಶಯೆವಾದ ಎ 
ಯಾವದೊ ಒಂದನ್ನು ಚಿನ್ನು ಹತ್ತಿ ಹೋಗುವುದು ಮೃಗುಜಲವನ್ನು ಕು 
ಮೂರ್ತುತನವೆಂಬುದು. ಅವರ ಮತ್ತು. | 
ಜಡವಾದಿ ಹೇಳುವಂತೆ ಇವನ್ನೇ ನಂಬಿ ಇದರನ್ಲೇ ರಮಿಸಿದಕ್ಕೆ ಇದಕ್ಕೆಲ್ಲ ಅಭಾಸ | 
ವಾಗಿರುವ ಅದರಿಂದ: ಕಾ ಜೀವಿತೋದ್ತೆ ವೇ ನನ್ನವಾನಿ ಹೋಗುತ್ತೆ | 
ಎಂದು ಆತ್ಮ ವಿದ್ಯ್ರಾಕಾಂಕ್ಷಿಗಳ ಆಕ್ಷೇಪ ಮತ್ತು ಅಂಜಿಕೆ, ಇನೆಯಿಯಬುನೇ ಷೆ 
ವಾಗಿರುವ ಅವನ್ನೇ ನಂಬಿದರೆ ಇಹದ ಸ ನತ್ತ. ವಂಚಿತರಾಗಿರುವೆ ಇರುವ ಸುಖ 
ಹತಭಾಗ್ಯರಾಗುತ್ತಾ ಕೆಂಬುದು ಜಡವಾದಿಗಳ ಸವಾಲು. ಆತ್ಮ * ಅತೀತ 
ಬರೀ ಮೌಢ್ಯವ ಮುತ್ತೆ. ಕುರುಡು ನಂಬುಗೆ ಎಂಬುದು ಅವರ ಆಕ್ಷೇನೆ. 
ಹೌದು. ಕುರುಡು ನಂಬುಗೆ ಬಹು ಅಪಾಯಕಾರಿ ತ್ರೀ ಅಾಮಳ್ಸೆಷ್ನೆ ನೀ ೬ 
ಶಿಷ್ಯರಿಗೆ ಹೇಳಿದ್ದಾರೆ : “ನಾನು ಹೇಳೆ ಅಂತ ನೀವು ಯಾವುದನ್ನೂ ಖು 
ಬೇಡಿ, ನೀವ ಪರೀಕ್ಷೆ ಮಾಡಿ, ವಿಟನೆಂಮು ಕಂತು. ಬಂದಕೆ ಮ. 
ಎಂಬುದಾಗಿ. ತ್ರೀ ಸ್ವಾಮಿ ವಿನೇಕಾನಂದರೂ ಇ ಇದನ್ನು ಇನ್ನು ಸ್ಪಷ್ಟವಾಗಿ 
ವಾಗಿ ಹೇಳುತ್ತಾಕೆ. ಕಿ *ಡೇವರು ಇದ್ದರೆ ನಾವ ನೋಡಬೇಕು ॥ ಅತ್ಮ ವಿದ್ದಕ್ಕೆ 
ಇತ ಸಾಕಾ ಇಲ್ಲವಾದ ನುಬದಿರುವುದೇ ಉತ್ತಮ. ಆಹಾ 
ಗಿ ಕ್ಷಿಂತ್ಕೆ ಮುಚ್ಚು ಮರೆಯ್ಲೀ ನೀತ 
(ರಾಜಯೋಗಕ್ಕೆ ಮುನು ಡಿ)2 ಸನಾಲಮಾಣವನುದೇ ಉತ್ತ 
ಹಾಗಾದರೆ ದಾರಿ ಯಾವುದು ₹ ಇದ್ದು ಸತ್ಯುವೋ ₹ ಅಮ್ಮೆ 
ನಂಬುವುದೋ ? ಅದನ್ನೆ ನಂಬುನುನೋ 3 ಇವನ್ನೇ ನಂಬಿವಕ್ಲಿ ಬಜ! 
ರಾಗುತ್ತೇವೆ. ಅದನ್ನೇ ನಂಬಿದರೆ: ಇವರಿಂದ ಮ.ಚಿತರಾಸತ್ತೀವೆ. ಇದವು ಪ್ರತ್ಯ 
ದರ್ಶಿ. "ಅನುಭವವೇದ್ಯ, ಜೀವದ ಬುಮಾದ್ದಿ ಇವಿಲ್ಲವಿವ ಕ ಮಾನವ ಜೀನಿತವೇ : 
ಲಾರದು. ಕಾಣುವ, ಮುಟ್ಟುವ, ಮೂಸುವ, ಅನುಖಿಸಿವು 


ದಾದರೂ ಹೇಗೆ PAT ಚೀ ಗಳಿಯುವುಷೇ ಇವು ಪ್ತ 
ಜಾತಾ ಹ್‌ ಪ್ರಯೋಜನವೇ ಇ ಬೋ 


A 


A 


FCN 


NR = 


ಓಳ್ಳೆ ಸಕ್ಕ ಧರ್ಗಗಳ ೫355 4% 


ಈ ಲೆಯ್ಯಾಸೆ ಇಂದು ಸಿಕ್ಕಿಸಿದ ಉಪ್‌ ಕಾಲರಿದೆಲೂ ವಜಾ 
ಧಾಡಿ ಓಕ SERS, ಕಾಡಿ, ಅದಕ್ಕೆ ಈಗೋ ಸಗನಿತ ೫ ಕರರ; 
ಆಗಲೆ ಹೀಗೆ ಉತರ ಕೊಬ್ಬಿ ; 
us ಶನ. ಗ್ರಹಿಕೂತಿ 24 ನಿಟ್ಯಾಸಣಣಾಸಕೇ ; ; 
ತಕೋ ಭೂ 54 ತಗೊ ಊ ಉ ಒದ್ಯಾಯೋ ರಶಾ; 19 1 

“ಯಾರೆ, ಆರ್ಕ ಉಪಾಸಪೆ ಹ ಸಾರ, ತ್ತಾ ರೋ ಅಸಗ, ಕರುರುಗತ 4 3... 
ಗ್ರನೇಶಿಸ, ೫". ಆದರೆ ಯಾರೆ ಬ Ly tk ನಿರತಉಗಿರುತ್ತಾ ರೋ ಅವರು ಅದ 
ಕ್ಕಿಂತಲೂ ಘರ ಕಶ್ತಲಿ ಸ್ಟ ಭ್ರಷೇಶಿಸುತ್ತಾ [5 

ಈ ಕ್ಲೋಕೆದಲ್ಲಿ ಬಳಿದ “ರಮ್ಯ? “ಅವಿದ್ಯೆ? ಎಂಬ ಭದಗಳೆನ್ನು ಬಹೆಸಡೆನೈ 
ಶ್ಕಾರೆನಾಗಿ ರ 4. ಆರ್ಥ ನಾಡಿದ್ದಾಕೆ, ವಿದ್ಯೆಯನ್ನು ಉಸಾಸಸೆ 
ಮಾಡಿದನು ಕ)ುಂಡುಗತ್ತ ಕೆ.ಸನ್ಮು ಪ್ರವೇಶಿಸುತ್ತಾರೆ. ಎಂಬುದು ಅರ್ಥವಾಗುತ್ತದೆ. 
ಆದರೆ ವಿರ್ಯಿಸಪ್ಲೇ ಉಪಾಸನೆ ನಾಡಿರವಂ) ಅದಕ್ಕಿಂತ ಫೋರಶರವಾದ ಕತ್ತಲೆಗೆ 
ಹೋಗುತ್ತಾರೆ ಎಂಬೂದೆರೆ ಅರ್ಥವೇನು ? ಈ ಉದನಷತ್‌ ವಾಕ್ಯ ನಿಜವಾದರೆ ವಿದ್ಯ 
ಉನ್ನ ಉಪಾಸಿಸಿ ಫೋರತರ ಕಗ್ಗ ತ್ತಳೆಗೆ ಪ್ರವೇಶಿಸುವುದಕ್ಕಿಂತ ಅವಿದ್ಯೆಯನ್ನು 
ಉಪಾಸಿಸಿ ಕರ;ಡುಕತ್ತಳೆಯಳ್ಳಿ ಬ್ರ ನೇಶಿಸುವುದೇ ವಾಸಿ, ನೇಲು ಎಂದಂತಾಯಿತು, 
ಇದೇ ಉಸಸಿಸತ್‌ ಸಗ ನಿಶ್ಚಿತ ಅಭಿಮತ ಎಂಬುದನು ಮುಂದಿನ ಇನ್ನೊಂದು 
ಶ್ಲೋಕ: 
“ದ್ರ ಶಮಃ ಹ ಗ್ರಮಿಸೂತಿ ಯೇ ಸಂಭೂತಿನ »ಪಾಸಕೇ ಐ 
ಸಕೋ ಭೂಯೆ ಇ ಇನತೆ; ಶತನೋ ಯೆ ೪ ಜರು. ರತಾಃ 12 ಃ 
ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟಸಡಿಸಿದ್ದಾರೆ. ಸುಭೂತಿ-ಓನ್ಮು ಉಪಾಸನೆ ಮಾಡಿದವರು 
ಕುರುಡ ಕತ್ತಗೆಯನ್ನು ಪ್ರವೇಶದ ಅಸುಭೂತಿಯಲ್ಲಿ ಹಿರತೆರಾದನೆರು ಅದಸ್ತಿ-ತೆ 
ಘೋರ ಕತ್ರಗೆಯನ್ನು ಪ್ರವೇಶಿಸುತ್ತಾರೆ ಎಂದು ಫೋಿಸಿದ್ದಾರೆ. ಇಲ್ಲಿ "ಸಂಭೂತಿ” 
ಎಂದರೆ ವ್ಯಕ್ತ (ಮ್ಯಾನಿಭೆಸ್ಟ್‌) ಸ್ರಕೃತಿ ಎಂದೂ ಅಸುಭೊತಿ ಎಂದರೆ ಅವ್ಯಕ್ತ ಬ್ರಹ 
(ಅನ"ನ್ಯ್ಯಾನಿಧೆಸ್ಸ್‌) ಎಂದೂ ಶ್ರೀ ಅರೆದಿದರು ಅರ್ಥೈಸಿದ್ದಾರೆ. ಅಂದರೆ, ಇಹೆ 
ವನ್ಲೇ ಉಪಾಸನೆ ಮಾಡಿದವರ, ಕುರುಡುಗ ತ್ರಗೆಯನ್ನು ಪ್ರವೇಶಿಸುತ್ತಾರೆ. ಕೇವಲ 
ಗರನಕ್ಸಿಃ ಸೂಬಿದವರು, ಅದಕ್ಕಿಂತ ಕಗ ತ್ರಿ? ಹೋಗುತ್ತಾರೆ. 

ಇನೆ ಸತ್ಯ ಎಂಬುದ್‌ಗಿ ಶ್ರೀ ಸ್ವಾಮಿ ವಿನೇಕಾಶೂದರು ಸಾರಿದ್ದಾರೆ. ಪಾಶ್ಯಾ 
ಕೋಕದಲ ಪ್ರಾಸಾಚಿಕೆ ಪ್ರಗತಿಯನ್ನು ಯಥೇಚ್ಛ ವಾಗಿ ಸಾಧಿಸಿ ಅದರಿಂದ ಜೊ 
ುಹುದಾದ ಸುಖವನ್ನು ಕೆಟ್ಟಿಕಿಸಸಾಗ.ವೊತೆ ಸಾರಿದ್ದಾ ರೆ, ಆದರೆ ಅದರಿಂದ ಭನ 
ಸಾತಿ ದೊರೆತಿಲ್ಲ. ಅವರು ಅದಕ್ಕಾಗಿ ಸಂಿತಸಿಸುತ್ತಿದ್ದಾರೆ. ಆದರೆ, ಇಹೆಕೋ 
ಚೆ ಆಕಾರ ಮಾಡಿ, ಜಗತ್ತು ಮಾಯ್ಕೆ ನಶ್ವರ, ಧೀರಗುಳ್ಳೆ, ಜೀವನ ಆಸಾರ, ಕಾ 


೪ [4 
ಶೊಗುದೆ ಎಂದಾ ಪರರೋಕವನ್ನೇ ನಂಬಿದೆ ಭಾರತೀಯರ ಗತಿಯೇನಾಗಿದೆ ? ಹೊಟ್ಟಿಗೆ 


ತ್ಯ 


4೨ ಮಾನವಿಕ ಕರ್ಣಾಟಕ 


ಕೂಳಿಲ್ಲಸೆ, ಮೈಗೆ ಬಟ್ಟಿ ಯಿಲ್ಲಸೆ, ದಟ್ಟ ದಾರಿದ್ರ ರಲಿ ಬಿದ್ದು ಬದುಕಿರುವಾಗಲೇ ನರಕ 


ಯಾತನೆಯನ್ನು Bois ಇದು. ಫಘೋರತರವಾದ ಕಗ್ಗ ತ್ತಲೆಯಲ್ಲದೆ 


ಮತ್ತೇನು ? 
ಅಂದರೆ ಇಹಹೋಕದ ಲೌಕಿಕ ಜ್ಞಾ ನವನ್ನು ತಿರಸ್ಕರಿ ರಿಸಕೂಡೆದು. ಅದರಿಂದ 
ಜ್ಞಾ ನಾನ್ವೆ ೇಷಣೆಗೆ ಸಹಾಯವಾಗಿ. ಮೌಢ್ಯವನ್ನು. ಛೇದಿಸುವುದರ ಲೋಕಾಯತೆ 


ಬ ಂತವೂ ಬಹುನೊಡ್ಡ ಪಾತ್ರವಹಿಸಿದೆ. ಅದರ ಪ್ರಣೆ ಹಾಚಾ ತೆ ಮಾತ್ರ 
ವಲ್ಲ! "ಮಾನವ ಕುಲಕ್ಕೆ ಅದರಿಂದ ಮಹೋಪಕಾರವಾಗಿದೆ. ಅದಕ್ಕೆ ಕೃತಜ್ಞ ತೆ ಸಲ್ಲಲೇ 
ಬೇಕೆ:ಬುದಾಗಿ ಶ್ರೀ ಅರವಿಂದರು "ದಿವ್ಯ ಜೀವನ' ಗ್ರೇಥದಲ್ಲಿ ಮುಕ್ತ ಕಂಠದಿಂದ ಲೋಕಾ 
ಯತ ಸಿದ್ಧಾ ಂತವನ್ನು ಪ್ರಶಂಶಿಸಿದ್ದಾ ಕೆ. ಅಂದ ಮೇಲೆ  ತಿರಸ್ಪರಿಸಲಾಗದ, ಹಾಗೂ 
ತಿರಸ್ವರಿಸ ಸಕೂಡದ ಈ ವ್ಯಕ್ತ ವಿಶ್ವ ಹ ಭೌತವಿಜ್ಞಾನದ ಪ್ರಯೋಜನವನ್ನು ಪಡೆಯುವುದ 
ಕಲ್ಲಿ ಅನುಭೋಗಿಸುವುದರಲ್ಲಿ ತಪ್ಪೆ ನೀನೆ 9 ಅದರೆ: ಮಾತ್ರ ಇದನ್ನೆ "ಜ್ಞಾ pe ಉತ್ತುಂಗ 
ಶಿಖರ ಎಂದು ಭ್ರಮಿಸಿದ್ದಾದರೆ 'ಜೀವಿಕೋಪ್ಣೇಶ ಈಡೇರುವುದಿಲ್ಲ. ಎರಡನ್ನೂ ಸಮ 
ನ್ವಯೆ ಮಾಡಿ, ಎರಡರ ಪ್ರಯೋಜನನನ್ನೂ ಪಡೆಯಬೇಕು. ಅದನ್ನೇ. ತ್ರರಾಡಿ 
ಕೃಷ್ಣ ಸರು ಹೀಗೆ ಹೇಳುತ್ತಾರೆ: “ಒಂದು ಕ್ಸ ಯಿಂದ ಭಗವಂತನ ಪಾದಾರವಿಂದವನ್ನು 
ಹಿಡಿದು ಇನ್ನೊಂದು ಕೈಯಿಂದ ಕರ್ಮ ಮಃ ಎಂಬುದಾಗಿ. 
ಇಹ ಸರಗಳೆರಡನ್ನೂ ಸತ್ಯವೆಂದು ಒಪ್ಪಿಕೊಂಡರೆ ಮಾತ್ರ ಇದು ಸತ್ಯ, ಇಹ 
ವನ್ನು ಸತ್ಯವೆಂದು ಒಪ್ಪಿ ಕೊಳ್ಳು ವುದಕ್ಕೆ ಪದಾರ್ಥ ವಿಜ್ಞಾನ ನ ನೆರವಾಗುತ್ತದೆ. ಆದರೆ 
ಪರನನ್ನು ಸತ್ಯವೆಂದು ಒಪ್ಪಿ ಕೊಳ್ಳುವ ವುದು ನಿಚಾರಯುಕ್ತ ಮನಸ್ಸಿಗೆ ಕಷ್ಟ. “ಬುದ್ಧಿ 
ತಣಿನನ್ನೆಗೆಂ ದ್ದಿತಾಂ ಸಂದಿಗ್ದ 4 ಬುದ್ಧಿಯನ್ನೂ ಬಾಯ್ಕು ಚ್ಚಿಸಿ ಬರುತ. 
ಸಾಧ್ಯವಿಲ್ಲ. ಹಾಗೇನಾದರೂ ಬುದ್ದಿ ಮತ್ತು ವಿಚಾರವನ್ನು ತಡೆಗಟ್ಟಿ ದಕ್ಕೆ ವಿವೇಕ 
ದಾರಿ ತಪ್ಪುತ್ತದೆ. ವಿಚಾರದಿಂದ ವಿವೇಕ ; ನಿವೇಕದಿಂದಲೇ ಜಾನ. ಜ್ಞಾ ನರಹಿತ 
ಧರ್ಮ ಕುರುಡಾಗುತ್ತದೆ. ಧರ್ಮರಹಿತ ವಿಜ್ಞಾನ ನ ಉಂಬಾಗುತ್ತ ಹ «ವಿಜಾ ೆ ಸಹಿತ 
ಜ್ಞಾ ನ” ಸರ್ವ ಶ್ರೇಷ್ಠ ಎಂಬುದಾಗಿ ಗೀತಾಚಾರ್ಯ ಸಾರುತ್ತಾನೆ. bn 
ಹೀಗೆ ನದಾರ್ಥ ವಿಜ್ಞಾನದ ಪ್ರಯೋಜನವನ್ನು ಒಪ್ಪಿಕೊಂಡು, ಅದಕ್ಕಿಂತ 

ಮುಂದೆ ಹೋಗಿ ಅತ್ಮ ನಿಜ್ಞಾನನನ್ನೂ ಪಡೆಯಬೇಕು.' ಇದು ಪೂರ್ಣ ದೃಷ್ಟಿ . ಆದರೆ 

ಪದಾರ್ಥ ವಿಜ್ಞಾನ ಸಾಧನಸಳನ್ನೇ ಆತ್ಮ ಜ್ಞಾನ ಸಾಧನಗಳನ್ನಾಗಿ ಬಳಸಿಕೊಳ್ಳ ಲು 
ಬಾರದು, ಹಾಗೇನಾದರೂ ಇಂದ್ರಿಯ ಗಾ ೨ ಹ್ಯವಾದುದನ್ನೈ ಸ ತ್ಯವೆಂದು ಹರು 
ದ್ದಾ ದಶೆ ಇಂದ್ರಿ ಯೆಗಳಿಗೆ ಅಗಾ ಾಹ್ಯ ವಾದ, ಅಸ್ಪಮೇಯವಾದ ಇಷ್ಟ ಅಚಿ:ತ್ಯವಾದ 

ಆ “ಆತ್ಮ ವನ್ನು ಅರಿಯುವುದು, ಪಡೆಯುವುದು ಸಂಶಯಾಸ್ಪದ. "ಸಂಶಯಾತ್ಮಾ ವಿನ 
ಶತಿ” ಹ ತೊಗಲು ಉಸಯೋಗಿಸುವ ದೊಡ್ಡ ಚೆಂತಾಲು: ಚಿನ್ನ ತೂಗಲು ನಾಟಿ. 
ಹಾಗೆಯೇ ಚಿನ್ನ ತೂಗುವ ಸಣ್ಣ ತ್ರಾಸು ಅನಿಲವನ್ನು ತೂಗಲು ಅಥವಾ ಅದಕ್ಕಿಂತ 
ಸೂಕ್ಷ್ಮ ಸದಾರ್ಥಗಳ ನನ್ನು ತೂಗಲು ಉನಯೋಗಕ್ಕೆ.. ಬಾರದು. ಕಬ್ಬು ಕತ ತ ರಿಸುವ 


ನಿಜ್ಞಾನೆ ಮುತ್ತು ಧರ್ಮಗಳ ಸಾಮರಸ್ಯ ಶಿಷ್ಠ 


ಕತಿ,ಯಿಂದ ಹೃದಯ ಶಸ್ತ್ರ ಚಿಕಿತ್ಸೆ ಮಾಡಲಾಗದು. ಶ್ರೀ ವಿವೇಕಾನಂದರು ಹೇಳು 
ವಂತೆ ; “ಬಾಹ್ಯ ಸಪ್ರಪಂಚದಲ್ಲಿ ಸತ್ಯವನ್ನು ಗ್ರಹಿಸುವುದು. ತೌಲನಿಕವಾಗಿ ಸುಲಭ್ಯ 
ಐಕೆಂದರೆ ಅದಕ್ಕಾಗಿ ಹಲವಾರು ಸಾಧನಗಳನ್ನು ಕಂಡು ಹಿಡಿಯಲಾಗಿದೆ, ಆದರೆ ಆಂತ 
ರಿಕ ಜಗತ್ತಿ ನಲ್ಲಿ ನಮಗೆ ಸಹಾಯೆ ಮಾಡಲು ಅಂಥ ಸಾಧನಗಳಿಲ್ಲ.2 

ಶ್ರೀ ಅರವಿಂದರು ಸಾಧಕರೊಬ್ಬರಿಗೆ ಬರೆದ ಪತ್ರದಲ್ಲಿ ಪದಾರ್ಥ ವಿಜ್ಞಾನ 
ಜ್ಞಾನ ಸಾಧನಗಳು ಆತ್ಮವಿದ್ಯಾಜ್ಞಾ ನಕ್ಕೆ ನೆರವಾಗುವುದಿಲ್ಲ. ಅದಕ್ಕೆ ಬೇರೊಂದು 
ಸಾಧನ ಸಾನುಗ್ರಿ ಬೇಕೆಂಬುದಾಗಿ ಹೇಳುತ್ತಾರೆ ; ಯೋಗದ ಅನುಭಾವ ಆಂತರಿಕ 
ಜಗತ್ತಿಗೆ ಸೇರಿದ್ದು, ಅವುಗಳಿಗೆ ತಮ್ಮದೇ ಆದ ಒಂದು ನಿಯಮವಿದೆ ; ತಮ್ಮದೇ ಆದ 
ಗ್ರಹಿಕೆಯ ಮಾನದಂಡಗಳನ್ನು ಹೊಂದಿವೆ ಮತ್ತು ಭೌತಿಕ ಇಂದ್ರಿಯೆಗಳ ಅಥವಾ 
ವಿಚಾರ ಅಥನ ವೈಜ್ಞಾನಿಕ ತರ್ಕದ ಮಿತಿಗೊಳಿಸಡದ ಪ್ರಮಾಣಗಳನ್ನು ಹೊಂದಿನೆ. 
ವೈಜ್ಞಾನಿಕ ಅನ್ರೇಷಣೆ ಭೌತಿಕ ಇಂದ್ರಿಯಗಳ ಮೇರೆಯನ್ನು ದಾಟಿ ಹೋಗಿ ಅನಂತ 
ಮತ್ತು ಸೂಕ್ಸ್ಯಾ ಒತಿಸೂಕ್ಷ್ಮದ ಶರಧಿಯನ್ನು ತಲಪುವ ರೀತಿಯಲ್ಲಿ ; ಯಾವ್ರದರ ಬಗ್ಗೆ 
ಜ್ಞಾನೇಂದ್ರಿಯಗಳು ಎನನ್ನು ತಿಳಿಸಲಾರವೋ ಆ ರೀತಿಯಲ್ಲಿ ಆಧ್ಯಾತ್ಮಿಕ ಅನ್ವೇಷಣೆ 
ವೈಜ್ಞಾ ನಿಕ ಅಥವ ವೈಚಾರಿಕತೆಯನ್ನು ದಾಟಿ ಮುಂದುವರೆಯುತ್ತದೆ ; ಸಾಮಾನ್ಯ 
ವಾಸ್ತವಿಕ ವಾದದ ಸಹಾಯದಿಂದ ಆಧ್ಯಾತ್ಮಿ ಕ ಅನುಭವಗಳನ್ನು ವಿಮರ್ಶಿಸಲು ಮತ್ತು 
ಅವು ಅಸ್ತಿತ್ವದಲ್ಲಿವೆಯೋ ಅಥವ ಇಲ್ಲವೋ, ಅವುಗಳ ನಿಯಮಗಳೇನೆಂಬುದನ್ನು ಪರೀಕ್ಷ 
ಸುವುದು ಅಸಾಧ್ಯ. ವಿಜ್ಞಾ ನದಲ್ಲಿರುವಂತೆ ಇಲ್ಲಿ ಸಹ ಗುರು ತೋರಿದ ಮಾರ್ಗದಲ್ಲಿ 
ಅಥವ ಹಿಂದಿನವರ ಮಾರ್ಗದರ್ಶಿತ್ವದಲ್ಲಿ ಅನುಭಾವಗಳ ಸರಣಿಯನ್ನೇ ಒಟ್ಟುಗೂಡಿಸ 
ಬೇಕಾಗುತ್ತದೆ.3 (18.-11-34 ರ ದಿನಾಂಕದ ಪತ್ರ) 

ಅಂದ ಮೇಲೆ ಈ ಅಂತರಂಗ ಲೋಕದ ವೀಕ್ಷಣೆ, ವಿಶ್ಲೇಷಣೆ, ಭಾಸ್ಕ ಕೊನೆಗೆ 
ಅನುಭವ ಪಡೆಯಲು ಈ ಬಾಹ್ಯ ದೃಗ್ಗೋಚರ ವಿಶ್ವ ವಿಶ್ಲೇಷಣೆಗೆ 
ಉಸಯೋಗವಾಗುವ ಸಾಧನಗಳು ಉಪಯೋಗಕ್ಕೆ ಬಾರವು. ಅದಕ್ಕಿರುವ ಒಂದೇ 
ಸಾಧನ ಮನಸ್ಸು. ಆ ಮನಸ್ಸಿನ ಮೂಲಕ ಮನಸ್ಸಿಗೂ ಆಧಾರವಾಗಿರುವ, ಮನಸ್ಸಿಗೂ 
ಆಚೆಗಿರುವ ಅದನ್ನು ಅರಿತು ಅನುಭವಿಸಬೇಕು. ಶ್ರೀ ಸ್ವಾನೋಜಿ ಆ ಆತ್ಮನಿದ್ಯಾ 
ಪ್ರಾಪ್ತಿಗೆ ಬೇಕಾದ ಸಾಧನ ಸಂಪತ್ತು ಮತ್ತು ಸಾಧನೆಯನ್ನು ಈ ರೀತಿ ಹೇಳುತ್ತಾರೆ ; 
“ಮನಸ್ಸೇ ಅದರ ಸಾಧನ. ಸೂಕ್ತ ಮಾರ್ಗದಲ್ಲಿ ದಾರಿ ತೋರಿದಾಗ ಮತ್ತು ಆಂತರಿಕ 
ಜಗತ್ತಿನತ್ತ ಒಯ್ದಾಗ ಅವಧಾನ ಶಕ್ತಿಯೇ ಮನಸ್ಸನ್ನು ವಿಶ್ಲೇಷಿಸುತ್ತದೆ ಮತ್ತು 
ನಮಗೆ ಸತ್ಯದರ್ಶನ ಮಾಡಿಸುತ್ತದೆ. ಮಾನವನ ಮನೋಶಕ್ತಿಗೆ ಒಂದು ಮಿತಿ ಇದೆ.47? 
ಇಂಥ ಆತ್ಮನಿದ್ಯಾ ವಿಷಯಕ ಸೂತ್ರಗಳೇ ಧರ್ಮ. 

ಅತ್ಮ ವಿದ್ಯಾ ಸಾಧನೆಯೂ “ವೈಜ್ಞಾನಿಕ” ಸದ್ಧತಿಯನೆ ೩ ಅನುಸರಿಸಬೇಕು. 
ಪ್ರತ್ಯಕ್ಷವಾಗಿ ಅರಿಯದೆ ಅನುಭವಿಸದೆ ಯಾವುದನ್ನೂ ಸತ್ಯನೆಂದು ಒಪ್ಪಿಕೊಳ್ಳೆ ಬೇಕಾ 
ಗಿಲ್ಲ ಎಂಬ ಪದಾರ್ಥ ನಿಜ್ಞಾನ ಸೂತ್ರವನ್ನೇ ಆತ್ಮ ನಿದ್ಯಾ ವ್ಯಾಸಂಗಕ್ಕೂ ಅಂದರೆ 


೨ 


೩೪ ಮಾನವಿಕ ಕರ್ಣಾಟಕ 


ಧರ್ಮಶಾಸ್ತ್ರಕ್ಟೂ ಅನ್ವಯಿಸಬೇಕು. ಕೊನೆಗೆ ಸ್ವಾ ಸುಭವನೇ ಎಲ್ಲ'ಜ್ಞಾನದೆ ತೀಪು 
ಗಾರ EE «ಆತ್ಮ? ಪರಮಾತ್ಮ ೫. 4ಅಶೀತ" “ಸರಾಕ್ಸರವಸ್ತು 
ಎಂಬುವು ಸಟಿಯೊ ದಿಟವೋ ಎಂ ಬುದನ್ನು ತಾ ಕೇ ಸಾಧನೆ ಮಾಡಿ, ತಾನೇ ಅರಿತ್ನು 
ತಾನೇ ಅನುಭವಿಸಿ ನಿರ್ಧಾರಕ್ಕೆ ಬರಬೇಕು. ಇತರರ ಅನುಭವ ನಿನ್ನ ನಂಬುಗೆಗೆ ಆಧಾರ 
ವಾಗಬೇಕಾಗಿಲ್ಲ. ನೀನೇ ಸ್ವತಃ ಸಾಧನೆ. ಮಾಡು. ಹೀಗೆ ಸಾಧನೆ ಮಾಡಿದರೆ 
ಇಂಧಿಂಥಾ ಅಸುಥಡವಾಗಾಡಗನ ಎಂದು ಹಿಂದೆ ಸಾಧನೆ ಮಾಡಿದವರು ಹೇಳುತ್ತಾರೆ 
ಅದರಂತೆಯೇ ನೀನು ಮಾಡಿದರೆ ಮಾತ್ರ ಅದೇ ಅನುಭವ ನಿನಗೂ ಆಗಬಹುದು" 
ಹಾಗೆ ಮಾಡದೆ ಇತರರ ಅನುಭವ ಸಟಿಯೆಂದು ತಿರಸ್ಕರಿಸುವುದು ವೈಜ್ಞಾ ಸಿಕೆ ದೃಷ್ಟಿ 
ಯಲ್ಲ. ಈ ಹಂತಕ್ಕೆ ಬಂದಾಗ ತರ್ಕ ಸೋತು ಹೋಗುತ್ತ ದೆ. ಆಗಲೆ ಚಿದು ತರ್ಕಾ' 
ತೀತ* “ಮಾತು ಮನಸ್ಸುಗಳಿಗೂ ಅತ್ತತ್ತ? ಎಂದು ಖಯಸಿವರೇಣ್ಯರು ಸಾರಿದ್ದಾ ರೆ. 
ಕೊನೆಗೆ ಈ ತರ್ಕ ವಿಚಾರ, ಆ ಅನುಭವಕ್ಕೆ ಶುದ್ಧ ಅಸ್ರಯೋಜಕೆ ಅನಾವಶ್ಯಕ ಎಂಬ 
ಸ್ಥಿತಿಗೆ ಬರುತ್ತಾರೆ. ಅದನ್ನೇ ಶ್ರೀರಾಮಕೃಷ್ಣ ರು ತಮ್ಮ ದೇ ಆದ, ಅಸನುಕರಣೇಯಸೆ 
ಸರಳ ಆದರೂ "ಸುಂದರ ಮಾತಿನಲ್ಲಿ ಬಳೆ ಹೇಳುತ್ತಾ pF “ಮಾವಿನ ತೋಟಕ್ಕೆ 
ಹೋದ ಮೇಲೆ ಹೆಣ್ಣಿನ ರುಚಿನೋಡು. ಅಲ್ಲಿರುವ ಮರಗಳನ W ಕೊಂಬೆ ರೆಂಬೆಗಳನು 
ಎಣಿಸುವೆದರಿಂದ ಏನು ಪ್ರಯೋಜನ ?” 

ಆದ್ದರಿಂದ ಅದರ ಅನುಭವ ಬೇಕೆಂದರೆ ಇದರ ಚರ್ಚೆಯನ್ನು ಕಟ್ಟಿ ಕೊಂಡು ಏಕೆ 
ಒದ್ದಾ ಡಬೇಕು ಕೊನೆಗೆ ಎಲ್ಲಿಗೆ ಬರುತ್ತೇವೆಂದರೆ ಆತ್ಮವಿಜ್ಞಾ ನವನ್ನು ಕುರಿತು 
ಚನಾ ವಿಮರ್ಶೆಯಲ್ಲಿ ತೊಡಗುವುದು ಕೇವಲ ಅನಗತ್ಯ. ಆತ್ಮ ಸಾಕ್ಸಾತ್ಕಾರಕ್ಕೆ 
ಸಂಬಂಧಿಸಿದ ಧರ್ಮದಲ್ಲಿ ಶ್ರದ್ಧೆ ಯಿದ್ದ ವರು ಅವರ ನಂಬುಗೆಯೆಂತೆ ಅವರು ನಡೆದು 
ಕೊಳ್ಳಲಿ. ಧರ್ಮ ಶ್ರದ್ಧೆಯಿದ್ದವರನ್ನು ಮೂರ್ಬರು ಎಂದು ಖಂಡಿಸುವುದು: ಎಷ್ಟು 
ಸುಕ ತನದ ಶ್ರಡ್ನೆಯಿಲ್ಲದವನನ್ನು ಒತ್ತಾಯಿಸುವುದು ಖಂಡಿಸುವುದೂ ಅಷ್ಟೇ" 
ಮೂರ್ಬತನ. ಧರ್ಮ ಅನರನರ ವೈಯುಕ್ತಿಕ ವಿಚಾರ. ಕೊನೆಗೆ ತನಗೆ ತಾನೇ ಗುರು 
ಎಂಬ ಸಿ ತಿಗೆ ಬರುತ್ತೆ "ನವೆ. "ಆ ಮೇಲೆ ಮಾತು ಮನ ನಸ್ಸಿಗಿಂತ ಆಜಿಗಿರುವ ಆದನ್ನು 
ಯಾನ ಮನಸ್ಸು ಯಾವ ಮಾತು ವ್ಯಕ್ತಪಡಿಸೀತು? ಕೊನೆಗೂ ಮೌನವೇ ಮಹಾ 


ವ್ಯಾಖ್ಯೆ. 


pu 


ಥಿ ತತ್‌ಸತ್‌' 


ಟಿಪ್ಪಣಿಗಳು 


‘1 Thereis but one single true reason for living: it is 
to Know oneself. We are here to learn- to learn 
what we are, why we are here and what we have 


Wy 


ವಿಜ್ಞಾನ ಮತ್ತು ಧರ್ಮಗಳ ಸಾಮರಸ್ಯ 4೫ 


to do. Andifwedo not know that, our life is 
altogether empty—for ourselves and for others. 
“If there is God we must 5೦೦ him;if there is ೩ 
Soul we must perceive it: otherwise it is better 
not to Lelieve. Itis better to be an outspoken 
atheist than a hypocrite” (Introduction to 
Rajayoga) 

“|t 15 comparatively easy to observe facts in the 


external world, for many instruments have been 
invented for the purpose; but in the internal 
world we have no instruments to help.” 

The experiences of Yoga belong to an inner dom- 
ain and go according to alaw of their own, have 
their own method of perception criteria and all 
the rest of it which are neither those of the dom- 


ain of physical senses nor ofthe domain of ratio- 
nal or scientific enquiry. Just as scientific enquiry 
passes beyond that of the physical senses and 
enters the domain of the infinite and infinitesimal 
about which senses can say nothing. .. so the 
spiritual search passes beyond the domain of 
scientific or rational enquiry and it is impossible 
by the aid of the ordinary positive reason to test 
the data of spiritual experience and decide whet- 
her those things exist or not or what is their law. 
As in science, so here you have to accumulate 
experience on experience, following faithfully 
the methods 1816 down by the Guru or by the 
system of the past.” (letter dt. 16-11-34) 

“The instrument is ‘the mind itself. The power of 
attention, when properly guided and directed to- 
wards the internal world, will analyse the mind 
and illumine facts for us. There is limit to the 


power of a human mind.” 


ಜ್ಞಾನಯೋಗಿ, ನಿಚಾರನರೆ, ತತ್ತ್ವ ಎಜ್ಞಿ- ಅವನು ತೋರಿಕೆಯ ಜಗತ್ತೆ ನ್ನು 
ಮೀರಿ ಹೋಗಳಿತ್ಲಿಸುವನು. ಪ್ರಪಂಚದ rb ವಸ್ತುಗಳಿಂದ ಅವನಿಗೆ ತೃಪಿ ಬ್ಯ ಲ್ಲ. 
ತಿನ್ನುವುದು ಕುಡಿಯುವುದು ಮುಂತಾದ ನಿತ್ಯ ಡೈ ನಂದಿನ ಕ್ರಮಗಳನ್ನು Bs ಹೋಗ 
ಬಿಚ್ಚ ಸುವನು. ಸಹಸ್ರಾ ರು ಗ್ರಂಥಗಳ ಗಸ ಅವಧಿಗೆ. ತೃಪ್ತಿ ಇಲ್ಲ, 
ವಿಜ್ಞಾನವಾನ್ರೆದೂ ಅವನಿಗೆ ತೃಪ್ತಿಯನ್ನು ತಾರದು. ವಿಜ್ಞಾನವು ಹೆಚ್ಚೆಂದರೆ ಈ 
ಕ್ಷುದ್ರ ಜಗತ್ತನ್ನು ಅವನ ಮುಂದೆ ತರುವುದು ಅಷ್ಟೆ. ಮತ್ತಾವುದು ಅವನಿಗೆ ತೃಪ್ತಿ 
ಯನ್ನು ನೀಡುವುದು ? ಸೃಷ್ಟಿವ್ಯೂಹವೂ ಅವನಿಗೆ ತೃಪ್ತಿಯನ್ನು ತಾರದು. ಇವೆಲ್ಲ 
ಅಸ್ತಿತ್ವ ಸಾಗರದ ಒಂದು ಬಿಂದು ಮಾತ್ರ. ಅವನ ಆತ್ಮ ಇದನ್ನೆಲ್ಲ ಮೀರಿ ಸತ್ಯ ಹೇಗಿ 
ದೆಯೋ ಹಾಗೆಯೇ ತಿಳಿದುಕೊಳ್ಳಲು ಬಯಸುವುದು. ಅದರ ಮೂಲವನ್ನು ಕಂಡು 
ಹಿಡಿಯಲು, ಅದನ್ನು ಸಾಕ್ಟಾತ್ಪಾರ ಮಾಡಿಕೊಂಡು ಅದರಲ್ಲಿ ಒಂದಾಗಿ ವಿಶ್ವಾ ತ್ಮ ನಲ್ಲಿ 
ಐಕ್ಯವಾಗಲು ಯತ್ನಿಸುವುದು. ಇವನೇ ಜ್ಞಾನಿ. ದೇವರನ್ನು ತಂದೆ, ಹ ಸೃಷ್ಟಿ 
ಕರ್ತ, ಅದರ ಸಂರಕ್ಷಕ, ಆದರ ಮಾರ್ಗದರ್ಶಕ ಎನ್ನುವ ವರ್ಣನೆ ಪೂರ್ಣವಾಗಿ ಅಸ 
ನನ್ನು ವರ್ಣಿಸುವುದಿಲ್ಲ. ಅವನಿಗೆ ದೇವರು ತನ್ನ ಜೀವದ ಜೀವ, ಆತ್ಮದ ಆತ್ಮ ಆವ 
ನಿಗೆ ತನ್ನ ಆತ್ಮವೇ ದೇವರಾಗಿರುವುದು. ದೇವರಿಲ್ಲದ ಅನ್ಯ ವಸ್ತು ವೇ ಇಲ್ಲ. ಜಾ ನಾ 
ಘಾತಕ್ಕೆ. ಅವನ ಮರ್ತ್ಯ ಭಾಗನೆಲ್ಲ ಜರ್ಕುರಿತವಾಗಿ ಉದುರಿಹೋಗುವುದು. ಕೊನೆಗೆ 
ನಿಜವಾಗಿ, ಏನು eke ಅದೇ ದೇವರು. 


ಸ್ವಾಮಿ ವಿವೇಕಾನಂದ 
(ಜ್ಞಾನಯೋಗ, ಹಿಂದಿನ ರಕ್ಸಾಪುಟ) 


ಸೀತಾರಾಮ ಜಾಗೀರ್‌ ದಾರ್‌ 


ವಡ್ಡರಾವುಳಸುಂಕ 


ರಾಜ್ಯದ ಆದಾಯೆ, ಆಯಾ ಕಾಲದಲ್ಲಿ ಆಳುವ ರಾಜರು ಪ್ರಜೆಗಳ ಮೇಲೆ 
ಹಾಕುತ್ತಿದ್ದ ಕರೆಗಳು ಮತ್ತು ಇತರೆ ಮೂಲಗಳಿಗೆ ಸಂಬಂಧಿಸಿರುತ್ತಿತ್ತು. ಒಳ್ಳೆಯ 
ರಾಜರು ಆ ಕರಗಳನ್ನು ಸದುಪಯೋಗಕ್ಕೆ ಬಳಸುತ್ತಿದ್ದರು ; ಪ್ರಜೆಗಳಿಂದ ಎತ್ತಿದ ಕರ 
ಗಳನ್ನು ಪ್ರಜೆಗಳಿಗೇ ಮತ್ತೆ ಉಸಯುಕ್ತ ರೀತಿಯಲ್ಲಿ ಹಿಂದಕ್ಕೆ ತಿರುಗಿಸುತ್ತಿದ್ದರು. 


"ಕಾಳಿದಾಸ ಒಂದೆಡೆ ಓಳಗೆ ವನರಸಿದ್ದಾ ತೆ: 


ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಮಗ್ರಹೀತ್‌ 
ಸಹಸ್ರ ಗಣಮುತ್ಸ ೨ಸ್ಟು ಮಾದ ತ್ರೆ ಹಿ ರಸಂ ರವಿಃ | 
[ಜನರೆಲ್ಲರೇಳಿಗೆಯ ನೆನೆ ದಲ ಕಾಣಿಕೆಯ ಕೊಂಡನು ದಿಲೀಪ 
ನೃಸನು 
ಮತ್ತೆ ಸಾಸಿರೃಡಿಯನೊಲಿದೀಯಲೆಂಡೆ ದಲ್‌ ರನಿನೀರನೀಂಟಿದನನು. 3 
ಈ ಬಗೆಯ ರಾಜಕಷ್ಟು ಮಂದಿಯೊ? ತೆರಿಗೆಗಳನ್ನು ತಮ್ಮ ಉಸ ಸಭೋಗಕ್ಕೇ ಬಳಸುವದು 
ಹೆಚ್ಚಾ ಗಿತ್ತು. ಇಂತ ತೆರಿಗೆಗಳಲ್ಲಿ "ವಡ್ಡ ತರಾವುಳಸುಂಕ”' ಎಂಬುದೂ ಒಂದು. ಇದರೆ 
ಅರ್ಥ. ವಿ ವೆರಣೆ ವಿದ್ವಾಂಸರಿಗೆ ಇನ್ನೂ ಸ್ಪ ಪ್ವವಾಗಿಲ್ಲ : 

“ಸುಂಕದ ಯ ವಡ |ರಾವುಳದ ಸುಂಕ, ನೆಜ್ಜು ೯೦ಕ, ಮತ್ತು ಮನ್ನೆಯ 
ಎಂಬ ಹೆಲವಾರು ತೆರಿಗೆಗಳನ್ನು ಉಳ್ಳಿ (ಖಿಸಲಾಗಿದೆ "ನತ್ತು ನಿಶ್ಚಿತವಾಗಿ ಇನು 
ಗಳೊಂದೊಂದನ್ನೂ ಜಿಲ್ಲಾ  ಧಿಕಾರಿಗಳು ವಸೂಲು ಮಾಡುತ್ತಿದ್ದರು ; ಹೊಟ್ಟೂರಿನ 
ಕ್ರಿ.ಶ. 1037ರ ಸ ಶಾಸನದಿಂದ ಇದು ವಿಶದ ಪಡುತ್ತ ಡೆ | ಅದರೆ ಸ್ರ ತಿಯೊಂದು 
ವರ್ಗದ ಸುಂಕದವರನ್ನು ಪ್ರೆತ್ಯೇಕವಾಗಿ ಹೆಸರಿಸಲಾಗಿದೆ ಮೆತ್ತು ಅವರು. ಒಟ್ಟಾಗಿ ಸೇರಿ 
ಒಂದು ಸಾಮಾನ್ಯ ಉದೆ ್ಲೇಶಕ್ಕಾಗಿ ಕೆಲಸ ಮಾಡಿದರೆಂಬುದನ್ನು SGN. "ವಡ್ಡ 
ರಾವುಳದ ಅರ್ಥವ್ರೆ ಅಸ್ಪಷ್ಟವಾಗಿದೆ. 2 

— ಹೀಗೆ ಶ್ಯ ಲೇಖಕರು ಮುಂದೆ ತಮ್ಮ ಊಹಾಪೋಹೆಗಳೆನ್ನು ಮಂಡಿಸಿ 
ದ್ದಾರೆ. ವಡ್ಡೆ ರಾವುಳದ ಅರ್ಥವನ್ನು ನಿವೇಚಿಸಬೇಕೆಂದರೆ ನಮಗೆ ಪ್ರಸ್ತುತ ಕೆಲ 
ಪ್ರಯೋಗಗಳು ಮುಖ್ಯ : 


ತ್ಲಿಲ ಮಾನನಿಕೆ ಕರ್ಣಾಟಕ 


1) ಸ್ವಸ್ತಿ ಸಮಧಿಗತ ಸಂಚಮಹಾಶವ್ಹ ಮಹಾ ಸಾಮನ lai 
ಪ್ರಚಂಡ ದಣ್ಣ ನಾಯೆಕಂ ವಿಬುಧನರದಾಯಕೆಂ ಸುಜನಪ್ರಸ ಸಂ ನು 
ತ ಪವಿತ್ರಂ ೦ ಥೆ ಪುತ್ರಂ ಇಚ ೦ ವೈರಿ ಕ್ರಿತಾನ್ತ pp 
ತು ಬಿಂಗನೆಯ್ಯುನಸಿಂಗ ನಾಮಾದಿಸಮಸ್ಮಪ್ರ ಸಹಿತಂ ಶ್ರಿ ಮನ್ನ ಹಾಸು ಗೃಧಾನಂ 
ಬಾಣಸವೆರ್ಗ್ಗಡೆ ದಣ್ಣ ನಾಯಕನನನ್ತ ಸಯ ಗಳರಲುನೂಖಮ ಬನವನೆಸನ್ಸಿ 
ಚಾ ಪಲಸಿಗೆಸ ರ ಚ್ಛಾ ಸಿರಮುಂ ವಡ್ಡ ರಾವುಳದಸುಂಕಮುಮಂ ಸಪ್ತಾದ್ದ ಲ 
ಕೈಯಚ್ಚನ ನನ್ನಾ ಯಮುಮಂ ಪಡೆದು ಸುಸು ವಿನೋದದಿಂ ಪ್ರ ತಿಪಾಳಿಸುತ್ತ 


ರ್‌ 


೫ ೫ X X X 

[ತತ್ಪಾ ದಪದ್ಮೋಪಜೀವಿ] ಸ್ತ ಸಮಸ್ತಗುಣಗಣಾಭರಣನುಂ ವಿಬುಧಜನಶರಣನುಂ 
ನಿಜಸುದ್ಧಕೀರ್ತಿಚಂದ್ರಿಕಾ? ಬಾ? ಳಯಕ್ಸೆರವನುಂ ರಣರಂಗ ಭೈರವ 
ನುಂ ಸಕಳ ಸುಕವಿಜನಕಳಭೂಜನುಂ ವಿಸ್ಟ ಮಯಾರಮೂಢನತ್ತ ರಾಜನುಂ ವೀರ 
ಲಕ್ಷಿ ಒ(ನಿವಾಸನು ಅನನ್ನಪಾಳೆ ಸ ್ರಸಾದಾಸಾದಿತಾಧಿಕಾರ ಲಕ್ಷಿ ವಿಳಾಸ ನುಮೆನಿಸಿದ 
ಸ ಗ್ರಚಂಣ್ಣ  ದಂಣ್ಣ ನಾಕು ಗೋನಿನ್ಹರೆಸವ್ವ kod ಪನ್ನಿ ಚ್ಛಾಸಿರ 
ಮುಮಂ  ಮೇಲ್ಮಟ್ಟಿ ಟ್ಟಿಯೆ ವಡ್ಡೆ ರಾವೈಳದ ಸಳವ ಇಡಿದು ದುಷ್ಟನಿಗ್ರಹ ಶಿಷ್ಟ 
ಪಾತಕ ಪ್ರ ್ರತಿಪಾಳಿಸುತ್ತ ಮಿರ್ದು 5 ರ 3 

— ಈ ಶಾಸನದಲ್ಲಿ ಅನನ್ನ ಪಾಳದಂಡನಾಯಕನು ನರದಟಜುನೂಜು, ಬನವಸೆ- 
12000, ಸಲಸಿಗೆ-12000 ಭೂಭಾಗದಲ್ಲಿಯ ವಡ್ಡೆ ರಾವ್ರೆಳಸುಂಕವನ್ನು ಇತರ 
ಸುಂಕಗಳೊಂದಿಗೆ ಅನುಭೋಗಿಸುತ್ತಿದ್ದು ಅವುಗಳಲ್ಲಿ ಬನವಸೆ-12000ದ ವಸ ರಾವುಳ 
ಸುಂಕವನ್ನು ಆತನ ಅಳಿಯ ಗೋವಿಂದ ದಂಡನಾಯಕನಿಗೆ ಅನುಭೋಗಿಸಲು ಕೊಚ್ಚಿದ 
ನೆಂಬುದು ಬೆಣ್ಣೆಯಸ್ಟು ಬೆಳ್ಳ ಗಿದೆ, `ಸ ಸ್ಪಟಿಕ ಶಲಾಕೆಯಷ್ಟು ಸ್ಪಷ್ಟ ವಿಸ, ಅನನು, 
ಪಾಳಯ್ಯೆ ಹಾಗೂ ಆತನ ಅಳೆ ಗೋನಂದೆಸಿ (ವ ವರು ಚಕ್ರ ವತ್ತಿ ೯ ಆರನೆಯ 
ವಿಕ್ರಮಾದಿತ್ಯನ ವಂಶಜರೂ ಅಲ್ಲ, ವೃ ದ್ಧ ರಾಜಕುಲದವರೂ ಅಲ್ಲ. ಫ್‌ ಗಮನಾರ್ಹ 
ವಾದ ಅಂಶ. 

2) ಶ್ರೀ ಬ್ರಹ್ಮೇಶ್ವರ ಜೀವರ ತೋಟದಡಕೆಎರೆಯ ಹೆಜ್ಜುಂಕೆ ವಡ ರಾವಳ 
ಬ ಬಾಡಯುಸಯಿಂತಿ! ಮೂಜು ಸುಂಕಮಂ ....4 ಆ N 

—ಇಲ್ಲಿ ಹೆಜ್ಜುಂಕ, ವಡ್ಡರಾವೆಳ ಹಾಗೂ ಬಿಕ್ಕೊಡೆ ಈ ಮೂರು ಬಗೆಯ 
ಸುಂಕೆಗಳು ಬೇಕೆ ಚೀರೆಯೆಂಬುದು. ಸುಸ್ಪಷ್ಟ. 

3) ಶ್ರೀಮುನ್ಮ ಹಾಮಂಡನೇಶ್ವ 8 ಕುರೋತ್ಮುಂಗಚೋಡಗೊಂಕರಾಜುಲ 
ಮುದಿಸೇಲಿ ಯಾ ಸೇನವೆಗ್ಗಡ NE, ನಡೆಚಿಡು ವಡ್ಡ ರಾವಳಮು 
ಫಾಲನು (44 ೨ 


ವಡ್ಡೆ ರಾವುಳಸುಂಕೆ ರ್ನ 


ಲ್ಲಿಯೊ ವಡ್ಡರಾವ್ರಳೆ ಸುಂಕವನ್ನು ಮಹಾಮಂಡತೇಶ್ವ ರ ಕುಲೋತ್ತುಂಗ 
ae ಯಕ (ಮುದಿಸೇಲಿ) ಸೆ ಸೇ: ನವೆಗ್ಗ ಫಿ ಅನುಭೋಗಿಸು 
ತ್ತಿದ್ದುದು ಸ್ಪಷ್ಟವಿದೆ. ಈ ಸೇನವೆಗ್ಗಡೆ ವೃದ್ಧರಾಜಕುಲದ ವ್ಯಕಿ ಯಲ್ಲ. 
ಪ್ರಾಚೀನ ಕಾಲದಲ್ಲಿ ಕೆಲ ಅಧಿಕಾರಿಗಳು ತಾವ್ರೆ ಮಾಡುವ ಸೇವೆಗೆ ವೇತನ 
ನ್ನು ಆಯಾಸುಂಕದನ್ಲೇ ಪಡೆಯುತಿ ತಿದ್ದರು. ರಾಜರು ಸುಂಕದ ವಸೂಲಿಗೆ ವಿಶಿಷ್ಟ 
ಅಧಿಕಾರಿಗಳನ್ನು ನೇಮಿಸುತ್ತಿ ದ್ದರು. "ವಡ್ಡರಾವುಳ' ಸುಂಕದ ವಸೂಲಿಗೂ ಅಧಿಕಾರಿ 
ಗಳು ಆಗಾಗ ಅಲ್ಲಲ್ಲಿ ಇದ್ದುದು ಹಾಸ ತಿಳಿದುಬಂದಿದೆ. ವಡ್ಡರಾವುಳದ 
ಪೆರ್ಗಡೆ ಬೇಚಯ್ಯ6 ವಡ್ಡರಾವುಳದ ಸುಂಕದವೆರ್ಗಡೆದಾಸಯ್ಯ7, ವಡ್ಡ ರಾವ್ರಳದ 
ಭೋಗಭಟ್ಟಿಯ್ಯಕ ಹೀಗೆ ಅನೇಕರನ್ನು ಉಸ್ಲೀಖಿಸಬಹುದು. ವಡ ಸತ್ಸಂಗ ವನ್ನು 
ಇವರು ಎತರ ಮೇಕೆ ಸಂಗ್ರ ಹಿಸುತ್ತಿ ದ್ದರು CE ಮುಂದಿನ ಪ ಪ್ರಶ್ನೆ. ಕ ವಿಷಯ 
ವನ್ನು ವಿಶ್ಲೇಷಿಸಿದರೆ "ವಡ್ಡರಾವುಳ' ಶಬ್ದ ವಿಶ್ಲೇಷಣೆಯು ತಂತಾನೆ ಅಗಿ ಅರ್ಥದ 
ನವನೀತ (ಬೆಣ್ಣೆ) ತಾನೇ ಮೇಲೆ ತೇಲಿಬರುತ್ತೆ ದೆ. 
ಮೇಲಿ ಉದ್ದ ರಿಸಿದ ಒಂದನೆಯೆ ಉಸ್ಲೇ "ಖದಲ್ಲಿ ಅನನ್ತ ಪಾಳಯ್ಯ ಮತ್ತು ಆತನ 
ಅಳಿಯ ಗೋವಿಂ ದೆ ದಂಡನಾಯಕ ಇವರು ಮೇಲ್ವಟ್ಟಿಯ ವಡ್ಡೆರಾವಳಸುಂಕವನ್ನು 
ಅನುಬೋಗಿಸುತ್ತಿದ್ದರೆಂಬುದು ಸುವ್ಯಕ್ತ. 'ಮೇಲ್ವಟ್ಟಿ' ಎಂದರೆ ಹೆದ್ದಾರಿ. ವಡ್ಡೆ 
ರಾವ್ರುಳಸುಂಕ' ಎಂದಕ ಪ ್ಯಾಪಾರಿಗಳು ಹೆದ್ದಾ ರಿಯಲ್ಲಿ ತಾನ ಸಾಗಿಸುತ್ತಿದ್ದ ವಸ್ತುಗಳ 
ಮೇಲೆ ಕೊಡುತ್ತಿದ್ದ ಸುಕ ವಾ ್ಯಪಾರಿಗಳಲ್ಲಿ ಸಣ್ಣ ವ್ಯಾಪಾರಿಗಳು ಮತ್ತು ದೊಡ್ಡ 
ವ್ಯಾಪಾರಿಗಳೆಂದು ಇಬ್ಬಗೆಯನ್ನು ಕಾಣಬಹುದು, ದೊಡ್ಡೆ ವ್ಯಾಪಾರವನ್ನು ಬೃಹತ್‌ 
ಪಾರ ಎಂದು ಹೇಳಿದರೆ ತಪ್ಪಾಗದು. ಬೃಹತ್‌ ವ್ಯವಹಾರಿಯೆ "ವಡ್ಡ 
'್ರನಹಾಂ' Ly ಹತ್‌' ಶಬ್ದವೇ "ವಡ್ಡೆ ' ಎಂದು ತದ್ಭ ವವಾಗುತ್ತದೆ.9 
ಬೃಹತ" ೬ ಆಸಣು ಬೃಹೆದಾಸಣ ವಡ್ಡೆ ರಾವ್ರೆಳೆ-ಎಂದು ರೂಪಾಂತರ ಹೊಂದಿದೆ, 
ಅಪಣಿಕ' ಎಂದರೆ ಅಂಗಡಿಗಳ ಮೇಲೆ ಇಲ್ಲವೇ ವ್ಯಾಪಾರದ ಮೇಲೆ ಕೊಡ 
ಲಾಗುತ್ತಿದ್ದೆ ಸುಂಕೆ. ಮೂಲತಃ "ಸಣ' ಎಂಬ ಶಬ್ದ ಧ್ರ ವಾ ಪಾರನನ್ನೇ ಸೂಚಿ 
ಸುತ್ತದೆ.10 ಕಾರಣ "ವಡ್ಡ ರಾನೆಳೆಸುಂಕ' ಎಂದರೆ ವಡ್ಡ ನೃವಹಾರಿಗಳು ಕೊಡುತ್ತ, ದ್ದೆ 


ಸುಂಕ. ಈ ಸ್ರ ಥಕ್ಕರಣೆಯಿಂದ ವ್ಯಕ್ತ ವಾಗುವ್ರದೆ ತೊದೆ "ವಡ್ಡರಾವುಳಸುಂತ' 
ಎಂದರೆ ವೃ ದ್ಧ ರಾಜ ಕುಲಕ್ಕೆ ಕೊಡುತಿ ದ ತ್ತಿದ್ದ ಸುಂಕನಲ್ಲ. "ವೃ ದ್ವ ರಾಜಕುಲ'ದ ತದ್ಭ ನಿ 
“ವಡ್ಡ er ಎಂದಾಗುವುದಿಲ್ಲ . ಅರ್ಥಾತ್‌ «ವಡ್ಡೆ ರಾವಳ ಶಬ್ದ ದ ಮು ಇಲರೂಸ 


ವೃದ್ಧ ಸರಾಜಶುಲ' ಎಂಬೆದೂ ಅಲ್ಲ, ನ ವಡ್ಡೆ ರಾವುಳಸುಂಕ' ವ್ಯ ದ್ದ ರಾಜಕು ಲಕ್ಕ ಜು 
ತ್ರಿದ್ಧ್‌ ಸುಂಕವೂ ಅಲ್ಲ. ಹೀಗೆ ಅನೇಕರು ನಿರೂಪಿಸಿರುವರು. pi ಸರಿಯಲ್ಲ. 
ಟಸ್ಪಜಿಗಳು 
| ಕಾಳಿದಾಸನ ಕೃತಿಗಳು (ಸಂ. ಮತ್ತು ಅನು : ಫೊ ॥ ಎಸ್‌. ವಿ. ಸರಃ ಮೇಸ್ವ್‌ ರೆ 
ಭಟ್ಟರು) ಪು. 174 ಮತ್ತು 758 


೪೦ 


೭೨ 


೦೦ 2 ಲಾ ಊಹ UY 


10 


ಮಾನವಿಕ ಕರ್ಣಾಟಕ 


Early History of the Deccan (Ed. Yazdani) 

p. 390. 

€11. vol. XX, No. 87, p. 112 & 114 

SIT. vol. XX, No. 142, ಐ. 181 

ಶಾಸನ ಶಬ್ದ ಕೋಶಮು (ಕೆ. ಈಶ್ವರದತ್ತ) ಪು. 262 

El, XIX, p. 180 

SII. vol. IX, No. 139 

ibid, No. 223 ; "ರೇವಡಿ ಬಡ್ತರಾಉಳ ಆಳೆ” ಎಂಬ ಉಕ್ಕಿಯೂ ಇಂತೆ 
ಹನೇ ಆದ ಒಬ್ಬ ಅಧಿಕಾರಿಯನ್ನು ಸೂಚಿಸುತ್ತದೆ. 

ಬೃಹತ್ಸಥಾ ವಡ್ಡೆ ಕಥಾ ; ಬೃಹದಾರಾಧನಾ> ವಡ್ಡರಾಧನೆ ಮುಂತಾದ 
ರೂಸಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳ ಬೇಕು. ಇನ್ನು ವೃದ್ಧ' ಶಬ್ದವ್ರೆ 'ವಡ್ಡ' 
ಎಂದಾಗುವುದಿಲ್ಲ ; ಇದೂ ಗಮನಾರ್ಹವಾದ ಅಂಶ. 

India as Known 1೦ Panini (Dr. 31. 5. 4೭೩೯೫೩1೩) 
pp. 238, 415 etc. 


ಡಾ|| ಕೆ. ಕೆಂಪೇಗೌಡ 


ತೌಲನಿಕ ದ್ರಾನಿಡ ಭಾಷಾ ಷಾ ವಿಜ್ಞಾ ನ 


ಸರ್ವನಾಮಗಳು 


ದ್ರಾನಿಡ ಸರ್ವನಾಮಗಳು (Dravidian Pronouns) 


ಸರ್ವನಾಮಗಳು ನಾಮ ಸದಗಳಂತೆ ಲಿಂಗ ವಚನ ಮತ್ತು ನಿಭಕ್ತಿ ಪ್ರತ ಪ್ರತ್ಯಯ 
ಗಳನ್ನು ತೆಗೆದುಕೊಳ್ಳ ಬಲ್ಲ ಒಂದು ವರ್ಗಕ್ಕೆ ಸೇರಿದ ಶಬ್ದಗಳು, ಇವು ಭಾಷೆಗಳಲ್ಲಿ 
ಹೆಚ್ಚು. ಸ್ಥಿರ ಹಾಗೂ ಅಭೇದ್ಯ ಅಂಶಗಳಾಗಿ ಗೋಚರಿಸುತ್ತ ತ ಎರಡು ಅಥವಾ ಎರಡ 
ಕೈಂತ ಹೆಚ್ಚು ಭಾಷೆಗಳ ನಡುವಿನ ಸಂಬಂಧವನ್ನು ಕಂಡುಕೊಳ್ಳಲು ಇವು ತುಂಬ ನೆರ 
ವಾಗುವಂತಹ ವ್ಯಾಕರಣ ಅಂಶಗಳು. ಇವೆ ಒಂದು ಭಾಷೆಯಿಂದ ಇನ್ನೊಂದು 
ಭಾಷೆಗೆ ಅಷ್ಟೊಂದು ಸುಲಭವಾಗಿ ಸ್ವೀಕಾರವಾಗಲಾರವ್ಪ. ಇವು ಒಂದು ಪಕ್ಷ ಭಾಷೆ 
ಯಿಂದ ಭಾಷೆಗೆ ಸ್ವೀಕಾರವಾದರೂ ಅವುಗಳಲ್ಲಿ ಹೆಚ್ಚಿನ ವ್ಯತ್ಯಾಸನೇನೂ ಕಾಣಿಸಿ 
ಕೊಳ್ಳು ವುದಿಲ್ಲ. ಇಂತಹೆ ಸಂದರ್ಭಗಳು ಭಾಷೆಗಳಲ್ಲಿ ಬಹಳ ಕಡಿಮೆ. ಈ ಕಾರಣ 
po ಬೇರೆ ಬೇರೆ ವಿದ್ವಾಂಸರು ಸರ್ವನಾಮಗಳು ಸಂಖ್ಯಾವಾಚಕ! 1ಳಿಗಿಂತಲೂ 


ಹೆಚ್ಚು ಸ್ಕಿ ಸ್ಲಿರ ಹಾಗೂ ಅಭೇದ್ಯ. ವ್ಯಾಕರಣ ಅಂಶಗಳಾಗಿವೆ. ಎಂದು ವಿವರಿಸಿಕೊಂಡಿ 


ದ್ದಾರೆ. 
ಸರ್ವನಾಮಗಳು ಭಾಷೆಗಳಲ್ಲಿ ಸರ್ವ ವಿಧದಲ್ಲಿಯೂ ನಾಮಸದಗಳನ್ನೇ ಹೆಚ್ಚು 
ಹೋಲುತ್ತವೆ. ಆದುದರಿಂದ ಇವೆ ವೆಕ್ಸೆ ಸರ್ವನಾಮಗಳು ಎಂಬ ಹೆಸರು ಬರಲು ಸಾಧ್ಯ 
ವಾಗಿದೆ. ಇವೆ ನಾಮಪದಗಳು ನಿರ್ವಹಿಸಬಹುದಾದ ಕೆಲಸವನ್ನು ಹೆಚ್ಚು ಚ 
ಇಗೂ ನಿಖರವಾಗಿ ನಿರ್ವಹಿಸಬಲ್ಲವು. ಈ ಕಾರಣದಿಂದಲೇ ಇವನ್ನು ನಾಮಪದಗಳ 
ಸ್ಕಾ ನದಲ್ಲಿ ಬಹಳ ಸುಲಭಷಾಗಿ ಬಳಸಬಹುದಾಗಿದೆ. ಇಂತಹ ಸರ್ವನಾಮಗಳು ಜಗ 
ತ್ರಿನಪ ಪ್ರತಿಯೊಂದು ಭಾಷೆಯಲ್ಲಿಯೂ ಸಾಕಷ್ಟು ಸಂಖ್ಯೆಯಲ್ಲಿರುವುದು ಗೋಚರಿಸು 
ತ್ತವೆ. ದ್ರಾವಿಡ ಭಾಷೆಗಳು ಕೂಡ ತಮ್ಮ ದೇ ಅನ ಕೆಲವು ಸರ್ವನಾಮಗಳನ್ನು ಸಂಪಾ 
ನಿಸಿಕೊಂಡಿವೆ. ಇವು ಈ ಭಾಷೆಗಳಲ್ಲಿ ಲಗ ಮತ್ತು ವಚನ ಭೇದವನ್ನು ತೋರಿಸಬಲ್ಲ 

ಸಾಮರ್ಥ್ಯವನ್ನು ಪಡೆದುಕೊಂಡಿವೆ. 
ದ್ರಾವಿಡ ಭಾಷೆಗಳಲ್ಲಿ ಕಂಡುಬರುವ ಎಲ್ಲಾ ಸರ್ವನಾಮಗಳನ್ನು ಅವುಗಳ ಅರ್ಥ 


0 


ಕ 


೪೨ ಮಾನನಿಕ ಕರ್ಣಾಟಕ 
ಮತ್ತು ರಚನೆಗಳನ್ನು ಆಧರಿಸಿ ಬೇಕಿ ಬೇಕೆ ವರ್ಗ ಮತ್ತು ಉನನರ್ಗಗಳಲ್ಲಿ ವರ್ಗೀಕರಿಸಿ 
ಕೊಳ್ಳಬಹುದು. ಸರ್ವನಾಮಗಳನ್ನು ಕೆಲವರು ಅವುಗಳ ಅರ್ಥವನ್ನು ಆಧರಿಸಿ ವರ್ಗೀ 
ಕಂಿಸಿಕೊಂಡರೆ ತೆ, ಕಲವರು ಅವ್ರಗಳ ರಚನೆಗಳನ್ನು ಆಧರಿಸಿ ವರ್ಗೀಕರಿಸಿಕೊಂಡಿ. 
ದ್ಹಾರೆ, ಮತ್ತೆ ಕೆಲವರು ಸರ್ವನಾಮಗಳನ್ನೂ ಅವುಗಳ ಲಿಂಗ ವಿವಕ್ಷೆ ಯನ್ನು ಆಧರಿಸಿ. 
ವರ್ಗೀಕರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾ ರೆ, i 
ದ್ರಾವಿಡ ಭಾಷೆಗಳ ಎಲ್ಲಾ ಸರ್ವನಾ ಮಗ ಳನ್ನು ಅವ್ರೆಗಳ ಅರ್ಥ ಮತ್ತು ರಚನೆ 
ಗಳನ್ನು ಆಧೆರಿಸಿ ಸರಳ (ಸಾಮಾನ್ಯ) ಸರ್ವನಾಮಗಳು ಎಂದೂ, ಸಾಧಿತ ಸರ್ವನಾವೈ 
ಗಳು ಎಂದೂ ಎರಡು ವರ್ಗಗಳಲ್ಲಿ ವರ್ಗೀಕರಿಸಿಕೊಳ್ಳ ಬಹುದು. ಸರಳ ಸರ್ವನಾಮ 
ಗಳನ್ನು ಮಕ್ತೆ ಪುರುಷ ವಾಚಕ, ಆತ್ಮಾರ್ಥಕ ಮತ್ತು ಪ್ರಶ್ನಾರ್ಥಕ ಸರ್ವನಾಮೆಗಳು. 
ಔತ ಮೂರು ಉಪವರ್ಗಗಳಲ್ಲಿಯೂ ಆಚಾರ್‌ ಸರ್ವನಾಮಗಳನ್ನು ಮತ್ತೆ 
ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷದ ha ಎಂಡೆ, 
ಮೂರು ಒಳವರ್ಗಗಳಲ್ಲಿ ಗ 1೪3731 ಅವಕಾಶಗಳಿವೆ. ಪ್ರಥಮ 
ಪುರುಷ ಸರ್ವನಾಮಗಳನ್ನು ಕೆಲವರು ನಿರ್ದೇಶಕ ಸರ್ವನಾಮಗಳೂ ಎಂತಲೂ ಕಕೆಯು 
ವರು. ಪ್ರಥಮ ಪುರುಷ ಸರ್ವನಾಮಗಳು ಮೂಲತಃ ಕೆಲವ್ರು ನಿರ್ದೇಶಕ ಸ್ವರಗಳ: 
ಮೂಲದಿಂದ ಹುಟ್ಟಿ ಬೆಳೆದು ಬಂದ ಅಂಶಗಳಾಗಿವೆ. 
ದ್ರಾವಿಡ ಭಾಷೆಗಳ ಉತ್ತಮ ಪುರುಷ, ಮಧ್ಯಮ ಪುರುಷ, ಮತ್ತು ಆತ್ಮಾ ರ್ಥಕೆ 
ಸರ್ವನಾಮಗಳಲ್ಲಿ ಲಿ. ;ಗಭೇದವಿಲ್ಲ. ಅವಗಳಲ್ಲಿ ನಚನಭೇದ ಮಾತ್ರ ಕಂಡು ಬರುವುದು. 
ಪ್ರಥಮ ಪುರುಷ. ಮತ್ತು ಪ್ರಶ್ನಾರ್ಥಕ ಸರ್ವನಾಮಗಳಲ್ಲಿ ಲಿಂಗ ಮತ್ತು ವಚನಭೇದೆ 
ಎರಡು ಸ್ಪಷ್ಟವಾಗಿ ಗೋಚರಿಸುತ್ತವೆ. ವ್ರಾನಿಡ ಭಾಷೆಗಳಲ್ಲಿ ಪುರುಷವಾಚಕ 
| ಪ್ರತ್ಯಯಗಳು ಪ್ರತ್ಯೇಕವಾಗಿರುವುದು ಕಂಡು ಬರುತ್ತವೆ. ಈ ಪುರುಷವಾಚಕ ಪ ಪ್ರತ್ಯಯ 
ಗಳು ರೂಪಾಂತರಗೊಂಡು ಆಖ್ಯಾತಪ್ರ ತ್ಯಯಗಳು. ಎಂಬ ಹೆಸರಿನಿಂದ ಬೇರೆ ಬೇಕೆ 
ಧಾತುಗಳಿಗೆ ಹತ್ತ ಬಲ್ಲವ್ರೆ. ಇವು ಬೇಕೆ ಬೇಕೆ ಧಾತುಗಳಿಗೆ ಮಾತ್ರವಲ್ಲದೆ ಗುಣವಾಚಕ 
ಸಂಖ್ಯಾವ ವಾಚಕ ಮತ್ತು ನಾಮಪದಗಳಿಗೂ ಸಹ ಹತ್ತಬಲ್ಲವು. ಇದು ದಾ ದ್ರಾವಿಡ ಭಾಷೆ 
ಗಳ ಒಂದು ವೈ ಶಿಷ್ಟ ತಿನ್ನ ಬಹುದು. 
ದಾ; ಹ ಭಾಷೆಗಳ ಉತ: ಮಪುರುಷ ಬಹುವಚನ ಸರ್ವನಾಮ ರೂಪಗಳಲ್ಲಿ 
ಎರಡು ಬಗೆಯೆ ಬಹುವಚನ ರೂಸಗಳಿರುವುದು ಕಂಡು ಬರುತ್ತವೆ. ಇವ್ಲೆಗಳಲ್ಲಿ ಒಂದನ್ನು 
ವ್ಯಾವರ್ತಕ ಅಥವಾ ಅಸಮಾವೇಶಕ ಸರ್ವನಾಮ ಬಹುವಚನ ರೂಸಮೆಂದೂ, 
ಇನ್ನೊಂದನ್ನು ಅವ್ಯಾವರ್ತಕ ಅಥವಾ ಸಮಾವೇಶಕ ಸರ್ವನಾಮ ಬಹುವಚನ ರೂಪ 
ವೆಂದೂ ಕರೆಯುವರು. ಇದು ದ್ರಾವಿಡ ಭಾಷೆಗಳ ಮತೊ ಯಂದು ವೈಶಿಷ್ಟ ಕ್ರಿನೆನ 
ಬಹುದು: + ಇ ತ 
ಬ್ರಹೂತ ಭಾಷೆ ಬಿಟ್ಟು ಉಳಿದೆ ನಲ್ಲಾ ದ್ರಾವಿಡ ಭಾಷೆಗಳಲ್ಲಿ ಆಸಮಾವೇಶಕ 
ಪುತ್ತು ಸಮಾವೇಶಕ ಬಸವನ ಸರ್ವನಾನುಗಳು ಪ ಪ್ರತ್ಯೇಕ ಪ್ರ ಪ್ರತ್ಯೇಕವಾಗಿರುವುದು 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೪೩ 


ಗೋಚರಿಸುತ್ತವೆ. ಬಹೂಈ ಭಾಷೆಯಲ್ಲಿ ಈ ಭೇದವಿಲ್ಲ. ಸಮಾವೇಶಕ ಬಹುವಚನ 
ಸರ್ವನಾನುದ್ಲಿ ಮಾತನಾಡುವವರನ್ನು ಸೇರಿಸಿಯೂ ಆಸಮಾವೇಶಕ ಬಹುವಚನ 
ಸರ್ವನಾಮದಲ್ಲಿ ಮಾತನಾಡುವವರನ್ನು ಬಿಟ್ಟ ವ್ಯವಹರಿಸುವ ಪರಿಪಾಠವಿದೆ. ಈ 
ಎರಡು ಒಗೆಯ ಉತ್ತಮ ಪುರುಷ ಒಹನಚನ ಸರ್ವನಾಮ ಪ್ರಯೋಗಗಳು ಜಗತಿ ನ 
ಅನೇಕ ಭಾಷೆಗಳಲ್ಲಿ ಇಲ್ಲ. ದ್ರಾವಿಡ ಭಾಷೆಗಳಲ್ಲಿ ಮಾತ್ರ ಈ ಭೇದವಿದೆ. ಇವು 
ಸಮಾನ ಅರ್ಥವುಳ್ಳ ಸರ್ಯಾಯ ಶಬ್ದಗಳಲ್ಲ. ಇವ್ರ ಬೇಕೆ ಬೇರೆ ಅರ್ಥವನ್ನು ಸುಪಾ 
ದಿಸಿಕೊಂಡಿರುವ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆಗೆ ಬರಬಲ್ಲ ಬೇರೆ ಬೇರೆ ಬಹುವಚನ 
ಕೂಸಗಳಾಗಿವೆ. 

ದ್ರಾನಿಡ ಭಾಷೆಗಳಲ್ಲಿ ವಾಸ್ತನವಾಗಿ ಸಂಬಂಧ ಸೂಚಕ ಸರ್ವನಾಮಗಳಿಲ್ಲ. 
ಪ್ರಶ್ಶಾರ್ಥಕ ಸರ್ವನಾಮಗಳೇ ಕೆಲವು ವೇಳೆ ಸಂಬಂಧ ಸೂಚಕ ಸರ್ವನಾಮಗಳ ಕೆಲಸ 
ವನ್ನು ನಿರ್ವಹಿಸುತ್ತವೆ. ಆದಕಾರಣ ದ್ರಾವಿಡ ಭಾಷೆಗಳಲ್ಲಿ ಪ್ರಶ್ನಾರ್ಥಕ ಸರ್ವನಾಮ 
ಗಳಿಗೂ ಸಂಬಂಧ ಸೂಚಕ ಸರ್ವನಾಮಗಳಿಗೂ ಅಂತಹ ಹೆಚ್ಚಿನ ವ್ಯತ್ಯಾಸನೇನನ್ನೂ 
ಕಾಣಲು ಬರುವದಿಲ್ಲ. ಸಂಸ್ತೆ ತ, ಗ್ರೀಕ್‌ ಮುಂತಾದ ಇಂಡೋ ಯೂರೋಪಿಯನ್‌ 
ಭಾಷೆಗಳಲ್ಲಿ ಪ್ರಶ್ನಾರ್ಥಕ ಮತ್ತು ಸಂಬಂಧ ಸೂಚಕ ಸರ್ವನಾಮಗಳು ಪ್ರತ್ಯೇಕ 
ಪ್ರತ್ಯೇಕವಾಗಿ ಬಳಕೆಯೆಲ್ಲಿರುವುದು ಕಂಡುಬರುತ್ತವೆ. ದ್ರಾವಿಡ ಭಾಷೆಗಳಲ್ಲಿ ಪ್ರತ್ಯೇಕ 
ಸಂಬಂಧ ಸೂಚಕ ಸರ್ವನಾಮಗಳು ಇಲ್ಲದ ಕಾರಣ ಒಂದಕ್ಕಿಂತ ಹೆಚ್ಚು ಸರ್ವನಾಮ 
ಗಳನ್ನು ಬಳಸುವುದರೆ ಮೂಲಕ ಸಂಬಂಧ ಸೂಚಕ ಸರ್ವನಾಮಗಳ ಕೆಲಸವನ್ನು ನಿರ್ವ 
ಹಿಸಬಹುದಾದ ಸೌಲಭ್ಯವಿದೆ. ಇದು ದ್ರಾವಿಡ ಭಾಷೆಗಳ ಇನ್ನೊಂದು ವೈಶಿಷ್ಟ್ಯ್ಯವೆನ್ನ 
ಬಹುದು. 

ದ್ರಾವಿಡ ಸರ್ವನಾಮಗಳನ್ನು ಅವೈಗಳ ಲಿಂಗ ವಿವಕ್ಷೆಯೆನ್ನು ಅಧರಿಸಿ ಲಿಂಗಭೇದ 
ರಹಿತ ಸರ್ವನಾಮಗಳು ಎಂದೂ ಲಿಂಗಭೇದವುಳ್ಳ ಸರ್ವನಾಮಗಳು ಎಂದೂ ಎರಡು 
ವರ್ಗಗಳಲ್ಲಿ ವರ್ಗೀಕರಿಸಿಕೊಳ್ಳಬಹುದಾಗಿದೆ. ಆಗ ಉತ್ತಮ ಪುರುಷ್ಕ ಮಧ್ಯಮ 
ಪುರುಷ ಮತ್ತು ಆತ್ಮಾರ್ಥಕ ಸರ್ವನಾಮಗಳು ಲಿಂಗವಿನಕ್ಷೆರಹಿತ ಸರ್ವನಾಮ 
ವರ್ಗಕ್ತೊ, ಪ್ರಥಮ ಪುರುಷ ಮತ್ತು ಪ್ರಶ್ನಾರ್ಥಕ ಸರ್ವನಾಮಗಳು ಲಿಂಗನಿವಕ್ಷೆ 
ಯುಳ್ಳೆ ಸರ್ವನಾಮನರ್ಗಕ್ಕೂ ಸೇರುತ್ತವೆ. 

ದ್ರಾವಿಡೆ ಭಾಷೆಗಳ ಬೇರೆ ಬೇಕೆ ಸರ್ವನಾಮಗಳು ತಮ್ಮ ತಮ್ಮ ಸದ ರಚನೆಗಳಲ್ಲಿ 
ಬೇರೆ ಬೇರೆ ವಿಭಕಿ ಪ್ರತ್ಯೆಯಗಳನ್ನು ತೆಗೆದುಕೊಂಡಾಗ ಅವುಗಳ ಮೂಲ ರೂಪದ 
ಆದಿಯಲ್ಲಿ ಅಥವಾ ಆದಿ ವರ್ಣದಲ್ಲಿ ಕಂಡು ಬರುವ ದೀರ್ಫೆ ಸ್ವರವು ಹ್ರಸ್ವ ಸ್ವರವಾಗಿ 
ಸರಿವರ್ತನೆಗೊಳ್ಳುವುದು ಸರ್ವೇಸಾಮಾನ್ಯ. ಇಂತಹ ಸಂದರ್ಭಗಳಲ್ಲಿ ಅವುಗಳ ಮೂಲ 
ರೊಸಗಳಲ್ಲಿ ಅಂತಹ ಹೆಚ್ಚಿನ ವ್ಯತ್ಯಾಸವೇನು ಕಾಣಿಸಿಕೊಳ್ಳು ವುದಿಲ್ಲ. ಒಂದು ಪಕ್ಷ 
ಅವುಗಳಲ್ಲಿ ಅಂತಹ ವ್ಯತ್ಯಾಸ ಕಾಣಿಸಿಕೊಂಡರೂ ಸುಲಭವಾಗಿ ಗುರುತಿಸಿ ವಿವರಿಸಿ 


ಹೊಳ್ಳ ಬಹುದಾದ ಅವಕಾಶಗಳಿವೆ. 


೪೪ ಮಾನವಿ * ಕರ್ಣಾಬೆಕ 


ದ್ರಾನಿಡ ಭಾಷೆಗಳಲ್ಲಿ ಪ್ರಥಮ ಪುರುಷ ಸರ್ವನಾಮಗಳು ಮೂಲತಃ ನಿರ್ದೇಶಕ ' 
ಸ್ವರಗಳಾದ ಅ, ಇ, ಉ ಎಂಬ ಸ್ವರಗಳ ಮೂಲದಿಂದ ಹುಟ್ಟಿ ಬೇರೆ ಬೇರೆಯಾಗಿ. 
ಬೆಳೆದು ಬಂದ ಸರ್ವನಾಮಗಳಾಗಿ ಗೋಚರಿಸುತ್ತವೆ. ಆದುದರಿಂದಲೇ ಇವಕ್ಕೆ 
ನಿರ್ದೇಶಕ ಸರ್ವನಾಮಗಳು ಎಂಬ ಹೆಸರು ಬಂದಿದೆ. ಪ್ರಶ್ನಾರ್ಥಕ ಸರ್ವನಾಮಗಳು 
ಮೂಲತಃ ಯ ಅಥವಾ ಎ ಎಂಬ ಮೂಲದಿಂದ ಹುಟ್ಟಿ ಬೆಳೆದು ಬಂದ ಸರ್ವನಾಮ 
ಗಳಾಗಿ ಗೋಚರಿಸುತ್ತವೆ. ಈ ಬೇರೆ ಬೇರೆ ನಿರ್ವೇಶಕ ಸ್ವರಗಳಿಗೆ ಅಂಶ ಮತ್ತು ವಚನ 
ಪ್ರತ್ಯಯಗಳನ್ನು ಹಚ್ಚೆ ದಾಗ ಅವ್ರ ಪ್ರ ಶ್ವಾರ್ಥಕ ಮತ್ತು ಪ್ರಥಮ ಪುರುಷ ಸರ್ವನಾಮ 
ಗಳಾಗಿ ರೂಪುಗೊಳ್ಳುತ್ತವೆ. ಇದೇ ನಿರ್ದೇಶಕ ಸ್ವರಗಳಿಗೆ ಬೇರೆ ಬೇರೆ ವಿಶೇಷಣ ಮತ್ತು 
ಕ್ರಿಯಾಧಿಶೇಷಣ ಸೂಚಕ ಪ್ರತ್ಯಯಗಳನ್ನು ಹಚ್ಚೆ ದಾಗ ಬೇರೆ ಬೇರೆ ಸಾಧಿತ 
ಸರ್ವನಾಮಗಳು ರೂಪುಗೊಳ್ಳುತ್ತ ವೆ. ಸಾಧಿತ ಸರ್ವನಾಮ ರೂಪಗಳಲ್ಲಿ ಸಾಮಾನ್ಯ 
ವಾಗಿ ಲಿಂಗ ಮತ್ತು ವಚನಸೂಚಕ ಯಾವ ಪ್ರತ್ಯಯೆಗಳೂ ದೊರೆಯುವುದಿಲ್ಲ. 
ಪ್ರಶ್ನಾರ್ಥಕ ಮತ್ತು ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಮತ್ತು ವಚನಸೂಚಕ ' 
ಜೀಕೆ ಬೇರೆ ಪ್ರತ್ಯಯಗಳು ಪ್ರತ್ಯೇಕವಾಗಿರುವುದು ಗೋಚರಿಸುತ್ತವೆ. ದ್ರಾವಿಡ ಭಾಷೆ 
ಗಳಲ್ಲಿ ಪ್ರಥಮ ಪುರುಷ, ಪ್ರಶ್ನಾರ್ಥಕ ಮತ್ತು ಸಾಧಿತ ಸರ್ವನಾಮಗಳು ಸಾಮಾನ್ಯ 
ವಾಗಿ ಏಕಾಕ್ಷರ ರೂಪಗಳಾಗಿರುತ್ತವೆ. ಅಲ್ಲನೆ ಅವುಗಳ ಮೂಲದಲ್ಲಿ ಈ ಬೇರೆ ಬೇರೆ 
ನಿರ್ದೇಶಕ ಸ್ವರಗಳು ಇರುವುದು ಕಂಡುಬರುತ್ತ ವೆ. ಈ ಬೇರೆ ಬೇರೆ ಸರ್ವಣಾಮಗಳಲ್ಲಿ 
ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು. ಅ, ಇ, ಉ ಮತ್ತು ಎ ಎಂಬ ಮೂಲ ಸ್ವರ 
ಗಳಿಗೆ ಬೇರೆ ಬೇಕೆ ಪ್ರತ್ಯಯಗಳನ್ನು ಹಚ್ಚಿದಾಗ ಉಂಟಾಗುವ ಬೇರೆ ಬೇರೆ ಬಗೆಯ 
ಸರ್ವನಾಮ ರೂಪಗಳಲ್ಲಿ ಅಂತಹ ಹೆಚ್ಚಿನ ವ್ಯತ್ಯಾಸವೇನೂ ಕಾಣಿಸಿಕೊಳ್ಳು ವುದಿಲ್ಲ. 
ಕೆಲವೆ ಸಂದರ್ಭಗಳಲ್ಲಿ ಆ ಸ್ವರಗಳ ಆದಿಯಲ್ಲಿ ಕೆಲವು ವ್ಯಂಜನ ಧ್ವನಿಗಳು ಉಚ್ಚಾರದ 
ಸೌಲಭ್ಯಕ್ಕಾಗಿ ಬಂದು ಸೇರಿಕೊಳ್ಳಬಹುದಾದ ಸಾಧ್ಯತೆಗಳಿವೆ. 

ದ್ರಾವಿಡ ಭಾಷೆಗಳ ಪ್ರಥಮ ಪುರುಷ ಸರ್ವನಾಮಗಳನ್ನು ಮುಖ್ಯವಾಗಿ ಸಮೀಪೆ 
ವರ್ತಿ, ದೂರನರ್ತಿ, ಮಧ್ಯವರ್ತಿ ಸರ್ವನಾಮಗಳು ಎಂದು ಮೂರು ಉಪವರ್ಗಗಳಲ್ಲಿ 
ವರ್ಗೀಕರಿಸಿಕೊಳ್ಳ ಬಹುದಾಗಿದೆ. ಸಮೀಪದಲ್ಲಿರುವ ವ್ಯಕ್ತಿ ಅಥವಾ ವಸ್ತುವನ್ನು ಸೂಚಿ 
ಸುನ ಸರ್ನನಾಮಗಳನ್ನು ಸಮೀಸವರ್ತಿ ಸರ್ವನಾಮವೆಂತಲ್ಕೂ ದೂರದಲ್ಲಿರುವ ವ್ಯಕ್ತಿ 
ಅಧವಾ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ದೂರವರ್ತಿ ಸರ್ವನಾಮ 
ನೆಂತಲೂ, ಈ ಎರಡರ ನಡುವಿನ ವ್ಯಕ್ತಿ ಅಥವಾ ವಸ್ತುವನ್ನು ನಿರ್ದೇಶಿಸುವ. ಸರ್ವ 
ನಾನುಗಳನ್ನು ಮಧ್ಯವರ್ತಿ ಸರ್ವನಾಮನೆಂದೂ ಕರೆಯಲಾಗುತ್ತಿ ದೆ. ಈ ಮೂರು 
ಬಗೆಯ ಪ್ರಥಮ ಪುರುಷ ಸರ್ವನಾಮಗಳಲ್ಲಿ ಲಿಂಗ ಮತ್ತು ವಚನಗಳನ್ನೂ ಸೂಚಿಸುವ 
ಬೇರೆ ಬೇರೆ ಪ್ರತ್ಯಯಗಳಿರುವುದು ಕಂಡುಬರುತ್ತವೆ. ಈ ಬಗೆಯ ಸರ್ವನಾಮಗಳು 
ಎಲ್ಲಾ ದಾನಿಡ ಭಾಷೆಗಳಲ್ಲಯೂ ಕಂಡು ಬರುವದಿಲ್ಲ. 

ಸ್ರಸ್ತುತ ಲೇಖನದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಪ್ರಧಾನವಾಗಿ ಕಂಡು ಬರುವ ಎಲ್ಲಾ 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೪೫ 


ಬಗೆಯ ಸರ್ವನಾಮಗಳನ್ನು ಅಯಾ ಭಾಷೆ, ಲಿಂಗ ಮತ್ತು ವಚನಗಳಿಗೆ ಅನು 
ಗುಣವಾಗಿ ಬೇರೆ ಬೇಕೆ ಪಟ್ಟಿ ಮಾಡಿಕೊಡಲಾಗಿದೆ. ಇವುಗಳಿಂದ ದ್ರಾನಿಡೆ ಭಾಷೆಗಳ 
ಸರ್ವನಾಮಗಳನ್ನು ಪರಸ್ಪರ ಹೋಲಿಸಿ ಪರಿಶೀಲಿಸಿ ತಿಳಿಯಲು ಸಹಾಯಕವಾಗುವುದಲ್ಲದೆ 
ಅವುಗಳ ನಡುವಣ ಸಾಮ್ಯವನ್ನು ನಿರ್ಧರಿಸಿಕೊಳ್ಳಲು ಸುಲಭವಾಗುವುದು. ಈ ಪಟ್ಟಿ 
ಗಳನ್ನು ಗಮನಿಸಿ ದ್ರಾವಿಣ ಭಾಷೆಗಳ ಸರ್ವನಾಮಗಳು ಹೇಗೆ ಬೆಳೆದು ಬಂದಿವೆ ಎಂಬು 
ದನ್ನು ಗುರುತಿಸಿಕೊಳ್ಳಲು ತುಂಬ ಸಹಾಯಕವಾಗುವುದಲ್ಲದೆ, ಇದರಿಂದ ಬೇರೆ ಬೇರೆ 
ಸರ್ವನಾಮ ರೂಪಗಳಲ್ಲಿ ಉಂಟಾಗಿರುವ ವ್ಯತ್ಯಾಸವನ್ನು ಸುಲಭವಾಗಿ ಗುರುತಿಸಿ 
ಕೊಳ್ಳಲು ನೆರವಾಗುವುದು. ಇದರಿಂದ ಅವುಗಳ ಮೂಲ. ದ್ರಾನಿಡ ಸರ್ವನಾಮ ರೂಪ 
ಗಳನ್ನು ಪುನರ್ರಚಿಸಿಕೊಳ್ಳಲು ಸುಲಭವಾಗುವುದು. 

ಪ್ರಸ್ತುತ ಲೇಖನದಲ್ಲಿ ಕೊಟ್ಟಿರುವ ದ್ರಾವಿಡ ಸರ್ವನಾಮಗಳ ಪಟ್ಟಿಯನ್ನು ಪರಿ 
ಶೀಲಿಸಿದಾಗ ಉತ್ತರ ದ್ರಾವಿಡೆ ಭಾಷೆಗಳು ಮಧ್ಯ ಮತ್ತು ದಕ್ಷಿಣ ದ್ರಾವಿಡ ಭಾಷೆಗಳ 
ಗಿಂತಲೂ ಹಚ್ಚು ಮೂಲ ದ್ರಾವಿಡಾಂಶಗಳನ್ನು ಉಳಿಸಿಕೊಂಡು ಬಂದಿರುವುದು ಗೋಚ 
ರಿಸುತ್ತವೆ. ದಕ್ಷಿಣ ಮತ್ತು ಮಧ್ಯೆ ದ್ರಾವಿಡ ಭಾಷೆಗಳ ಸರ್ವನಾಮ ರೂಪಗಳಲ್ಲಿ ಅನೇಕ 
ಸಮಾನ ಅಂಶಗಳಿದ್ದರೆ ಮತ್ತೆ ಕೆಲವು ಭಾಷೆಗಳಲ್ಲಿ ಸರ್ವನಾಮಗಳು ತಮ್ಮದೇ ಆದ 
ರೀತಿಯಲ್ಲಿ ಸ್ವತಂತ್ರವಾಗಿ ಪರಿವರ್ತನೆಗೊಂಡು ಬೆಳೆದು ಬಂದಿರುವುದು ತಿಳಿದುಬರುವ್ರೆದು. 


3:1 ಸರಳ ಸರ್ವನಾಮಗಳು : 


3: |: ಪುರುಷವಾಚಕ ಸರ್ವನಾಮಗಳು 3:1:1:1 ಉತ್ತಮ ಪುರುಷ ಸರ್ವ 
ನಾಮಗಳು. 


(1) ಉತ್ತಮ ಪುರುಷ ಏಕವಚನ : 
(ನಿಭಕ್ತಿ ಪ್ರತ್ಯಯಗಳನ್ನು ತೆಗೆದು 
ಕೊಂಡಾಗ ಮೂಲದಲ್ಲಿ ಉಳಿ 
ಯುವ ರೂಪಗಳು) 
ತಮಿಳು ಯಾ ನ್‌ / ಯಾನ್‌ /ನಾನ” ಎನ್‌. (ಷಸಿ) 
ಎನ್ನ್‌ -(ದ್ವಿತಿ) 
ಎನ. (ಚತು) 
ಮಲೆಯಾಳಂ ಇಗಾನ್‌ /ನ್ವಾನ್‌ ಎನ್‌.(ಚತು) 
ಎನ್‌... 
ಕೋತ ಆನ್‌ ಐನ್‌ - 
ತೊದ ಓನ್‌ ಎನ್‌ 


ಕೊಂಡ 
ಸೆಂಗೊ 
ಮಂಡ 
ಕುಯಿ 
ಕುವಿ 


ಕುರುಖ್‌ 


ಮಲ್ಕೊ 


ಬ್ರಹೂಈ 


ಮಾನವಿಕ ಕರ್ಣಾಟಕ 


ಆನ್‌ /ನಾನ್‌ /ನಾನು 


ನಾ(ನು) 
ಯೂನಿ/ಏನಿ 


ಏನು/ನೇನು 

ಆನ್‌ 

ಆನ್‌ 

ಆನ್‌ 

ಆನ್‌ 
ಅನಾ/ನನ್‌(ನ್‌) /ಆ 


ನಾನ್‌ 
ಆನ್‌(ಎನ್‌) 
ಆನ” 


ಅನ/ಆನಾ/ನಾನು 


ನಾನು 
ಏನ್‌ 


ಎನ. (ಚತು) 
ಎನ್ನ 
ನನ್ನ್‌ - 
ನನ. (ಚತು) 
ನಾ. (ಚತು) 
ನನ” -( ಚತು) 
ಎನ”. 
ನನ" -(ದ್ವಿತಿ) 
ಎನ್‌ 
ಅನ”... 
ಅನ್‌ 
ಅನ 
ಅನ್‌ 
ನಾಕ್‌ -(ದ್ರಿತಿ) 
(ಚತು) 
ನಾಹ್‌- (ಸ್ತ) ' 
(ಪಂಚ) 


ನಂಗ್‌ _(ದ್ವಿತಿ) 
ನಾ- 
ನಾಂಗ್‌-(ದ್ವಿತಿ) 
ನಾನ್‌-(ಚೆತು) 
ನಾ- 
ನಾ-- 
ಎಂಗಾ-(ಚತು) 
ಎಂಗ. 
ಎಂಗಾ._(ಚತು) 


ಎಂಗ. 
ಕನ್‌ 


ತೌಲನಿಕ ದ್ರಾನಿಡ ಭಾಷಾ ನಿಜಾನೆ ೪೭ 
> 


' ಪೂರ್ವದ್ರಾವಿಣೆ *ಯಾ ನ್ಲಿನ್‌ ೬೧ರ ್ಲುನ್‌- 
ಲನ ಕೊಗಸ್ಸಿರುನ oe ್ರಿನಿಡೆ ಭಾಷೆಗಳ ಉತ್ತ ಮಪುರುಷ ಏಕನಚನ ರೂಸ 
ಗಳನ್ನು ಪರಸ್ಪರ ಫಸ ಪರಿಶೀಲಿಸಿದಾಗ ತಮಿಳು ಮತ್ತು ತುಳು ಭಾಷೆಗಳಲ್ಲಿ 
ಯಾ ನ, ಹಾಟ್‌ ಯೆನಿ ಎಂಬ ರೂಸಗಳೂ, ತಮಿಳು, ಕನ್ನ ದ್ಯ ಕೊಡಗು, ತೆಲುಗು» 
| ಸೋಂ ೦ಡಿ, ಕೊಂಡ, ಕುಯಿ, ಕುವಿ ಮುಂತಾದ ಭಾಷೆಗಳಲ್ಲಿ ನಾನ್‌, ನಾನು, ನೇನು? 
ನನ" ಎಂಬಿತ್ಯಾದಿ ರೂಪಗಳೂ, ಕೋತ್ತ ಹಳಗನ್ನಡ, ಕೊಲಾಮಿ, ನಾಯ್ದಿ, 
ಪರ್ಜಿ, ಗದಬ, ಪೆಂಗೊ, ಮಂಡ ಮುಂತಾದ ಭಾಷೆಗಳಲ್ಲಿ ಆನ್‌ ಎಂಬ ರೂಪವೂ, 
ಕೊದಭಾ ಷೆಯಲ್ಲಿ ಓನ್‌ ಎಂಬ ರೂಪವೂ, ಕುರುಖ್‌ ಮತ್ತು ಮಲ್ಕೊ ಭಾಷೆಗಳಲ್ಲಿ 
ಏನ್‌ ಎಂಬ ರೂಪವೂ, ಬ್ರಹೂಈ ಭಾಷೆಯಲ್ಲಿ ಈ ಎಂಬ ರೂಸವೂ, ತೆಲುಗು ಮತು. 
ತುಳು ಭಾಷೆಗಳಲ್ಲಿ ಏನು ಏನಿ ಎಂಬ ರೊಸಗಳೂ, ಮಲೆಯಾಳಂ ಭಾಷೆಯಲ್ಲಿ 
ಗಾನ್‌ /ನ್ಹಾನ್‌ ಎಂಬ ರೂಪವೂ ಬಳಕೆಯಲ್ಲಿರುವೆದನ್ನು ಕಾಣಬಹುದಾಗಿದೆ. 
ಕೆಲವೆ ದ್ರಾನಿಡ ಭಾಷೆಗಳಲ್ಲಿ ಉತ್ತಮ ಪುರುಷ ಏಕವಚನಕ್ಕೆ ಎರಡೆರಡು 
ಪರ್ಯಾಯ ರೊಸಗಳು ಬಳಕೆಯಲ್ಲಿದ್ದರೆ, ಮತ್ತೆ ಕೆಲವ ಭಾಷೆಗಳಲ್ಲಿ ಎರಡಕ್ಟಿಂತ 
| ಹೆಚ್ಚ ರೊನ ಬಳಕೆಯಲ್ಲಿರುವೆವು ತೊಡೆಬರುತ 3. ಇನು ಏಕಕಾಲದಲ್ಲಿ ಭಾಷೆಗಳಲ್ಲಿ 
ಬಳಕೆಯಲ್ಲ ದ್ಹರೂ ಇವ್ರೆ ಬೇರೆ ಬೇಕೆ ಕಾಲಾನಧಿಗಳಲ್ಲಿ ಬಂದು ಸೇರಿಕೊಂಡೆ: ರೂಸ 
ಗಳಾಗಿವೆ... ಗೋಂಡಿ, ಕೆಯಿ ಮುಂತಾದ ಭಾಷೆಗಳಲ್ಲಿ ಉತ್ತಮ ಪುರುಷ ಏಕವಚನಕ್ಕೆ 
ಅನ | ಆನಾ | ಅನಾ | ಆ ಎಂಬಿತ್ಯಾದಿ ರೂಸಗಳಿವೆಯಾದರೂ ಇವು ಕೆಲವು ವೇಳೆ 
ಸ್ವಚ್ಛ್ಚೆ-ದ ರೂಪಗಳಾಗಿಯೂ ಬಳಕೆಯಲ್ಲಿರುವುದು. ಕಂಡುಬರುತ್ತವೆ. 
ತಮಿಳು ಭಾಷೆಯಲ್ಲಿ ಕಂಡುಬರುವ ಯ್ಜಾನ್‌ ಮತ್ತು ಯಾನ್‌ ಎಂಬ ರೂಪ 
ಗಳಲ್ಲಿ ಯ್ವ್ವಾನ್‌ ಎಂಬ ರೊಸವೇ ಹೆಚ್ಚು ಪ್ರಾಚೀನವಿರಬಹುದೆಂದು ಕೆಲವರು ಊಹಿಸಿ 
ದರೆ ಮತ್ತೆ ಕೆಲವರು ಇವುಗಳಲ್ಲಿ ಯ್ಯಾ ನ್‌ಗಿಂತಲೂ ಯಾನ್‌ ಎಂಬ ರೂಸವೇ ಹೆಚ್ಚು 
ಪ್ರಾಚೀನನಿರಬಹೆಡೆಂದು ಊಹಿಸಿದ್ದಾರೆ. ತಮಿಳು ಭಾಷೆಯ ಅತ್ಯಂತ ಪ್ರಾಚೀನ 
ವ್ಯಾಕ ಣ ಗ್ರಂಥವಾದ ಕೂಲ್‌ಕಾಥಿಯಂ ಎಂಬುದರಲ್ಲಿ ಉತ್ತಮ ಪುರುಷ ಏಕವಚ 
ನಕ್ಷೆ ಈ ಎರಸು ರೂಪೆಗಳು ಬಳಕೆಯಲ್ಲಿರುವುದು ಕಂಡುಬರುತ್ತವೆ. ಇನ್ರೆಗಳಲ್ಲಿ 
ಯಾವುದು ಹೆಚ್ಚು ಪಾಚೀನ ಎಂಬುದರ ಬಗ್ಗೆ ಯಾವ ಆಧಾರಗಳೂ ದೊರೆಯುನ್ರ 
ದಿಲ್ಲ. ತೆಮಿಳು ಭಾಷೆ ನುತ್ತು ಉಪೆಭಾಷೆಗಳಲ್ಲಿ ಯ್ಜಕಾರಾದಿ ಅನೇಕ ಶಬ್ದಗಳು 
ಬಳಕೆಯಲ್ಲಿವೆ. ಅಂತೆಯೇಯಕಾರಾದಿ ಶಬ್ದಗಳೂ ಕೂಡ ಹೆಚ್ಚು ಬಳಕೆಯಲ್ಲಿವೆ. 
ತನಿಳು ಭಾಷೆಯಲ್ಲಿ ಕೆಂಡುಬರುನ ಯಾನ್‌ ನಿಂಬ ರೂಸದಿಂದ ಯಾನ್‌ 
ಎಂಬ ರೂಸ ಸುಲಭವಾಗಿ ನಿಕಾಸಗೊಳ್ಳ ಬಲ್ಲದು. ಆದರೆ ಯಾನ್‌ ಎಂಬ ರೂಪದಿಂದ 
ಯಾ ನ್‌ ಎಂಬ ರೂಸ ಅಷ್ಟೊ ಭಾ ht ಗಿ ನಿಕಾಸಗೊಳ್ಳ ಲಾರದು. ಈ ಕಾರಣ 
ದಿಂದ ಯ್ಜ್ಯಾ ನ್‌ ಎಂಬ ರೊಸ ಹೆಚ್ಚು ಪ್ರಾಚೀನ 'ವಿರಬಹುಜೆಂದು ಊಹಿಸಬಹು 
ದಾಗಿದೆ. ತಿಳು ಭಾಷೆಯಲ್ಲಿ ಹಡ ಬರುವ ಪ್ರಾಚೀನ ಯಾನ್‌ ಎಂಬ ರೂಪ 


೪೮ ಮಾನವಿ* ಕರ್ಣಾಟಕ 


ದಿಂದನೇ ಆ ಬೇರೆ ಬೇಕಿ ದ್ರಾನಿಡ ಭಾಷೆಗಳ ಬೇಕಿ ಬೇರೆ ಉತ್ತಮ ಪುರಷ ಏಕನಚನ 
ರೂಪಗಳು ಹುಟ್ಟ ಬೆಳೆದು ಬಾರತ: ಭಾವಿಸಿ ಈ ರೂಪವನ್ನೇ ಪೂರ್ವ 
ದ್ರಾವಿಡವಿರಬಹುಜಿಂದು ಪುನರ) ಚಿಸಿಕೊಂಡರೆ ಮತ್ತೆ ಕೆಲವರು ತಮಿಳಿನ ಯಾನ್‌ 
ಎಂಬ ರೂಸವನ್ನೇ ಪೂರ್ವ ದ್ರಾ ಿಡವಿಕ ಹುದು. ಪುನರ) ಚಿಸಿಕೊಂಡಿದ್ದಾ ರೆ 
ತಮಿಳು ಭಾಷೆಯಲ್ಲಿ ಕಂಡು ಬರುವ ಉತ್ತಮ ಪುರುಷ ಏಕವಚನ ಯಾನ್‌ 
ಎಂಬ ರೂಪದಿಂದ ಮೂಲತಃ ಎಲ್ಲಾ ದ್ರಾ ವಿಡ ಭಾಷೆಗಳ ರೂಪಗಳು ಮುಖ್ಯವಾಗಿ 
ಎರಡು ಕವಲುಗಳಲ್ಲಿ ಪರಿನರ್ತನೆಗೊಂಡು ಬೆಳೆದು ಬಂದಿವೆ. 
ತಮಿಳು ಭಾಷೆಯ ಉತ್ತಮ ಪುರುಷ ಏಕವಚನ ರೂಪದ ಆದಿಯಲ್ಲಿ ಕೆಂಡು 
ಬರುವ ತಾಲವ್ಯ ಅನುನಾಸಿಕವು ಕೋಪವಾದಾಗ ಅದರ ಯಾನ್‌ ಎಂಬ ಇನ್ನೊಂದು 
ೂಪವ್ರೆ ಸತ: ವುದು. ಅದೇ ಯಾ ನ್ನನ್‌ ಎಂಬ ರೂಪ ಮತ್ತೆ ನಾನ್‌ ಎಂಬ 
ರೂಪನಾ ಗರಿವರ್ತನೆಗೊಳ್ಳ ಬಹುದು. ಅದಕೆ ಯಾನ್‌ ಎಂಬ ರೂಪ ನಾನ್‌ ಎಂಬ 
ರೂಪವಾಗಿ ಸರಿನರ್ತನೆಗೊಳ್ಳ ಲಾರದು. ಯ ಕಾರವು ನ ಕಾರವಾಗಿ ಪರಿವರ್ತನೆ. 
ಗೊಂಡು ಬೆಳೆದು ಬಂದಿರುವ ಯಾವ ಆಧಾರಗಳೂ ದ್ರಾವಿಡ ಭಾಷೆಗಳಲ್ಲಿ ದೊರೆ 
ಯುವ್ತದಿಲ್ಲ. ತಮಿಳು ಭಾಷೆಯ ಯಾ ನ್‌ ಎಂಬ ರೂಪದ ಆದಿಯ ಯೆ ಕಾರವು 
ಲೋಪಗೊಂಡು ಮಲೆಯಾಳಂ ಭಾಷೆಯ ಇನ” ಎಂಬ ರೂಪವಾಗಿ ಬೆಳೆದು ಬರ 
ಬಲ್ಲದು. ಅಲ್ಲದೇ ಅದೇ ಮುಂದೆ ನ್ಹಾನ”, ನಾನ್‌, ನಾನು, ನೇನು, ನನ್‌ ಎಂಬಿ 
ಶ್ಯಾದಿ ರೂಸಗಳಾಗಿ ಬೆಳೆದು ಬರಬಲ್ಲ ಸಾಧ್ಯತೆಗಳು ಇವೆ. 
ತಮಿಳು, ಕನ್ನಡ, ತೆಲುಗು, ಕೊಡಗು ಗೋಂಡಿ,. ಕೊಂಡ, ಕುಯ್ಕಿ ಕುವಿ 
ಮುಂತಾದ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವ ಉತ್ತಮ ಪುರುಷ ಏಕವಚನ ರೂಪ 
ಗಳು ಮೂಲತಃ ಯ್ಲಾನ್‌ ಎಂಬ ರೂಪದಿಂದಲೇ ಹುಟ್ಟಿ ಬೆಳೆದು ಬಂದಿರಬಹುದೆಂದು 
ಸುಲಭವಾಗಿ ಊಹಿಸಬಹುದಾದ ಸಾಧ್ಯತೆಗಳಿವೆ. ಇವೆ ತಮಿಳು ಭಾಷೆಯ ಯಾನ್‌ 
ಎಂಬ ರೂಪದಿಂದ ಪರಿವರ್ತನೆಗೊಂಡು ಬೆಳೆದು ಬಂದ ರೂಪಗಳಲ್ಲ. ಈ ಬೇಕೆ ಬೇಕಿ 
ರೂಪಗಳ ಆದಿಯಲ್ಲಿ ಕಂಡು ಬರುವ ನ ಕಾರವು ಲೋಸಗೊಂಡು ಕೋತ್ಕ ಹಳೆಯ 
ಕನ್ನಡ, ಕೊಲಾಮಿ, ನಾಯ್ಬಿ, ಪರ್ಜಿ, ಗಡಬ, ಮಂಡ" ಮುಂತಾದ ಭಾಷೆಗಳಲ್ಲಿ 
ಆನ್‌ ಎಂಬ ರೂಸವಾಗಿ ಕಾಣಿಸಿಕೊಂಡಿದೆ ಇಲ್ಲವೇ ತಮಿಳು ಭಾಷೆಯ ಯಾನ್‌ 
ಎಂಬ ರೂಪದ ಆದಿಯಲ್ಲಿ ಕಂಡು ಬರುವ ಯ ಕಾರವು ಲೋಪಗೊಂಡು ಅವ್ರಗಳಲ್ಲಿ 
ಆನ” ಎಂಬ ರೂಪ ಉಳಿದುಕೊಂಡಿರಬಹುದು. ತಮಿಳು ಭಾಷೆಯತೊಲ್‌ಕಾಪಿ 
ಯಂ ಎಂಬ ವ್ಯಾಕರಣ ಗ್ರಂಥದಲ್ಲಿ ಉತ್ತಮ ಪುರುಷ ಏಕವಚನಕ್ಕೆ ನ ಕಾರವುಳ್ಳ 
ಯಾವ ರೂಪವೂ ದೊರೆಯುವುದಿಲ್ಲ. ನನ್ನೂ ಲ್‌, ವೀರ ಸೂಳಿಯಂ ಮುಂತಾದ ಗ ಗ 
ಗಳಲ್ಲಿ ಮಾತ್ರ ನಕಾರವುಳ್ಳೆ ಕೆಲವು ರೂಪಗಳು ದೊರಯುತ್ತ ವೆ. ಇದು ಹು 
ಯಾನ್‌ ಎಂಬ ರೂಪದಿಂದ ಪರಿವರ್ತನೆಗೊಂಡು ಬೆಳೆದು ಬಂದಿದ್ದು, ಹಾಗೆಯೇ 
ಕೋತ, ಹಳೆಯ ಕನ್ನಡ, ಕೊಲಾಮಿ, ನಾಯ್ಬಿ, ಸರ್ಜಿ, ಗಡೆಬ್ರ ಮಂಡ ಮುಂತಾದ 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೪೯ 


ಭಾಷೆಗಳಲ್ಲಿ ಕಂಡುಬರುವ ಆನ” ಎಂಬ ರೂಪವು, ತೊದ ಭಾಷೆಯಲ್ಲಿ ಓನ್‌ ಎಂದಾ 
ಗಿಯೂ, ಕುರುಖ್‌ ಮತ್ತು ಮಲ್ಕೋ ಭಾಷೆಗಳಲ್ಲಿ ಏನ” ಎಂದಾಗಿಯೂ ಬ ಹೂಈ 
ಭಾಷೆಯಲ್ಲಿ ಈ ಎಂಬ ರೂಪವಾಗಿಯೂ ಪರಿವರ್ಶನೆಗೊಂಡಿರಬಹುದು. ಈ ಆನ್‌ ಎಂಬ 
ರೂಪವು ತೆಲುಗು ತುಳು ಭಾಷೆಗಳಲ್ಲಿ ಏನು ಏನಿ ಎಂಬ ರೂಪಗಳಾಗಿಯೂ ಕೋಂಡೆ 
ಕುಯಿ ಭಾಷೆಗಳಲ್ಲಿ ಅನ್‌ | ಆನಾ | ಅನಾ | ಆ ಎಂಬ ರೂಪಗಳಾಗಿಯೂ ಬೆಳೆದು 
ಬಂದಿರಬಹುದಾದ ಸಾಧ್ಯತೆಗಳೂ ಕೂಡ ಇವೆ. 

ದ್ರಾವಿಡ ಭಾಷೆಗಳ ಉತ್ತಮ ಪುರುಷ ಸರ್ವನಾಮ ಕುರಿತು ವಿವರವಾಗಿ ವಿವೇ 
ಚಿಸಿದವರಲ್ಲಿ ಕೆ. ನಿ. ಸುಬ್ಬಯ್ಯ ಅತಿ ಮುಖ್ಯರು. ಇವರು ತಮಿಳು ಭಾಷೆಯಲ್ಲಿ ಕಂಡು 
ಬರುವ ಉತ್ತಮ ಪುರುಷ ಏಕವಚನ ಯಾನ್‌, ನಾನ” ಎಂಬ ರೂಪಗಳು ಮೂಲತಃ 
ಲ್ಯ ಎಂಬ ಮೂಲ ಸ್ವರದಿಂದ ಹುಟ್ಟಿ ಬೆಳೆದು ಬಂದಿರಬಹುದೆಂದು ಊಹಿಸಿದ್ದಾರೆ. ಆದ 
ಕಾರಣದಿಂದಲೇ ಇನರು ಜ್ಯ ಎಂಬುದನ್ನು ಮೂಲ ದ್ರಾವಿಡ ರೂಪವಿರಬಹುದೆಂದು 
ವಿವರಿಸಿಕೊಂಡಿದ್ದಾರೆ. ತಮಿಳು ಭಾಷೆಯ ಯಾನ್‌ ಎಂಬ ರೂಪವು ದಿಂದ ಸುಲಭ 
ವಾಗಿ ಬೆಳೆದು ಬರಬಲ್ಲದು. ಈ ತಮಿಳಿನ ಯಾನ್‌ ಎಂಬ ರೂಪದ ಆದಿಯಲ್ಲಿ ತಾಲವ್ಯ 
'ಅನುನಾಸಿಕವು ಕಾಲಕ್ರಮೇಣ ಕಾಣಿಸಿಕೊಂಡು ಅದೇ ಮುಂದೆ ಯ್ಲಾನ್‌ ಎಂಬ 
ರೂಪವಾಗಿ ಬೆಳೆದು ಬಂದಿರಬಹುದು ಇಲ್ಲವೆ ಯಾನ್‌ ಎಂಬ ರೂಸದ ಆದಿಯಲ್ಲಿ ಅನು 
ನಾಸಿಕವು ಕಾಣಿಸಿಕೊಂಡು ನಾನ್‌, ನೇನ್‌, ನಾನು, ನನ್‌ ಎಂಬಿತ್ಯಾದಿ ರೂಪಗಳು 
ಬೆಳೆದು ಬಂದಿರಬಹುದು, ಅದೇ ನಾನ್‌ ಎಂಬ ರೂಸವ್ರೆ ಮಲೆಯಾಳಂ ಭಾಷೆಯಲ್ಲಿ 
ಇಗಾನ್‌ ಎಂಬ ರೂಪವಾಗಿ ಪರಿವರ್ತನೆಗೊಂಡಿರಬಹುದಾದ ಸಾಧ್ಯತೆಗಳು ಇಲ್ಲದೆ ಇಲ್ಲ. 
ನಾನ್‌, ಇನ”, ನೇನು, ನಾನು, ನನ್‌ ಎಂಬಿತ್ಯಾದಿ ರೂಪಗಳ ಆದಿಯಲ್ಲಿ ಕಂಡು 
ಬರುವ ಅನುನಾಸಿಕವು ಪೂರ್ಣವಾಗಿ ಲೋಸಗೊಂಡು ಬೇರೆ ಬೇರೆ ದ್ರಾನಿಡ ಭಾಷೆ 
ಗಳಲ್ಲಿ ಆನ್‌ ಎಂಬ ರೂಪವ ಕಾಣಿಸಿಕೊಂಡಿರಬಹುದು. ಅದೇ ಮುಂದೆ ಏನ್‌ 
ಓನ್‌ ಈ ಆಗಿ ಪರಿವರ್ತನೆಗೊಂಡು ಬೆಳೆದು ಬಂದಿರಬಹುದಾದ ಅವಕಾಶಗಳೂ ಇವೆ. 

ಆಧುನಿಕ ದ್ರಾವಿಡ ಭಾಷಾ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಗಳಿಸಿಕೊಂಡಿ 
ರುವ ಓಟ. ಬರೊ ಮತ್ತು ಎಂ. ಬಿ. ಎಮೆನೊ ಎಂಬ ಇಬ್ಬರು ಭಾಷಾ ವಿಜ್ಞಾನಿಗಳು 
ಉತ್ತಮ ಪುರುಷ ಏಕವಚನ ರೂಸವನ್ನು ಕುರಿತು ವಿವರವಾಗಿ ವಿವೇಚಿಸಿದ್ದಾರೆ. 
ತಮಿಳು ಭಾಷೆಯ ಶಬ್ದಗಳ ಆದಿಯಲ್ಲಿ ಯ ಕಾರನಿರುವ ಅನೇಕ ಶಬ್ದಗಳು ಬಳಕೆಯಲ್ಲಿ 
ರುವುದು ಕಂಡು ಬರುತ್ತವೆ, (ಉದಾ: ಯಾನೆ, ಯಾಮ್ಕೆೈ, ಯಾಟು). ಇವುಗಳಿಗೆ 
ಸಂವಾದಿಯಾಗಿ ಕನ್ನಡದಲ್ಲಿ ಆಕಾರಾದಿ ಶಬ್ಧಗಳು ಬಳಕೆಯಲ್ಲಿದ್ದರೆ, ತೆಲುಗು ಭಾಷೆ 
ಯಲ್ಲಿ ಏಕಾರಾದಿ ಶಬ್ದಗಳು ಬಳಕೆಯಲ್ಲಿವೆ. ಕನ್ನಡ ಮತ್ತು ತೆಲುಗು ಶಬ್ದಗಳಲ್ಲಿ 
ತಮಿಳು ಶಬ್ದಗಳ ಆದಿಯಲ್ಲಿ ಕಂಡು ಬರುವ ಯ ಕಾರವ್ರೆ ಪೂರ್ಣವಾಗಿ ಲೋಪವಾಗಿ 
ಹೋಗಿದೆ. ಆ ಬೇರೆ ಬೇರೆ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವ ಆನ್‌, ಏನ್‌ ಎಂಬ 
ಇತ್ಯಾದಿ ರೂಪಗಳು ಮೂಲತಃ ತಮಿಳು ಭಾಷೆಯ ಯಾನ್‌ ಎಂಬ ಮೂಲದಿಂದ 


ಕ 


೫೦ ಮಾನವಿಕ ಕರ್ಣೂಟಿಕ 


ಹುಟ್ಟಿ ಬೆಳೆದು ಬಂದಿರಬಹುದೆಂದು ಭಾವಿಸಿದ ಆವರು ಯಾನ್‌ ಎಂಬ ರೂಪವನ್ನು ' 
Rs ವಿಡವಿರಬಹುದೆಂದು ಪುನರ್ರಚಿಸಿಕೊಂಡಿದ್ದಾರೆ. ಯಾನ್‌ ಎಂಬ ರೂಃ ನಡ 
ಆದಿಯಲ್ಲಿ ಅನುನಾಸಿಕವು ಕಾಣಿಸಿಕೊಂಡು ಇನ್‌. ಸ್ವಾನ್‌, ನಾನ್‌ ನಾನು 
ನನ್‌, ನೇನು ಎಂಬಿತ್ಯಾದಿ ರೂಪಗಳು ವಿಕಾಸಗೆಣಂಡು ಬೆಳೆದು ಒಂದಿರಒಹು 
ದಾದ ಸಾಧ್ಯತೆಗಳು ಇವೆ ಎಂದು ಇವರು ಅಭಿಪ್ರಾಯ ವ್ಯ ಕ್ರಪಡಿಸಿದ್ದಾರೆ. | 
ಸಮಗ್ರ ದ್ರಾವಿದ ಭಾಷೆಗಳ ಎಲ್ಲಾ ಉತ್ತಮ ಪುರುಣ ಟ್‌ ಟ್‌ ರೂಃ ಸಗಳನ್ನು 
ಪರಿಶೀಲಿಸಿದಾಗ ಅವುಗಳಲ್ಲಿ ಕಂಡು ಬರುವ ಆನ್‌ ಎಂಬ ರೂಪವೇ ಹೆಚ್ಚು ಪ್ರಾಚೀನ 
ವಿರಬಹುದೆಂದು ಕೆಲವರು ಊಹಿಸಿದ್ದಾರೆ. ಹಳೆಯ ಕನ್ನದ ; ಭಾಷೆಯಲ್ಲಿ ಇದಕ್ಕೆ 
ಎಂಬ ರೂಪವಿದೆ. ಇದು ಕುರುಖ್‌ ಮತ ಸ ಮಲ್ತೋ ಮುಂತಾದ ಭಾಷೆಗಳಲ್ಲಿ 
ಆಗಿಯೂ, ಬ್ರಹೊಕಈ ಭಾಷೆಯಲ್ಲಿ ಈ ಆಗಿಯ್ಕೊ ತೊದ ಭಾಷೆಯೆಲ್ಲಿ ಓನ್‌ ಆಗಿಯೂ 
ಪರಿವರ್ತನೆಗೊಂಡು ಬೆಳೆದು ಬಂದಿರಬಹುದು ಅದೇ ರೀತಿ, ತೆಲುಗು ಮತ್ತು ತುಳು ಭಾಷೆ: 
ಗಳ ಏನು, ಏನ, ಎಂಬ ರೂಪಗಳೂ, ಗೋಂಡಿ, ಕುಯಿ ಮುಂತಾದ ಭಾಷೆಗಳ ಅನ| ' 
ಅನಾ|ಆನಾ। ಆ ಎಂಬ ರೂಸಗಳು ನಾನಾ ರೀತಿಯಲ್ಲಿ ಪರಿವರ್ತನೆಗೊಂಡು ಬೆಳೆದು 
ಬಂದಿರಬಹುದಾದ ಸಾಧ್ಯತೆಗಳೂ ಇವೆ. ಕೋತ, ಹಳೆಯ ಕನ್ನಡ, ` ಕೊಲಾಮಿ, 
ನಾಯ್ತಿ, ಪರ್ಜಿ, ಗದಬ್ಯ ಮಂಡೆ ಮುಂತಾದ ಭಾಃ ಷೆಗಳಲ್ಲಿ ಕಂಡು ಬರುವ ಆನ್‌ ಎಂಬ 
ರೂಪದ ಆದಿಯಲ್ಲಿ ಯ ಕಾರವ್ರ ಕಾಣಿಸಿಕೊಂಡು ಯಾನ್‌ ಎಂಬ ತಮಿಳು ರೂಸವೂ. 
ಅದರ ಆದಿಯಲ್ಲಿ, ಕಾಲಕ್ರಮೇಣ ನ ಕಾರ ಕಾಣಿಸಿಕೊಂಡು ತಮಿಳು, ಮಲೆಯಾಳಂ, 
ಕೊಡಗು, ಕನ್ನಡ, ತೆಲುಗು, ಕೊಂಡ, ಕುಯಿ, ಕುವಿ ಮುಂತಾದ ಭಾಷೆಗಳ ಬೇರೆ 
ಬೇರೆ ರೂಸಗಳು ಬೆಳೆದು ಬಂದಿರಬಹುದಾದ ಸಾಧ್ಯತೆಗಳು ಇನೆ. ಗೋಂಡಿ ಮತ್ತು 
ಕುಯಿ ಭಾಷೆಗಳಲ್ಲಿ ಕಂಡು ಬರುವ ಉತ್ತಮ Bh ಏಕವಚನ ರೂಪಗಳು ಹೇಗೆ 
ಜೆಳೆದು ಬಂದಿವೆ ಎಂಬುದರ ಬಗ್ಗೆ ಯಾವ ಖಚಿತವಾದ ಆಧಾರಗಳು. ದೊರೆಯುವುದಿಲ್ಲ. 
ಇವೆ ತಮ ದೇ ಆದ ರೀತಿಯಲ್ಲಿ ಸ್ವತಂತ್ರವಾಗಿ ಪರಿವರ್ತನೆಗೊಂಡು ಬೆಳೆದು ಬಂದ 
ರೂನಗಳಾಗಿವೆ ಎನ್ನ ಬಹುದು. 
ದ್ರಾವಿಡ ಭಾಷೆಗಳ ಉತ್ತಮ ಪುರುಷ ಏಕವಚನ ರೂನಗಳು ಮೂಲತಃ ಒಂದೇ 
ಮೂಲದಿಂದ ಹುಟ್ಟಿ ಬೆಳೆದು ಬಂದ ಬೇಕಿ ಬೇಕೆ ರೂಪಗಳಾಗಿರುವುದರಿಂದ ಆವ್ರೆಗಳಲ್ಲಿ 
ಹೆಚ್ಚಿನ ನ ವ್ಯತಷ್ಕಗತೇಕೂ ಕಾಣಿಸಿಕೊಳು ವುದಿಲ್ಲ. ಅಲ್ಲದೆ ಅವುಗ ಳಲ್ಲಿ ಸಾಕಷ್ಟು ಸಾಮ್ಯ 
ಉಳದುಕೊಂಡು ಬಂದಿರುವದು ಗೋಚರಿಸುವುದೆಂದು. ಕಾಲ್ಡ್‌ ವೆಲ್‌ ಮಹಾಕೆಯನು 
ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಈ ಬೇಕೆ ಬೇಕೆ ದ್ರಾ ನಿಡ ಭಾಷೆಗಳ ಉತ್ತಮ 
ಪುರುಷ ಸರ್ವನಾಮ ರೂಪ ಸಗಳ ಅಂತ್ಯದಲ್ಲಿ --ನ್‌ ಎಂಬುದು ಕಂಡು ಬರುವ್ರೆದು. 
ಬ್ರಹೂಈ ಮುಂತಾದ ಭಾಷೆಗಳಲ್ಲಿ ಇದು ಕಣ್ಮ ರೆಯಾಗಿ ಹೋಗಿದೆ. ಈ ಬೇಕೆ ಬೇರಿ 
ದ್ರಾವಿಡ ಭಾಷೆಗಳ ಅಂತ್ಯದಲ್ಲಿ ಕಂಡು ಬರುವ ನ್‌ ಎಂಬುದನ್ನು ಉತ್ತಮ ಪುರುಷ 
ಎಕನಚನ ಪ್ರತ್ಯಯ ಸಣ — ಪರಿಗಣಿಸಿಕೊಳ ಬಹುದಾದ ಏವಕಾತಗಳಟೆ. ಈ ಏಕ 


`ಬಿ 
5 


₹5 ಛೆ 


ತೌಲನಿಕ ದ್ರಾವಿಡ ಭಾಷಾ ನಿಜ್ಞಾನೆ ೫೧ 


ವಚನ ಪ್ರತ್ಯಯೆ ಕೆಲವು ಭಾಷೆಗಳಲ್ಲಿ ರೋಪವಾಗಿ ಹೋಗಿದ್ದರೆ ಮತ್ತೆ ಕೆಲವು ಭಾಷೆ 
ಗಳಲ್ಲಿ ಅದು ಬೇರೆಯಾಗಿ ಪರಿವರ್ತನೆಗೊಂಡು ಬಳಕೆಯಲ್ಲಿರಬಹುದು. 

ಕಾಲ್ಡ್‌ವೆಲ್‌, ಕೆ, ವಿ. ಸುಬ್ಬಯ್ಯ, ಕಾಮಿಲ್‌ ಜ್ವೆಲ್‌ ಬಿಲ್‌, ಭೆ. ಕೃಷ್ಣ 
ಮೂರ್ತಿ, ಓ. ಬರೋ, ಎಂ. ಬಿ, ಎಮೆನೊ, ಎಸ್‌. ನಿ. ಷಣ್ಕು/ಗಂ ಮುಂತಾದ 
ವಿದ್ವಾಂಸರು ದ್ರಾವಿಡ ಭಾಷೆಗಳ ಉತ್ತಮ ಪುರುಷ ಏಕವಚನ ಸರ್ವನಾಮಗಳನ್ನು 
ಬಗೆ ಒಗೆಯಲ್ಲಿ ಚರ್ಚಿಸಿ ವಿವರವಾಗಿ ವಿವೇಚಿಸಿದ್ದಾರೆ. ಇವರು ಉತ್ತಮ ಪುರುಷ ಏಕ 
ವಚನ ಸರ್ವನಾಮ ರೂಪಗಳು ಪರಿವರ್ತನೆಗೊಂಡು ಬೇರೆ ಬೇರೆ ದ್ರಾವಿಡ ಭಾಷೆಗಳಲ್ಲಿ 
ಬೆಳೆಸು ಬಂದ ವಿಧಾನವನ್ನು ಗುರುತಿಸಿ ಏವರಿಸಿಕೊಂಡಿದ್ದಾರೆ. ಅಲ್ಲದ ಅವಗಳ ಪೂರ್ವ 
ದ್ರಾವಿಡ ರೂಪ ಆನ್ನ ಒಗೆ ಬಗೆಯಲ್ಲಿ ಪುನರ್ರಚಿಸಿಕೊಂಡಿದ್ದಾರ ಎನ್ನಬಹುದು. 


3:1:2 ಉತ್ತಮ ಪುರುಷ ಬಹುವಚನ 
3:1:2:1 ಅಸಮಾವೇಶಕ ಬಹುವಚನ 


ತಮಿಳು ಯಾಮ್‌ | ಯಾಂಗಳ್‌ | ನಾಂಗಳ್‌ ಎರ್‌ 
ಎಂಕಳ್‌ 
ಪುಲೆಯಾಳಂ ಇಾಜಳ | ನ್ಹಾ ಜಳ ಎನ್ನಳ್‌--- 
ನನ್ನಳ್‌ 
ಹೋತ ಆವ್‌ ಡು 
ತೂದ ಎವರ್‌ ಜಾಮಾ 
ಕೊಡಗು ಎಂಗ ಎಂಗ 
ನಂಗಿಎ« 
ಕನ್ನಡ ಆಮ್‌ (ಶಾ) ಎನ್‌ಎ 
ತುಳು ಯಾಂಕಳು | ಎಂಕಳು ಯಾಂಕುಳೆ 
| ಎಂಕುಳೆ- 
ತೆಲುಗು ಏಮು | ಮೋಮು | ನೇಮು ಮಾ 
ಮಮ್‌ 
ಗೋಂಡಿ ಅಮ್ಮೊಟ್‌ | ನಮ್ಮೊಟ್‌ | 
ಅಮ್ಮೊ ಟ್‌ | ನಮ್ಮೋಟ್‌ 
ಆಮ್ಮೊಕ್‌ ಮಾ 
ಕೊಂಡಿ ಮಾಪ್‌ ಮಾ. (ಸ್ಕಿ) 
ಮ-(ದ್ವಿತಿ) 
ಯಿ ಆಮು | ಆಜು | ಮಾ 


ವಿ ಮಾಂಬು | ಮಾರೋ ಮಾ. 


೫೨ ಮಾನವಿಕ ಕರ್ಣಾಟಕ 


ಪೆಂಗೋ ಆಪ್‌ (ಎನ್‌) 
ಕೊಲಾಮಿ ಅವರ್‌ 

ಇಯ ಆವತ” 
ಪರ್ಜಿ ಆಮ್‌ 
ಗಡಬ - ಆವ್‌ 
ಕುರುಖ್‌ ಏವು್‌ 
ಮಲ್ಕೊ ಏನಂ 
ಪೂರ್ವ ದ್ರಾನಿಡೆ *ಯಾವತ್‌ 


3:1:2:2 ಸಮಾನೇಶಕ ಬಹುವಚನ 


ತಮಿಳು ನಾಮ್‌ 
ಮಲೆಯಾಳಂ ನಾನು | ನೋವತ್‌ 
ಕೋತ ಅವ್‌ 

ತೊದ ಓವ 

ಕನ್ನಡೆ ನಾಮ್‌ | ನಾವ್ರೆ 
ಕೊಡಗು ನಂಗ 

ತುಳು ನಮ 

ತೆಲುಗು ಮನುಮು 
ಕೊಲಾಮಿ ನೇಂಡ್‌ | ನೇಮ್‌ 
ಗೋಂಡಿ ನಮೇತ್‌ 
ಕುರುಖ್‌ ನಾವ್‌ 

ಮಸೊ, ನಾಮ್‌ 
ಬ್ರಹೂಈ ನನ್‌ | ನಾನ್‌ 
ಪೂರ್ವ ದ್ರಾನಿಡ ನಾಮ್‌ 


ನಮ್‌ | 


ನಂಗಳ್‌್‌ 


ನಮ್‌. 
ಅವ್‌ 
ಒವರ್‌ ಎಎ 
ನವ್‌ 
ನಮ್‌ 
ನಮ್‌. 
ಮನ 


ನೇಂಡ್‌ 


ನವ್‌ ಎ4 
ನಮ್‌ 
ನಮ್‌ 
ನಮ್‌. 

% ನಮ್‌ 


ಮೇಕೆ ಕೊಟ್ಟಿರುವ ದ್ರಾವಿಡ ಭಾಷೆಗಳ ಉತ್ತಮ ಪುರುಷ ಬಹುವಚನ ಸರ್ವ 
ನಾಮ ರೂಸಗಳನ್ನು ಪರಸ್ಪರ ಹೋಲಿಸಿ ಪರಿಶೀಲಿಸಿದಾಗ ಅವ್ರಗಳಲ್ಲಿ ಆಸಮಾವೇಶಕ 
ಮತ್ತು ಸಮಾವೇಶಕ ಎಂಬ ಎರಡು ಬಗೆಯೆ ಬಹುವಚನ ರೂಪಗಳಿರುವುದು ಗೋಚರಿ 
ಸುತ್ತವೆ. ಇವುಗಳಲ್ಲಿ ಒಂದನ್ನು ವ್ಯಾವರ್ತಕ ಅಥವಾ ಅಸಮಾವೇಶಕ ಬಹುವಚನ 
ವೆಂದೂ, ಇನ್ನೊಂದನ್ನು ಅವ್ಯಾನರ್ತಕ ಅಥವಾ ಸಮಾವೇಶಕ ಬಹುವಚನವೆಂದೂ 
ಕರೆಯುವರು. ಈ ಎರಡು ಬಗೆಯ ಬಹುವಚನ ರೂಪಗಳು ಅವುಗಳಲ್ಲಿ ಪರ್ಯಾಯ: 
ರೂಪಗಳಾಗಿರದೆ ಅವು ಬೇರೆ ಬೇಕೆ ಅರ್ಥ ಸಂಪಾದಿಸಿಕೊಂಡಿರುವ ಬಹುವಚನ ರೂಷ 


ತೌಲನಿಕ ದ್ರಾನಿಡ ಭಾಷಾ ನಿಜ್ಞಾನೆ ೫ತ್ಗಿ 


ಗಳಾಗಿ ಕಂಡುಬರುತ್ತವೆ. ಉತ್ತಮ ಪುರುಷ ಏತವಚನಕ್ಕೆ ಯಾನ್‌ ಎ೨ಬ ರೂಪವನ್ನು 
ಮೂಲ ದ್ರಾನಿಡನೆಂದು ಪುನರ್ರಚಿಸಿಕೊಂಡಿರುವವತೆ ಉತ್ತಮ ಪುರುಷ ಅಸಮಾವೇಶಕ 
ಬಹುವಚನಕ್ಕೆ ಯಾನ್‌ ಎಂಬ ರೂಪವನ್ನು ಸಮಾವೇಶಕ ಬಹುವಚನಕ್ಕೆ ನಾಮ್‌ 
ಎಂಬ ರೂಪವನ್ನು ಪೂರ್ವ ದ್ರಾನಿಡವೆಂದು ಪುನರ್ರಚಿಸಿಕೊಳ್ಳಲಾಗಿದೆ. ಈ ಬೇರೆ 
ಬೇರೆ ಪೂರ್ವ ದ್ರಾವಿಡ ಬಹುವಚನ ರೂಪಗಳಿಂದನೇ ಆ ಬೇರೆ ಬೇಕೆ ದ್ರಾವಿಡ ಭಾಷೆ 
ಗಳ ಉತ್ತಮ ಪುರುಷ ಬಹುವಚನ ರೂಪಗಳು ಹುಟ್ಟಿ ಬೆಳೆದು ಬಂದಿರಬಹುದೆಂದು 
ಊಹಿಸಬಹುದಾಗಿದೆ. ದ್ರಾವಿಡ ಭಾಷೆಗಳ ಉತ್ತಮ ಪುರುಷ ಬಹುವಚನ ರೂಪಗಳಲ್ಲಿ 
ಯಾವ್‌ ಮತ್ತು ನಾವಕ್‌ ಎಂಬ ರೂಪಗಳು ಮಾತ್ರ ಹೆಚ್ಚ ಪ್ರಾಚೀನ ರೂಪಗಳಾಗಿ 
ಗೋಚರಿಸುತ್ತ 3. ಉತ್ತಮ ಪುರುಷ ಏಕವಚನ ರೂಸ ಯಾ ನ್‌ ಎಂಬುದು ಬೇರೆ 
ಬೇರೆ ದ್ರಾವಿಡ ಭಾಷೆಗಳಲ್ಲಿ ಬೆಳೆದು ಬಂದ ರೀತಿಯಲ್ಲಿಯೇ ಉತ್ತ ಮ ಪುರುಷ ಅಸಮಾ 
ವೇಶಕ ಬಹುವಚನ ರೂಪ ಯಾವತ್‌ ಎಂಬುದು ಬೇಕೆ ಬೇರೆ. ದ್ರಾವಿಡ ಭಾಷೆಗಳಲ್ಲಿ 
ಬೆಳೆದು ಬಂದಿರಬಹುದಾದ ಸಾಧ್ಯತೆಗಳಿವೆ. ಆದರೆ ನಾಮ್‌ ಎಂಬ ಸಮಾವೇಶಕ ಬಹು 
ವಚನ ರೂಪೆ ಆ ಬೇಕೆ ಬೇರೆ ದ್ರಾವಿಡ ಭಾಷೆಗಳಲ್ಲಿ ಹೇಗೆ ಬೆಳೆದು ಬಂದಿದೆ ಎಂಬುದಕ್ಕೆ 
ಖಚಿತವಾದ ಆಧಾರೆಗಳು ನೊಕೆಯುವುದಿಲ್ಲ. ಆದರೂ ಸಮಾವೇಶಕ ಬಹುವಚನ ರೂಪ 
ನಾಮ್‌ ಎಂಬುದು ಆ ಬೇರೆ ಬೇರೆ ಭಾಷೆಗಳಲ್ಲಿ ತನ್ನ ದೇ ಆದ ರೀತಿಯಲ್ಲಿ ಬೆಳೆದು 
ಬಂದಿರುವುದು ಗೋಚರಿಸುವೆದು. 

ದ್ರಾನಿಡೆ ಭಾಷೆಗಳಲ್ಲಿ ಕಂಡು ಬರುವ ಬೇರೆ ಬೇಕೆ ಉತ್ತಮ ಸುರುಷ ಬಹುವಚನ 
ರೂಪಗಳನ್ನು ಅವುಗಳ ಅರ್ಥವನ್ನು ಆಧರಿಸಿ ಎರಡು ವರ್ಗಗಳಲ್ಲಿ ವರ್ಗೀಕರಿಸಿಕೊಳ್ಳ 
ಬಹುದಾದ ಅವಕಾಶಗಳಿವೆ. ಅಸಮಾವೇಶಕ ಬಹುವಚನ ರೂಸಗಳು ಯಾರನ್ನು 
ಶುರಿತು ಮಾತನಾಡುತ್ತೇವೆಯೋ ಅವರನ್ನು ಬಿಟ್ಟು ವ್ಯವಹರಿಸುವ ಅರ್ಥವನ್ನು 
ಸೂಚಿಸಿದರೆ ಸಮಾವೇಶಕ ಬಹುವಚೆನ ರೂಪಗಳು ಯಾರನ್ನು ಕುರಿತು ಮಾತನಾಡು 
ತ್ರೇನೆಯೋ ಅವರನ್ನು ಸೇರಿಸಿಕೊಂಡು ವ್ಯವಹರಿಸುವ ಅರ್ಥವನ್ನು ಸೂಚಿಸುತ್ತವೆ. 
ಕಾಲ್ಡ್‌ವೆಲ್‌ ಮಹಾಶೆಯನು ತನ್ನ ಗ್ರಂಥದಲ್ಲಿ ಈ ಎರಡು ಬಗೆಯೆ ಅಸಮಾವೇಶಕ 
ಮತ್ತು ಸಮಾನೇಶಕ ಬಹುವಚನ ರೂಪಗಳನ್ನು ಬೇರೆ ಬೇರೆ ದ್ರಾನಿಡ ಭಾಷೆಗಳಲ್ಲಿ ಸ್ಪಷ್ಟ 
ವಾಗಿ ಗುರುತಿಸಿದ್ದಾನೆ ಅಲ್ಲದೆ ಇವು ದ್ರಾವಿಡ ಭಾಷೆಗಳ ವಿಶಿಷ್ಟವಾದ ಅಂಶಗಳು ಎಂಬ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. 

ದ್ರಾನಿಡ ಭಾಷೆಗಳಲ್ಲಿ ಕಂಡು ಬರುವೆ ಅಸಮಾನೇಶಕ ಮತ್ತು ಸಮಾವೇಶಕ 
ಎಂಬ ಎರಡು ಬಗೆಯೆ ಬಹೆ.ವಚನ ಭೇದ ಆಸೆ ಶ್ರೋ ಏಸ್ಯಾಟ ಟಕ್‌ ಭಾಷಾ ಪರಿವಾರಕ್ಕೆ 
ಸೇರಿದ ಮುಂಡಾ ಮುಂತಾದ ಭಾಷೆಗಳಲ್ಲಿ ಸ್ಪಷ್ಟ ವಾಗಿ ಗೋಚರಿಸುವುದು. ಬ್ರಹೂಈ 
ಭಾಷೆ ಬಿಟ್ಟ ಉಳಿದ ಎಲ್ಲಾ ದ್ರಾವಿಡ ಭಾಷೆಗಳಲ್ಲಿ ಈ ಭೇದ ಕಂಡು ಬರುತ್ತ ದೆ. 
ಮರಾಠಿ, lbs ಸಿಂಧಿ ಮುಂತಾದ ಭಾರತೀಯ ಭಾಷೆಗಳಲ್ಲಿಯೂ ಈ ಬಗ್ಗೆಯ 
ಭೇದವ್ರೆ ಕಂಡು ಬರುವುದು. ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವ ಸಮಾನೇಶಕ 


೫೪ ' ಮಾನೆನಿಕ ಕರ್ಣಾಟಕ 


ಮತು ಅಸಮಾವೇಶಕ ಬಹುನಚನ ರೂಸಗಳಿಗೂ ಗುಜರಾತಿ, ಮರಾಠಿ, ಸಿಂಧಿ 
ಮುಂತಾದ ಭಾಷೆಗಳಲ್ಲಿ ಕಂಡುಬರುವ ಬಹುವಚನ ರೂಪಗಳಿಗೂ ಯಾವ ಬಗೆಯ . 
ಸಾಮ್ಯನವು ಕಂಡು ಬರುವುದಿಲ್ಲ. ಇನು ಉತ್ತರ ದ್ರಾವಿಡ ಭಾಷೆಗಳ ಬಹುನಚನ ರೂಪ 
ಗಳನ್ನು ಹೆಚ್ಚು ಹೋಲುತ್ತವೆ. ಉತ್ತರ ಭಾರತದಲ್ಲಿ ಬಳಕೆಯಲ್ಲಿರುವ ಮುಂಡಾ ಭಾಷೆ 
ಗಳ ಪ್ರಭಾವವು ಇದಕ್ಕೆ ಮುಖ್ಯ ಕಾರಣವಿರಬಹುದು. ಇದು ಆರ್ಯಭಾಷೆಗಳ 
ಪ್ರಭಾವವೇನಲ್ಲ. ಗುಜರಾತಿ, ಮರಾಠಿ, ಸಿಂಧಿ (ಮುಂತಾದ ಭಾಷೆಗಳನ್ನು ಬಿಟ್ಟು 
ಉಳಿದ ಯಾವ ಆರ್ಯ ಭಾಷೆಗಳಲ್ಲಿಯೂ ಈ ಭೇದ ಕಾಣಿಸಿಕೊಳ್ಳುನೆದಿಲ್ಲ. ಇದಕ್ಕೆ 
ಆರ್ಯೇತರ ಭಾಷೆಗಳ ಪ್ರಭಾವ ಮುಖ್ಯ ಕಾರಣವಿರಬಹುದು, ಈ ಬಗೆಯ ಭೇದ 
ಯಾವ ಇಂಡೋ ' ಯೊರೋಸಿಯರ್ನ ಭಾಷೆಗಳಲ್ಲಿಯೂ ಕಂಡು ಒರುವುದಿಲ್ಲ. 
ಭಾರತೀಯ ಭಾಷೆಗಳ ಸರ್ವೇಕ್ಷಣ ಕಾರ್ಯವನ್ನು ಕೈಗೊಂಡ ಸ್ಟೆನ್‌ ಕೊನೋ ಎಂಬು 
ವವನು ಉತ್ತಮ ಪುರುಷ ಬಹುವಚನಗಳಲ್ಲಿ ಕಂಡು ಬರುವ ಈ ಭೇದಕ್ಕೆ ದ್ರಾವಿಡ 
ಭಾಷೆಗಳು ಮೂಲನಿರಲಾರನು. ಇದಕ್ಕೆ ಯಾವುದೋ ಭಾಷಾ ಪರಿವಾರಕ್ಕೆ ಸೇರಿದ 
ಭಾಷೆಗಳ ಪ್ರ ಭಾವವಿರಬಹುದೆಂದು ಊಹಿಸಿ ಬಹುಶಃ ಇದಕ್ಕೆ ಕೊಲರಿನ್‌ ಅಥವಾ 
ಮುಂಡಾ ಭಾಷಾ ಪರಿವಾರದ ಭಾಷೆಗಳ ಮುಖಾಂತರ ಈ ಭೇದ ದ್ರಾವಿಡ ಭಾಷೆಗಳಿಗೆ 
ಬಂದಿದ್ದರೂ ಬಂದಿರಬಹುನೆಂದು ಅಭಿಪ್ರಾಯ ವ್ಯಕ್ತಪಡಿಸಿದನು. 

ತಮಿಳು, ಮಲೆಯಾಳಂ. ತೆಲುಗು, ತುಳು ಭಾಷೆಗಳಲ್ಲಿ ಕಂಡು ಬರುವ ಯಾವರ್‌ 
ನಾಂಗಳ್‌, ಇಜಳ್‌ | ಉಜ್ಜಳ್‌, ಮೋಮು ಎಂಕ್ಳು ಎಂಬಿತ್ಯಾದಿ ಬಹುವಚನ 
ರೂಪಗಳು ಅಸಮಾವೇಶಕ ಅರ್ಥವನ್ನು ಸೂಚಿಸಿದಕ್ಕೆ ತಮಿಳ್ಕು ಮಲೆಯಾಳ ತೆಲುಗು 
ತುಳು ಮುಂತಾದ ಭಾಷೆಗಳಲ್ಲಿ ಕಂಡು ಬರುವ ನಾಮ್‌, ನೋಮ್‌, ನೇಮು] 
ಮನಮು, ನಮ ಎಂಬಿತ್ಯಾದಿ ಬಹುವಚನ ರೂಪಗಳು ಸಮಾವೇಶಕ ಬಹುವಚನ ಅರ್ಥ 
ವನ್ನು ಸೂಚಿಸುತ್ತವೆ. 

ಕಾಲ್ಡ್‌ ವೆಲ್‌ ಮಹಾಶಯನು ಕನ್ನಡದಲ್ಲಿ ಸಮಾವೇಶಕ ಮತ್ತು ಅಸಮಾ 
ವೇಶಕ ಬಹುವಚನ ಭೇದ ಕಂಡು ಬರುವುದಿಲ್ಲವೊದು ಅಭಿಪ್ರಾಯ ವ್ಯಕ್ತ ಪಡಿಸಿದರೆ, 
ಆರ". ನರಸಿ-ಹಾಚಾರ” ಮುಂತಾದವರು ಈ ವಿಚಾರವನ್ನು ಆಳವಾಗಿ ಪರಿಶೀಲಿಸಿ ಈ 
ಬಗೆಯ ಭೇದವು ಕನ್ನಡದಲ್ಲಿಯೂ ಇದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಹೊಸಗನ್ನಡ 
ಭಾಷೆಯಲ್ಲಿ ಮಾತ್ರ ಈ ಭೇದವಿಲ್ಲ, ಎರಡು ಬಗೆಯ ಆ ಬೇರೆ ಬೇಕೆ ಬಹುವಚನ ರೂಪ 
ಗಳು ಪರಸ್ಪರ ಒಂದರಲ್ಲಿಯೇ ಐಕ್ಯವಾಗಿ ಹೋಗಿವೆ. 

ಕನ್ನಡದಂತೆಯೇ ಬ್ರಹೂಕ ಮತ್ತು ಗೋಂಡಿ ಭಾಷೆಗಳಲ್ಲಿಯೂ ಕೂಡ ಈ ಚೇದ 
ವಿಲ್ಲನೆಂದು ಓ. ಬರೊ ಮಹಾಶಯನು ಅಭಿಪ್ರಾಯ ವ್ಯಕ್ತಪಡಿಸಿದನು. ಗೋಡಿ 
ಭಾಷೆಯಲ್ಲಿ ಕಂಡು ಬರುನ ಸಮಾನೇಶಕ ಮತ್ತು ಅಸಮಾವೇಶಕ ಬಹುವಚನ ರೂಪ 
ಗಳು ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವ ಬಹುವಚನ ರೂಪಗಳನ್ನು ಹೋಲುವುದಿಲ್ಲ. 
ಇವು ಮುಂಡಾ ಭಾಷೆಗಳಲ್ಲಿ ಕಂಡು ಬರುವ ಬಹುವಚನ ರೂಪಗಳನ್ನು ಹೆಚ್ಚು ಹೋಲು 


¥) ಕ ಜಾ - 
ತೌಲನಿಕ ದ್ರಾನಿಡ ಭಾಷಾ ನಿಜ್ಞಾನ ೫:೫ 


ತವೆ. ಇದಕ್ಕೆ ಕಾರಣವೇನೆಂದರೆ ಈ ಭಾಷೆಯ ಮೇಲೆ ಮುಂಡಾ ಭಾಷೆಗಳ ಪ್ರಭಾ 
ವವ್ರೆ ಹೆಚ್ಚಾಗಿ ಉಂಟಾಗಿರಬಹುದಾದ ಸಾಧ್ಯತೆಗಳಿವೆ. 

ದ್ರಾನಿಡ ಉತ್ತಮ ಪುರುಷ ಬಹುವಚನ ರೂಪಗಳನ್ನು ಕುರಿತು ಯಾಲ್ಸ್‌ 
ಬ್ಲಾಕ್‌, ಟ. ಬರೋ, ಕಾಮಿಲ್‌ ಜ್ವೆಲೆಬಿಲ್‌, ಎಂ. ಎಸ್‌. . ಅಂಡ್ರೋನೊವ್‌, 
ಏಸ್‌. ವಿ. ಸಣ್ಣು ಗಂ, ಜಿ. ಎಸ್‌. ಗಾಯ್‌, ಪಿ.ಜಿ. ಕುಲಕರ್ಣಿ ಮುಂತಾದವರು ಬಗೆ 
ಬಗೆಯೆಲ್ಲಿ ವಿಶ್ಲೇಷಿಸಿ ವಿವರಿಸಿಕೊಂಡಿದ್ದಾರೆ. ತಮಿಳು ಪ್ರಾಚೀನ ಗ್ರಂಥಗಳಲ್ಲಿ ಯಾಮ್‌| 
ನಾಮ್‌ ಎಂಬ ಎರಡು ಬಹುವಚನ ರೂಸಗಳ ಉಲ್ಲೇಖನಿದೆಯಾದರೂ ಅವುಗಳ ಬಗ್ಗೆ 
ಯಾವ್ರದನ್ನು ಖಚಿತವಾಗಿ ಹೇಳಲಾಗಿಲ್ಲ. ಆದ್ದ ರಿಂದ ಅಂತಹ ಪ್ರಾಚೀನ ಗ 1 ೦ಥಗಳು 
ಯಾವುದಕ್ಕೂ ನೆರವಾಗಲಾರನು. ತೊಲ್‌ಕಾಪಿಯಂ ವ್ಯಾಕರಣದ ವಾಖ್ಯಾನಕಾರ ನಚ್ಚಿ 
ನಾರ್ಕಿನಿಯಾರ್‌ ಎಂಬುವವನು ಯಾವತ್‌ ಎಂಬುದು ಅಸಮಾವೇಶಕ ಬಹುವಚನ 
ವೆಂದೂ, ನಾಮ್‌ ಎಂಬುದು ಸಮಾವೇಶಕ ಬಹುವಚನವೆಂದೂ ಖಚಿತಸಡಿಸಿದ್ದಾನೆ. 

ದ್ರಾನಿಡೆ ಭಾಷೆಗಳಲ್ಲಿ ಕಂಡುಬರುವಂತೆ ಉತ್ತಮ ಪುರುಷ ಸಮಾವೇರಕ 
ಮತ್ತು ಅಸಮಾವೇಶಕ ಬಹುವಚನ ರೂಸೆಗಳು ಪೂರ್ವ ದ್ರಾವಿಡ ಭಾಷೆಯಲ್ಲಿ 


' ಇದ್ದುವೆ ಅಥವಾ ಇಲ್ಲವೆ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿವೆ. ಈ 


ಬಗೆಯ ಬಹುವಚನ ಭೇದವ್ರೆ ಉತ್ತರ ದ್ರಾನಿಡ ಭಾಷೆಗಳಲ್ಲಿ ಸ್ಪಷ್ಟವಾಗಿದ್ದರೆ 
ದಕ್ಷಿಣ ದ್ರಾವಿಡೆ ಭಾಷೆಗಳಲ್ಲಿ ಈ ಭೇದ ಸ್ಪಷ್ಟವಾಗಿಲ್ಲ. ಇದಕ್ಕೆ ಬೇಕಿ ಯಾವುದೋ 
ಭಾಷೆಗಳ ಪ್ರೆಭಾವವ್ರೆ ಕಾರಣವಿರಬಹುದೆಂದು. ಕೆಲವರ ಊಹೆ. ಹಳಗನ್ನಡ 
ಗ್ರಂಥಗಳಲ್ಲಿ ಈ ಭೇದವು ಸ್ಪಷ್ಟವಾಗಿದೆ ಎಂದು ಜಿ. ಎಸ್‌. ಗಾಯ್‌ ವಿವರಿಸಿ 
ತೋರಿಸಿದ್ದಾರೆ. ಕೇಶಿರಾಜ ನಾಗವರ್ಮ ಮುಂತಾದ ಪ್ರಾಚೀನ ವೈಯಾಕರಣಿಗಳು 
ತನ್ಮು ಗ್ರಂಥಗಳಲ್ಲಿ ಇವುಗಳ ಬಗ್ಗೆ ಯಾವುದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಹಾಗೆಯೇ 
ಭಬಾ ೦ ತಳಂಕನು ತನ್ನೆ ಕರ್ನಾಟಕ ಶೆಬ್ದಾ ನುಶಾಸನದಲ್ಲಿ ತರ | ನಾಮು, ನನ್ನಂ | 
ನಮ್ಮ ಎಂದು ಪ್ರಸ್ತಾ ಸಿಸಿದ್ದಾನೆ ಅಪ್ಪೆ. ಈ ಯಾನ ಕನ್ನ ಡೆದ ವ್ಸೆ ಯಾಕರಣಿಗಳೂ 
ಈ ನಿಚಾರವನ್ನು ಗಮನಿಸಿದ ಂತಿಲ್ಲ. ಈ ಕಾರಣದಿಂದಾಗಿಯೇ ಪಿ.ಜಿ. ಕುಲಕರ್ಣಿ 
ಎಂಬುವವರು ಪ್ರಾಚೀನಕಾಲದ ಯಾವ ಕನ್ನಡೆದ ವ್ಲೈಯಾಕರಣಿಯೂ ಈ ವಿಚಾರ 


ವಾಗಿ ಯಾವುದನ್ನು ಹೇಳದಿರುವ ಕಾರಣದಿಂದ ಈ ಎರಡು ಬಗೆಯ ಬಹುವಚನ 


ಪ್ರಭೇದ ಕನ್ನಡದಲ್ಲಿ ಇದ್ದಿರಲಾರಸೆಂಬ ಅಭಿಪ್ರಾಯವನ್ನು ವ್ಯಕ್ತ ಸೆಡಿಸಿದರು. 
ನನ್ನೂಲ್‌, ವಕ ಇಳಿಯುಕಿ ನುತಾದ ತನಿಳು ಗ್ರಂಥಗಳಲ್ಲಿ ಎರಡು ಬಗೆಯೆ: ಚೇರೆ 
ಬೇರೆ ಅರ್ಥ ಸೂಚಿಸುವ ಬಹುವಚನ ರೂಪಗಳಿವೆ ಎಂಬುದೆನ್ನು ಸೃಷ್ಟ ಸಡಿಸಿದ್ದಾ ರೆ. 
ಆಧುನಿಕ ದ್ರಾವಿಡ ಭಾಷಾ ವಿಜ್ಞಾನಿಗಳು ಈ ವಿಚಾರವನ್ನು ಆಳವಾಗಿ ಪರಿ 
ಶೀಲಿಸಿ ಪೂರ್ವ ದ್ರಾ ವಿಡದಲ್ಲಿಯೊ ಸಮಾವೇಶೆಕ ಮತ್ತು ಅಸಮಾನೇಶೆಕ ಬಹುನಚನ 
ಭೇದವಿದ್ದು ಅದು ಮೂಲ ಭಾಷೆಯಿಂದ ಪ್ರೆಮುಖವಾಗಿ ಮೂರು ಕವಲುಗಳಲ್ಲಿ ಸರಿ 


" ವರ್ಶಕೆಗೊಡು ಬೆಳೆದು ಬಂದಿದೆ. ಎಂದು ಅಭಿಪ್ರಾ ಯೆ ವ್ಯಕ್ತೆಸ ಸಡಿ? ಸಿದ್ದಾ ರೆ. ಇದು 


೫೬ ಮಾನವಿಕ ಕರ್ಣಾಟ 


ದಕ್ಷಿಣ ದ್ರಾವಿಡ ಭಾಷೆಗಳಾದ ತಮಿಳು ಮತ್ತು ಮಲೆಯಾಳಂ ಛಾಷೆಗನಲ್ಲಿಯ 
ಮಧ್ಯ ದ್ರಾವಿಡ ಭಾಷೆಗಳಾದ ತೆಲುಗು, ಕುಯಿ, ಕುವಿ ಮುಂತಾದ ಭಾಷೆಗಳಲ್ಲಿಯೂ 1 
ಉತ ರ ದಾ.ವಿಡ ಭಾಷೆಗಳಾದ ಕುರುಖ್‌ ಮತ್ತು ಮಲೊ, ಭಾಷೆಗಳಲ್ಲಿಯೂ ಮೂರು 
ಕವರುಗಳಲಿ ವಿಭಜನೆಗೊಂಡು ಬೆಳೆದು ಬಂದಿರುವುದನ್ನು ಗುರುತಿಸಿಕೊಳ್ಳ ಬಹುದಾಗಿದೆ. 
ಇವು ಕಾಲಕ್ರಮೇಣ ಬೇರೆ ಬೇರೆ ದ್ರಾವಿಡ ಭಾಷೆಗಳಲ್ಲಿ ಬೇರೆ ಬೇರೆಯಾಗಿ ಸ್ವತಂತ್ರ ' 
ವಾಗಿ ಬೆಳೆದು ಬಂದು ಈ ಭೇದ ಕೆಲವ್ರೆ ಭಾಷೆಗಳಲ್ಲಿ ಕಾಲಕ್ರಮೇಣ ಕಡಿಮೆಯಾಗುತ್ತಾ 
ಬಂದು, ಮತ್ತೆ ಕೆಲವು ಭಾಷೆಗಳಲ್ಲಿ ಅದು ಕಣ್ಣ ರೆಯಾಗಿ ಹೋಗಿರಬಹುದಾದ ಸಾಧ್ಯತೆ 
ಗಳೂ ಇನೆ. ಈ ವಿಚಾರವನ್ನು ಎಂ. ಎಸ್‌. ಆಂಡ್ರೊನೊವ್‌, ಕಾಮಿಲ್‌ ಜ್ವೆಲ್‌ 
ಬಿಲ” ಮುಂತಾದ ವಿದ್ವಾಂಸರು ತಮ್ಮ ಪುಸ್ತಕದಲ್ಲಿ ವಿವರವಾಗಿ ವಿಪರಿಸಿ ತೋರಿಸಿ ' 
ದ್ದಾರೆ. 

ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದ ಎಲ್ಲಾ ಭಾಷೆಗಳಲ್ಲಿ ಈ ಭೇದವಿದ್ದು | 
ಬ್ರಹೂಈ ಭಾಷೆಯಲ್ಲಿ ಮಾತ್ರ ಈ ಭೇದವಿಲ್ಲದಿರುವುದಕ್ಕೆ ಬೇರೆ ಯಾವದೋ ಕಾರಣ 
ವಿರಬಹುದೆಂದು ಕೆಲವರ ಭಾವನೆ. ಇದು ದ್ರಾನಿಡ ಭಾಷೆಗಳಲ್ಲಿ ಸಹಜವಾಗಿ ಮೂಡಿದ 
ಗುಣವಲ್ಲವೆಂದು ಕೆಲವರು ಊಹಿಸಿದ್ದಾರೆ. ಭಾರತದ ಮರಾಠಿ, ಗುಜರಾತಿ ಮತ್ತು ' 
ಸಿಂಧಿ ಭಾಷೆಗಳಲ್ಲಿ ಕಂಡು ಬರುವ ಈ ಭೇದಕ್ಕೆ ದ್ರಾವಿಡ ಇಲ್ಲವೇ ಮುಂಡಾ ಭಾಷೆಗಳ 
ಪ್ರಭಾವ ಮುಖ್ಯ ನಾಗಿರಬಹುದು. ಮೂಲ ಮುಂಡಾ ಭಾಷೆಗಳ ಪ್ರಭಾವ ಮೂಲ 
ದ್ರಾವಿಡ ಭಾಷೆಯ ಮೇಲೆ ಬೀಳುವುದಕ್ಕೆ ಮೊದಲೇ ಬ್ರಹೂಈ ಭಾಷೆ ಅದರಿಂದ ಬೇರೆ 
ಯಾಗಿದ್ದರೂ ಆಗಿರಬಹುದು. ಬ್ರಹೂಕಈ ಭಾಷೆಯಲ್ಲಿ ಈ ಭೇದವಿಲ್ಲದಿರುವುದಕ್ಕೆ 
ಮಕ್ಕೊಂದು ಕಾರಣವಿದೆ. ಬಲೂಚಿ ಮುಂತಾದ ಇಂಡೋ ಇರಾನಿಯನ್‌ ಭಾಷೆಗಳಲ್ಲಿ 
ಈ ಭೇದವಿಲ್ಲ. ಬ್ರಹೂಈ ಭಾಷೆಯಲ್ಲಿ ಬಲೂಚಿ ಮುಂತಾದ ಇರಾನಿ ಭಾಷೆಗಳ ಪ್ರಭಾವ 
ವಿರುವುದರಿಂದ ಈ ಭೇದ ಅದರಲ್ಲಿ ಕಣ್ಮ ರೆಯಾಗಿ ಹೋಗಿರಬಹುದಾದ ಸಾಧ್ಯತೆಗಳು 
ಇವೆ. 

ದ್ರಾವಿಡ ಭಾಷೆಗಳಲ್ಲಿ ಉತ್ತಮ ಪುರುಷ ಎಕವಚನ ಸರ್ವನಾಮ ರೂಪಗಳ 
ಅಂತ್ಯದಲ್ಲಿ - ನ್‌ ಎಂಬ ಏಕವಚನ ಪ್ರತ್ಯಯವಿರುವಂತೆಯೇ ಎಲ್ಲಾ ದ್ರಾವಿಡ ಭಾಷೆ 
ಗಳ ಉತ್ತಮ ಪುರುಷ ಬಹ.ವಚನ ಸರ್ವನಾಮಗಳ ಅಂತ್ಯದಲ್ಲಿ - ಮ್‌ ಎಂಬ ರೂಪೆ 
ವಿರುವುದು ಕಂಡು ಬರುವುದು, ಇದು ಕೆಲವು ದ್ರಾವಿಡ ಭಾಷೆಗಳಲ್ಲಿ ಕಣ್ಮ ಕೆಯಾಗಿ 
ಹೋಗಿದ್ದರೆ ಅದು ಮತ್ತೆ ಕೆಲವು ಭಾಷೆಗಳಲ್ಲಿ ತನ್ನದೇ ಆದ ರೀತಿಯಲ್ಲಿ ಪರಿವರ್ತನೆ, 
ಗೊಂಡಿಡೆ. ಇಲ್ಲಿ ಕಂಡುಬರುವ. ವು” ಎಂಬ ರೂಪವನ್ನು ಉತ್ತಮ ಪುರುಷ ಬಹುವಚನ 
ಪ್ರತ್ಯಯವೆಂದು ವಿನರಿಸಿಕೊಳ್ಳ ಬಹುದಾಗಿದೆ. ಹೀಗೆ ಕಂಡು ಬರುವ ೨. ನ್‌ ಎಂಬ 
ಬಹುನಚನ ರೂಪದಲ್ಲಿ ಯಾವುದು ಸಮಾವೇಶಕ ಬಹುವಚನ ಪ್ರತ್ಯಯ ಯಾವುದು 
ಅಸನಸಾನೇಶಕ ಬಹುವಚನ ಪ್ರತ್ಯಯ ಎಂಬುದನ್ನು ಖಚಿತವಾಗಿ ಹೇಳಲು ಬರುವುದಿಲ್ಲ. 
ಇಂತಹ ಸಂದರ್ಭಗಳಲ್ಲಿ ಅವುಗಳ ಮ” ಎಂಬ ಪ್ರತ್ಯಯದ ಹಿಂದೆ ಅಡಗಿರುವ 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೫೭ 


ಅರ್ಥವನ್ನು ಆಧರಿಸಿ ಅನನ್ನು ಜೇರೆ ಪ್ರತ್ಯಯಗಳನ್ನಾಗಿ ವಿವರಿಸಿಕೊಳ್ಳ ಬಹುದಾದ ಅವ 
ಕಾಶಗಳಿವೆ. 

ದ್ರಾವಿಡೆ ಭಾಷೆಗಳಲ್ಲಿ ಕಂಡು ಬರುವ ಬೇರೆ ಬೇಕೆ ಬಹುನಚನ ರೂಪಗಳಿಗೆ ಬೇಕೆ 
ಬೇರೆ ವಿಭಕ್ತಿ ಪ ಪ್ರತ್ಥೇಯೊಗಳನ್ನು ಹಚ್ಚಿ ದಾಗ ಅವುಗಳ ಮೂಲರೂಪದ ಆದಿಯ ಅಥವಾ 
ಆದಿವರ್ಣದ ದೀರ್ಫ್ಥ ಸ್ವರವ್ರ ಹ ಸ್ವ ಸ್ವರವಾಗಿ ಪರಿವರ್ತನೆಗೊಳ್ಳುವುದು. ಇದು ಮತ್ತೆ 
ಕೆಲವು ಭಾಷೆಗಳಲ್ಲಿ ಬೇಕಿ ಬೇರ ಹ್ರಸ್ತಸ್ವರಗಳಾಗಿಯೂ ಪರಿನರ್ತನೆಗೊಳ್ಳ ಬಲ್ಲದು. 

ತಮಿಳು ಭಾಷೆ ಷೆಯಲ್ಲಿ ಕಂಡು ಸತಾ ಯಾಂಗಳಿ", ನಾಂಗಳ” ಹ ಎರಡು 
ಬಹುವಚನ ರೂಪಗಳು ಬಳಕೆಯಲ್ಲಿವೆ. ಇನು ಮೂಲತಃ ಯಾನ". ಕಳ್ಳು 

ಯಾಂಗಳ”, ನಾನ್‌ ಕಳ”... ನಾಂಗಳ್‌ ಆಗಿ ಬೆಳೆದು ಬಂದಿರಬಹುದು ಇಲ್ಲವೇ ಅವ್ರೆ 

ಮೂಲತಃ ಯಾಮ್‌ ಕಳ... ಯಾಂಗಳ್‌ ನಾವ್‌ ಕಳ್‌ <ನಾಂಗಳ್‌ ಆಗಿಯೂ 
ಬೆಳೆದು ಬಂದಿರಬಹುದು. ಈ ಯಾಂಗಳ್‌" ಮೆತ್ತು ನಾಂಗಳ" ಎಂಬ ಬಹುವಚೆನ ರೂಪ 
ಗಳಲ್ಲಿ ಎರಡೆರಡು ಬಹುವಚನ ರೂಪಗಳು ಕೊಡಿಕೊಂಡಿರುವುದು ಗೋಚರಿಸುತ್ತವೆ. 
ಇವನ್ನು ಕೆಲವು ವೇಳೆ ಏಕವಚನದಲ್ಲಿಯೂ ಬಳಸುವುದನ್ನು ಸ ಕಾಣಬಹುದಾಗಿದೆ. ಕನ್ನ ಡ 
ದಲ್ಲಿ ಹತ ಳು ನೀವುಗಳು ಅವರುಗಳು ಎಂಬ ತನ ರೂಸಗಳು ಏಕನಚನದ 
ಲಿಯೂ ಬಳಕೆಯಲ್ಲಿರುವುದನ್ನು ಕಾಣಬಹುದು. 


3:1::3:0 ಮಧ್ಯಮ ಪುರುಷ ಸರ್ವನಾಮಗಳು 


3:1:3:1 ಮಧ್ಯಮ ಪುರುಷ ಏಕವಚನ : 

ತಮಿಳು ನೀನ್‌ | ನೀ ಇತ್‌ 

ಬನ್ಸ್‌ 
ಉನ್‌ 

ನಿರ್‌ 
ಮಲೆಯಾಳಂ ನೀನ” | ನೀ ನಿನ್‌ 
ಕೋತ ರೀ ನಿನ್‌ 
ಪ 
ತೊದ ನೀ ನಿನ್‌ 
ನ್ನಡ » ನೀನ್‌ | ನೀನು ಫಿನ್‌ 
ಕೊಡಗು ನೀ | ನೀನು ವಿನ್‌ 
ರೀ 
ತುಳು ಈ ಬನ್‌ 
ಇನ್ನ್‌ 
ತೆಲುಗು ಈವ್ರ | ನೀವ್ರ | ನುನ್ವ ಸಿನ್‌-ನೀ 


೫೮ 


ಕೊಲಾಮಿ 
ನಾಯ್ದು 
ಪರ್ಜಿ 
ಗದಬ 
ಗೋಂಡಿ 
ಕೊಂಡ 
ಪೆಂಗೋ 


ಮಂಡ 
ಕುಯಿ 


ಕುರುಖ್‌ 
ಮಲ್ತೊ 


ಬ್ರಹೂಈ 
ಪೂರ್ವ ದ್ರಾವಿಡ 


ಮಾನವಿಕ ಕರ್ಣಾಟಕ 


ನೀವ” 

ಈನ್‌ | ಈವ್‌ 

ಈನ್‌ 

ಈನ್‌ 

ಇನ್ಮಾ | ನಿಮ್ಮ | ನಿಮ್ಮೆ 
ನೀನ” 

ಏನ್‌ 


ಈನ” 
ಈನು | ನೀನು 


ನೀನ” 


ನೀನ್‌ 
ರೀ 


*ನೀನ್‌ 


3:1:3:2 ಮಧ್ಯಮ ಪುರುಷ ಬಹುವಚೆನೆ 


ತಮಿಳು 


ಮಲೆಯಾಳಂ 


ಕೋತ 
ತೊದ 
ಕನ್ನಡ 


ಕೊಡಗು 
ತುಳು 
ತೆಲುಗು 


ನೀವ್‌ | ನೀಯರ್‌ 
ನೀಂಕಳ್‌ | ನೀವಿರ್‌ 
ನೀಂಗಳ್‌ | ನೀರ್‌ 


ನೀಜ್ಜಳ್‌ | ನೀಇಗಜ್ಮಿಳ್‌" 


ನೀಮ್‌ 

ನಿವರ್‌ 

ನೀಮ್‌ | ನೀನು 

ನಿಂಗ 

ನೀಕ್ಭು | ಈರು ನೀಂಕ್ಳು 
ಈರು | ಮೀರು 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೫೯ 
ಕೊಲಾಮಿ ನೀರ” ಇಮೇ 
ನಾಯ್ಕಿ ಈವನ್‌ ಇಮ್‌ 
ಪರ್ಜಿ ಈವ್‌ ಇಮ್‌ 

ದಬ ಈವ್‌ ಇಮ್‌ 
ಗೋಡಿ ಇನ್ನಾ ಟ್‌ | ನಿಮಟ್‌ | ನೀರಾಟ್‌ a 
ಹೊಂಡ ಮಿರಾಟ್‌ ಮಮಾ 
ಹೆಂಗೊ ಏಸ್‌ (ಎನ್‌) ಮೀರ ಮೀ 
| ಮೀಂಗ್‌-- 
ಮಂಡೆ ಈವ್‌ ಮ 
ಕುಖಯಿ ಈರು | ಮೀರು ಮೀ 
ಕವಿ ಮೀಂಬು | ಮೀವ್ರೆ ಮೀ 
ಕುರುಖ್‌ ನೀವ್‌ ನಿಮ್‌ 
ಮಲ್ಕೊ ನೀಮ್‌ ನಿಮ್‌ 
ಬಹೊಕಈ ನುಮ್‌ ನುಮ್‌- 
ಪೂರ್ವ ದ್ರಾವಿಡೆ *ನೀವಂ” *ನಿಮ್‌ 


ಮೇಲೆ ಕೊಬ್ಬಿರುವ ದ್ರಾವಿಡ ಭಾಷೆಗಳ ಮಧ್ಯಮ ಪುರುಷ ಏಕವಚನ ಮತ್ತು 
ಬಹುವಚನ ರೂಪಗಳನ್ನು ಪರಸ್ಪರ ಹೋಲಿಸಿ ಪರಿಶೀಲಿಸಿದಾಗ ಅವುಗಳಲ್ಲಿ ಸಾಕಷು 
ಸಾಮ್ಯವಿರುವುದು ಕಂಡು ಬರುವುದು. ತಮಿಳು, ಮಲೆಯಾಳಂ, ಕನ್ನಡ, ಕೊಂಡ್ಕೆ 
ಕುಯಿ, ಕುನ್ಕಿ ಕುರುಖ್‌ ಮತ್ತು ಮಲ್ಕೊ ಮುಂತಾದ ಭಾಷೆಗಳಲ್ಲಿ ಮಧ್ಯಮ ಪುರುಷ 
ಏಕನಚನಕ್ಕೆ ನೀನ” ಎಂಬ ರೂಸವೂ ಬಹುವಚನಕ್ಕೆ ನೀವು ಎಂಬ ರೂಪವೂ ಬಳಕೆ 
ಯಲ್ಲಿರುವುದನ್ನು ಕಾಣಬಹುದು. ತನಿಳು, ಕೋತ, ತೊದ್ಕ ಕೊಡೆಗು ಮತು 
ಬ್ರಹೂಈ ಭಾಷೆಗಳಲ್ಲಿ ಮಧ್ಯಮ ಪುರುಷ ಏಕನಚನಕ್ಕೆ ನೀ ಎಂಬ ರೂಪವಿದೆ. ನಾಯ್ಬಿ, 
ಪರ್ಜಿ, ಗದಬ, ಮಂಡೆ ಮುಂತಾದ ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಮಧ್ಯಮ ಪುರುಷ ಏಕ 
ವಚನಕ್ಕೆ ಈನ” ಎಂಬ ರೂಸವೂ ಬಹುವಚನಕ್ಕೆ ಈವ್‌" ಎಂಬ ರೂಪವೂ ಬಳಕೆ 
ಯಲ್ಲಿರುವೆದು ಗೋಚರಿಸುತ್ತವೆ. ಇವೆಗಳನ್ನು ಪೂರ್ಣವಾಗಿ ಪರಿಶೀಲಿಸಿದಾಗ ದ್ರಾವಿಡ 
ಭಾಷೆಗಳ ಮಧ್ಯಮ ಪುರುಷ ಏಕವಚನ ಮತ್ತು ಬಹುವಚನ ರೂಪಗಳು ಮೂಲತಃ 
ನೀನ" ಮತ್ತು ನೀಮ್‌ ಎಂಬ ಮೂಲ ರೂಪಗಳಿಂದ ಬೇರೆ ಬೇರೆಯಾಗಿ ಹುಟ್ಟಿ ಬೇಕಿ 
ಯಾಗಿ ಬೆಳೆದು ಬಂದಿರಬಹುದೆಂದು ಊಹಿಸಬಹುದಾಗಿದೆ. ಈ ಎಲ್ಲಾ ಕಾರಣ 
ಗಳಿಂದಲೇ ಕೆಲವು ವಿದ್ವಾಂಸರು ಮಧ್ಯಮ ಪುರುಷ ಏಕವಚನ ಮತ್ತು ಬಹುವಚನಗಳಿಗೆ 
ನೀನ್‌ ಮತ್ತು ನೀವ್‌ ಎಂಬ ರೂಪಗಳನ್ನು ಪೂರ್ವ ದ್ರಾವಿಡವೆಂದು ಪುನರ್ರಚಿಸಿ 
ಕೊಂಡಿದ್ದಾರೆ. 


೬೦ ಮಾನವಿಕ ಕರ್ಣಾಟಕ 


ತೆಲುಗು, ತುಳು, ಗೋಂಡಿ, ಮುಂತಾದ ಭಾಷೆಗಳಲ್ಲಿ ಕಂಡು ಬರುವ ಮಧ್ಯಮ 
ಪುರುಷ ಏಕವಚನ ಮತ್ತು ಬಹುವಚನ ರೊಸಗಳು ಸ್ವತಂತ್ರ ವಾಗಿ ತಮ್ಮದೇ ಆದ 
ರೀತಿಯಲ್ಲಿ ಬೆಳೆದು ಬಂದ ರೂಪ ಪಗಳಾಗಿ ಗೋಚರಿಸುತ್ತ ವ ಇವು ಆ ಮೂಲ ರೂಸೆ 
ಗಳಿಂದ ಹೇಗೆ ಬೆಳೆದು ಬಂದಿವೆ ಎಂಬುದರ ಬಗ್ಗೆ ಯಾವುದನ್ನು ಖಚಿತವಾಗಿ ಹೇಳಲು 
ಬರುವುದಿಲ್ಲ. ಇದಕ್ಕೆ ಯಾವ ಆಧಾರಗಳು ದೊರೆಯ ಸುವ್ರೆದಿಲ್ಲ. ಹ ಮತ್ತು ಕನ್ನಡೆ 
ಮುಂತಾದ ಭಾಷೆಗಳ ಹೆಚ್ಚು ಪ್ರಾಚೀನ ವ್ಯಾ ಕರಣ ಗ್ರಂಥಗಳಲ್ಲಿ ಮಧ್ಯಮ ಪುರುಷ 
ಏಕವಚನಕ್ಕೆ ನೀನ್‌ ಎಂಬ ) ರೂ: ಸವೂ ಬಹುವಚನಕ್ಕೆ ನೀವರ್‌ ಎಂಬ ರೂಪವೂ ಬಳಕೆ 
ಉತ್ತಿ ಕಂಡು ಬರುತ್ತವೆ. ಈ ಕಾರಣದಿಂದ ಈ ರೂಪಗಳೇ ಮೂಲ ದ್ರಾನಿಡೆ 
ವಿರಬಹುದೆಂದು ಭಾವಿಸಿ ನಿವರಿಸಿಕೊಂಡಿದ್ದಾರೆ. 

ಕಾಲ್ಡ್‌ವೆಲ್‌ ಮಹಾಶ 'ಯನು ತೆಲುಗಿನ ನೀವು ಎಂಬ ಏಕವಚನ ರೂಪವು ನೀ 
ಎಂಬುದಕ್ಕೆ ಸಂಬಂಧಿಸಿದ್ದು, ಇದರಲ್ಲಿ ಉಚ್ಛಾ ರದ ಸಾ ಗಿ ಅದಕ್ಕೆ ವೆ ಎಂಬು: 
ದನ್ನು ಸೇರಿಸಿಕೊಳ್ಳ ಲಾಗಿದೆ. ಎಂಬ ಯವನ್ನು ವ್ಯಕ್ತಪಡಿಸಿದ್ದಾನೆ. ತೆಲುಗ 
ಭಾಷೆಯ ಈವ್ರೆ ಎಂಬ ರೂಪವೆ ಈ ಎಂಬ ನಾಮ ಸ್ರ ಕ್ಸ ಟಃ ಮೂಲದಿಂದ ವಿಕಾಸ 
ಗೊಂಡು ಬೆಳೆದು ಬಂದಿರಬಹುದೆಂದು ಕೆಲವರ ಊಹೆ. ಇಲುಗಿನ ನೇವು| ಮೇಮು | 
ನೀಮು | ಮೀರು ಮುಂತಾದ ರೂಪಗಳು ತೆಲುಗು ಭಾಷೆಯ ವರ್ಣವ್ಯತ್ಯಯ ತತ್ವಕ್ಕೆ 
ಅನುಗುಣವಾಗಿ ರೂಪುಗೊಂಡು ಬೆಳೆದು ಬಂದಿವೆ. ತೆಲುಗಿನಲ್ಲಿ ಮಧ್ಯಮ ಪುರುಷ 
ಸೂಚಕ ಏಕವಚನ ಮತ್ತು ಬಹುವಚನ - ನ್‌ ಮತ್ತು - ವಕ್‌ ಎಂಬ ಪ್ರತ್ಯಯೆಗಳಿಗೆ 
ಬದಲಾಗಿ ವ್ರ। ನಿ ರು| ರಿ ಎಂಬ ರೂಪಗಳು ಬಳಕೆಯಕ್ಸಿರುವುದು ಗೋಚರಿಸುತ್ತವೆ. 
ಹೀಗಾಗಿ ತೆಲುಗಿನಲ್ಲಿ ಮಧ್ಯಮ ಪುರುಷ ಏಕವಚನಕ್ಕೆ ಈನ್ರ ಎಂಬ ರೂಪವೂ ಬಹು 
ವಚನಕ್ಕೆ ಈರು ಎಂಬ ರೂಪವು ಇವೆ. ಇದೇ ಬಗೆಯೆ ಸಮಾನ ಅಂಶಗಳು ಕೆಲವು 
ಮಧ್ಯೆ ದ್ರಾವಿಡ ಭಾಷೆಗಳಲ್ಲಿಯೂ ಇರುವೆದನ್ನು ಕಾಣಬಹುದು. ಆದರೆ ತುಳು ಮತ್ತು 
ಗೋಂಡಿ ಭಾಷೆಗಳಲ್ಲಿ ಮಧ್ಯಮ ಪುರುಷ ಏಕನಚನ ಮತ್ತು ಬಹುವಚನ ರೂಪಗಳು 
ತಮ್ಮ ದೇ ಆದ ರೀತಿಯಲ್ಲಿ ಬೆಳೆದು ಬಂದಿವೆ. 

ನಾಯ್ದು, ಪರ್ಜಿ, ಗಡಬ ಮಂಡೆ ಮುಂತಾದ ಭಾಷೆಗಳಲ್ಲಿ ಮಧ್ಯಮ ಪುರುಷ ಏಕ 
ವಚನಕ್ಕೆ ಈನ್‌ ಎಂಬ ರೂಸವೂ, ಬಹುವಚನಕ್ಕೆ ಈವ್‌ ಎಂಬ ರೂಪವ್ರೆ ಇರುವುದು 
ಕಂಡು ಬರುತ್ತವೆಯಾದರೂ ಇನೆ ಮೂಲತಃ ನೀನ್‌ ಮತ್ತು ನೀವ್‌ ಎಂಬ ರೂಪ 
ಗಳಿಂದ ವಿಕಾಸಗೊಂಡು. ಬೆಳೆದು ಬಂದ ರೂಪಗಳು. ಅವುಗಳ ಆದಿಯಲ್ಲಿ ಕಂಡು ಬರುವ 
ನ ಕಾರವು ಇವುಗಳಲ್ಲಿ ಪೂರ್ಣವಾಗಿ ಲೋಪವಾಗಿ ಹೋಗಿದ್ದು ಈನ್‌, ಈ ಮ್‌ ಎಂಬ 
ರೂಸಗಳು ಮಾತ್ರ ಉಳಿದುಕೊಂಡಿನೆ. ಇದನ್ನು ಗಮನಿಸಿದ ಭ. ಕೃಷ್ಣ ಮೂರ್ತಿ 
ಯವರು ನಾಯ್ತಿ, ಸರ್ಜಿ, ಗದಬ ಮತ್ತು ಮಂಡೆ ಮುತಾದ ಮಧ್ಯೆ ದ್ರಾವಿಡ ಭಾಷೆ 
ಗಳಲ್ಲಿ ಉಂಟಾದ ಬದಲಾವಣೆ ಹೊಸ ಬದಲಾವಣೆ ಇರಬಹುದೆಂದು ಊಹಿಸಿದಾ ಕಿ. 
ತುಳು, ತೆಲುಗು, ಕುಯಿ ಮತ್ತು ಪೆಂಗೊ ಮುಂತಾದ ದ್ರಾ ನಿಡ ಭಾಷೆಗಳಲ್ಲಿ ಕಂಡು 


ಗಾ ಎ ೬೧ 
ತೌಲನಿಕ ದ್ರಾನಿಡ ಭಾಷಾ ವಿಜ್ಞಾನ 


ಬರುವ ವ್ಯತ್ಯಾಸಗಳನ್ನು ಗಮನಿಸಿದ ಸುಬ್ರಮಣ್ಯಂ ಎಂಬ ವಿದ್ವಾಂಸನು ಇವೆ ಪೂರ್ವ 
ಮಧ್ಯ ದ್ರಾನಿಡ ಭಾಷೆಯ ಹಂತದಲ್ಲಿಯೇ ಉಂಟಾಗಿರಬಹುದಾದ ಬದಲಾವಣೆಗಳಿರ 
ಬಹುದೆಂದು ಅನುಮಾನಿಸಿದ್ದಾನೆ. ಮಧ್ಯ ದ್ರಾವಿಡ ಭಾಷೆಗಳ ಕೆಲವು ಕಲಾಸಗಳು 
ತೆಲುಗು ಭಾಷೆಯ ವರ್ಣ ವ್ಯತ್ಯಯ ಪ್ರಭಾವಕ್ಕೆ ಸಿಕ್ಕಿ ಉಂಟಾಗಿರಬಹುದಾದ ಬದ 
ಲಾವಣೆಗಳಿರಬಹುದೆಂದು, ಕಲವರು ಅಭಿಪ್ರಾಯ ವ್ಯಕ್ತ ಪಡಿಸಿದ್ದಾರೆ. 
ತಮಿಳು, ಮಲೆಯಾಳಂ, ಕೊಂಡ, ಕುಯಿ, ಕುರುಖ್‌ ಮಲ್ಕೊ ಮುಂತಾದ 
ಭಾಷೆಗಳಲ್ಲಿ ಕಂಡು ಬರುವ ಏಕವಚನ ಮತ್ತು ಬಹುವಚನ ನೀನ" ಮತ್ತು ನೀಮ್‌ 
ಎಂಬ ರೂಪಗಳು ನಾಯ್ತಿ, ಪರ್ಜಿ, ಗದಬ, ಮಂಡ ಮುಂತಾದ ಭಾಷೆಗಳಲ್ಲಿ. ಕಂಡು 
ಬರುವ ಏಕವಚನ ಮತ್ತು ಬಹುವಚನ ಈನ" ಮತ್ತು ಈವರ್‌ ಎಂಬ ರೂಸಗಳು ಇವೆ. 
ಈ ಬೇರೆ ಬೇರೆ ದ್ರಾವಿಡ ಭಾಷೆಗಳ ಏಕವಚನ ರೂಪಗಳ ಅಂತ್ಯದಲ್ಲಿ “ನ್‌ 
ಎಂಬುದು ಬಹುವಚನ ರೂಪಗಳ ಅಂತ್ಯದಲ್ಲಿ ೨. ವ್‌ ಎಂಬುದು ಇರುವುದು ಗೋಚ 
ರಿಸುತ್ತವೆ. ಮಧ್ಯಮ ಪುರುಷ ಏಕವಚನ ರೂಪಗಳ ಅಂತ್ಯದಲ್ಲಿ ಕಂಡು ಬರುವ ಏಿ_ಸ್‌ 
ಎಂಬುದನ್ನು ನಿಕವಚನ ಸ್ರತ್ಯಯವೆಂದು. ಬಹುವಚನ ರೂಸಗಳೆ ಅಂತ್ಯದಲ್ಲಿ ಕಂಡು 
ಬರುವ ಏವ ಎಂಬುದನ್ನು ಬಹುವಚನ ಪ್ರತ್ಯಯವೆ:ದು ನಿಭಜಿಸಿ ನಿವರಿಸಿಕೊಳ್ಳ 
ಬಹುದಾದ ಅವಕಾಶಗಳಿವೆ. ಮಧ್ಯಮ ಪುರುಷ ಏಕವಚನ ಪ್ರತ್ಯಯ. "ನ್‌'ವ್ರೆ ಕೋತ್ಕ 
ತೊದೆ, ಕೊಡಗು ಮತ್ತು ಬ್ರಹೂಈ ಭಾಷೆಗಳಲ್ಲಿ ಪೂರ್ಣವಾಗಿ ಕಣ್ಮರೆಯಾಗಿ 
ಹೋಗಿದೆ. ತೆಲುಗು ಭಾಷೆಯಲ್ಲಿ ಏಕವಚನ ರೂಪದ ಆದಿ ಮತ್ತು ಅಂತ್ಯದ ನ ಕಾರವು 
ಪೂರ್ಣವಾಗಿ ಲೋಪವಾಗಿದ್ದು ಅದರ ಸ್ಥಾನದಲ್ಲಿ ಈನ್ರ ಎಂಬ ಏಕವಚನ ರೂಪನ್ರ 
ಬಳಕೆಯಲ್ಲಿದೆ. ತಮಿಳು, ತುಳು, ತೆಲುಗು, ಕೊಂಡ, ಕುಯಿ ಮುಂತಾದ ಭಾಷೆಗಳಲ್ಲಿ 
ನೀವಕ" ಎಂಬ ಬಹುವಚನ ರೂಪವೆ ನೀರ್‌ ಆಗಿ ಪರಿವರ್ತನೆಗೊಂಡಿದೆ. ಮಧ್ಯ ದ್ರಾವಿಡ 
ಇಷೆಗಳ ಕೆಲವ್ರೆ ಭಾಷೆಗಳಲ್ಲಿ ಮಧ್ಯಮ ಪುರುಷ ಬಹುವಚನ ಪ್ರತ್ಯಯ - "ಮ್‌'ಕೈ 
ಬದಲಾಗಿ ಇರ್‌ | ರ್‌ ಎಂಬ ರೂಸಗಳಿವೆ. ಇಲ್ಲಿ ಕಂಡು ಬರುವ ಬಹುವಚನ ಪ್ರತ್ಯಯ 
ಗಳು ಕ್ರಿಯಾಪದಗಳಿಗೆ ಹತ್ತುವ ಆ ಖ್ಯಾತ ಸ್ರತ್ಯಯೆಗಳಾಗಿವೆ. ಇದು ಮಧ್ಯಮ ಪುರುಷ 
ಬಹುವಚನ - ಮ್‌ ಎಂಬ ಪ್ರತ್ಯಯದಿಂದ ಬಂದಿದ್ದಲ್ಲ. ತಮಿಳು ಭಾಷೆಯಲ್ಲಿ ನೀಯೆರ” 
ಎಂಬ ಏಕವಚನ ರೂಪವಿದೆ. ಇದು ನೀನ್‌ ಇರ್‌ ಎಂಬ ರೂಸಗಳಿಂದ ಅದದ್ದು ; 
ಇದರಲ್ಲಿ ನೀನ್‌ ಎಂಬ ಏಕವಚನ ಮೂಲ ರೂಪಕ್ಕೆ - ಇರ್‌ ಎಂಬ ಬಹುವಚನ ಸೇರಿ 
ಕೊಂಡು ನೀಯೆರ್‌ ಎಕೆಬ ರೂಪವಾಗಿದೆ. ಇದಕ್ಕೆ ಕ್ರಿಯಾಸದಗಳಿಗೆ ಹತ್ತುವ ಬಹು 
ವಚನ ಪ್ರತ್ಯಯ... ಇರ್‌ನ ಪ್ರಭಾವವು ಮುಖ್ಯ ಕಾರಣವಿರಬಹುದು. 
ತಮಿಳು, ಮಸೆಯಾಳಂ, ಕನ್ನಡ ಮುಂತಾದ ಭಾಷೆಗಳಲ್ಲಿ ನೀಂಗಳ್‌ ನೀಜ್ಮಳ್‌ 
ನೀವು ಎಂಬ ಬಹುವಚನ ರೂಪಗಳನ್ನು ಏಕವಚನದಲ್ಲಿಯೂ ಬಳಸುವುದನ್ನು ಕಾಣ 
ಬಹುದು. ನೀಂಗಳ್‌ (ನೀಜ್‌, ಕಳ್‌) ನೀಜ್ಜಳ್‌ (ನೀಜ್‌ - ಕಳ) ಎಂಬಿತ್ಯಾದಿ 
ರೂಪಗಳಲ್ಲಿ ಎರಡೆರಡು ಬಹುವಚನ ರೂಪಗಳು ಕೂಡಿಕೊಂಡು ಬಳಕೆಯೆಲ್ಲಿನೆ. ಕನ್ನಡ 


೬೨ 


ಮಾನವಿಕ ಕರ್ಣಾಟಕ 


ದಲ್ಲಿ ನೀವುಗಳು ಎಂಬುದನ್ನು ಕೂಡ ಏಕವಚನದಲ್ಲಿ ಬಳಸುವ ಅವಕಾಶವೂ ಇದೆ. ಇದ 


ರಲ್ಲಿಯೊ ಎರಡೆರಡು ಬಹುವಚನ 


ರೂಸಗಳಿರುವುದು ಕಂಡು ಬರುತ್ತವೆ. ಮಧ್ಯಮ 


ಪುರುಷ ಬಹುವಚನ ರೂಸಗಳನ್ನು ಕೆಲವು ವೇಳೆ ಏಕವಚನದಲ್ಲಿ ಬಳಸುವುದು ಗೌರವ 
ಸೂಚಕವಾಗಿದ್ದರೂ ಇದು ದ್ರಾವಿಡ ಭಾಷೆಗಳ ಇನ್ನೊಂದು ವೈಶಿಷ್ಟ ಕ್ರನೆಂದು ಭಾವಿಸ 


ಬಹುದಾಗಿದೆ. 


3:2 ಆತ್ಮಾರ್ಥಕ ಸರ್ವನಾಮಗಳು 
3:2:1 ಆತ್ಮಾರ್ಥಕ ಏಕವಚನ 


ತಮಿಳು 
ಮಲೆಯಾಳಂ 
ಕೋತ 


ತೊದ 
ಕನ್ನಡ 
ಕೊಡಗು 
ತುಳು 
ತೆಲುಗು 
ಕೊಲಾಮಿ 
ಪರ್ಜಿ 
ಗದಬ 
ಗೋಂಡಿ 
ಕುಯಿ 
ಕುವಿ 


ನೆಂಗೊ 


ಕುರುಖ್‌ 
ಮಲ್ಲೊ 
ಬ್ರಹೂಈ 
ಪೂರ್ವ ದ್ರಾವಿಡ 


ತಾನ್‌ 
ತಾನ್‌ 
ತಾನ್‌ 


ತೋನ” 
ನಾನ್‌ | ತಾನು 
ತಾನು | ತಾನಿ 
ತಾನು 

ತಿಇನು 

ತಾನ್‌ 

ತಾನ್‌ 
ತಾನ್‌ 
ತಾನ್‌ 
ತಾನು | ತನು 
ತಾನು | ತನು 


ತಾನ್‌ 


ತಾನ್‌ 

ತನ್‌ | ತನಿ 
ತೇನ್‌. 
*ತಾನ್‌ 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೬್ಲಿ 

3:2:2 ಆತ್ಮಾರ್ಥಕ ಬಹುವಚನ 
ತೆಮಿಳು ತಾಮ್‌ | ತಾಂಗಳ್‌ ತನ್‌ 
ತಂಕಳ್‌ ೭ 
ಮಲೆಯಾಳಂ ತಾಮ್‌ ತಮ್‌ 
ಕೋತ ತಾವ್‌ ತವ್‌. 
ತೊದ ತಾಮ್‌ | ತಮ್‌ ತಮ್‌ 
ಕನ್ನಡ ತಾಮ್‌ | ತಾಪ ತಮ್‌ 
ಕೊಡಗು ತಂಗ ತುಂಗೆ 
ತೆಲುಗು ತಾಮು | ತಮರು | ತಾರು ತಮ್‌ 
ಕೊಲಾಮಿ ತಾಮ್‌ | ತಮ್‌ 
ಪರ್ಜಿ ತಾಮ್‌ ತಮ್‌. 
ಗದಬ ತಾಮ್‌ ತವ್‌ 
ಗೋಡಿ ತಮ್ಮಾ — 
ಕುಯಿ ತಾರು (ಪುಂ) ಶಾಡೆನ್‌ 
ತಾಯಿ (ನಪುಂ) | 
ಕುನಿ ತಂಬೂ | ತಾಂಬೂ ತಮ್‌ 
ಕುರುಖ್‌ ತಾಮ್‌ ತಮ್‌ 
ಮಕ್ಕೊ ತಮ್‌ | ತಮಿ ತವ್‌. 
ಪೂರ್ವ ದ್ರಾನಿಡ *ತಾಮ್‌ *ತವ್‌ - 


ಈ ಮೇಲೆ ಕೊಟ್ಟಿರುವ ಆತ್ಮಾರ್ಥಕ ಏಕವಚನ ಮತ್ತು ಬಹುವಚನ ರೂಪ 


ಗಳನ್ನು ಸರೆಸ್ಸರೆ ಹೋಲಿಸಿ ಪರಿಶೀಲಿಸಿದಾಗ ಅವುಗಳಲ್ಲಿ ಅಂತಹ ಹೆಚ್ಚಿನ ವ್ಯತ್ಯಾಸ 
ವೇನೂ ಕಾಣಿಸಿ ಕೊಳ್ಳು ವದಿಲ್ಲ. ಇವುಗಳಲ್ಲಿ ಏಕನಚನಕ್ಕೆ ತಾನ” ಎಂಬ ರೊಪವೂ 
ಬಹುನಚನಕ್ಕೆ ತಾವು” ಎಂಬ ರೂಪವೂ ಹೆಚ್ಚು ಬಳಕೆಯಲ್ಲಿವೆ. ಅತ್ಮ್ವಾರ್ಥಕ ಎಕ 
ವಚನ ಸರ್ವನಾಮ ರೂಪೆ ತಾನ್‌ ಎಂಬುದು ತೊದ ಭಾಷೆಯಲ್ಲಿ ತೋನ್‌ ಆಗಿಯೂ 
ಬ್ರಹೂಈ ಭಾಷೆಯಲ್ಲಿ ತೇನ್‌ ಆಗಿಯೂ ಪರಿವರ್ತನೆಗೊಂಡು ಬಳಕೆಯಲ್ಲಿದ್ದಕೆ, ಮತ್ತೆ 
ಕೆಲವ್ರ ದ್ರಾವಿಡ ಭಾಷೆಗಳ್ಳಲ್ಲಿ ತಾನ್‌ ಎಂಬುದರ ಆದಿವರ್ಣವ್ರ ಹ್ರಸ್ವ ಸ್ವರವಾಗಿ ಪರಿ 
ವರ್ತನೆಗೊಂಡು ಬಳಕೆಯಲ್ಲಿರುವುದನ್ನು ಕಾಣಬಹುದು. 

ಈ ಮೇಲಿನ ಸಟ್ಟಿಯಲ್ಲಿ ಕುಡೆ ಬರುವ ಆತ್ಮಾರ್ಥಕ ಸರ್ವನಾಮ ರೂಪಗಳಲ್ಲಿ 
ತಾನ್‌ ಮತ್ತು ತಾವತ್‌ ಎಂಬ ಕೂಸಗಳು ಹೆಚ್ಚು ಪ್ರಾಚೀನ ರೂಪಗಳಾಗಿ ಗೋಚರಿಸು 
ತ್ತವೆ. ತಮಿಳು ಮತ್ತು ಕನ್ನಡ ಭಾಷೆಗಳ ಹೆಚ್ಚು ಪ್ರಾಚೀನ ವ್ಯಾಕರಣ ಗ್ರಂಥಗಳಲ್ಲಿ 
ತಾನ” ಎಂಬ ರೂಸವ್ರೆ ಆತ್ಮಾರ್ಥಕ ನಿಕವಚನ ಸೂಸವಾಗಿಯೂ, ತಾನ್‌ ಎಂಬ 


೬೪ ಮಾನವಿಕ ಕರ್ಣಾಟಕ 


ರೂಪವು ಬಹುವಚನ ರೂನವಾಗಿಯೂ ಬಳಕೆಯೆಳ್ಸಿರುವುದು ಕಂಡುಬರುತ್ತವೆ. ಈ 
ಕಾರಣದಿಂದಲೇ ತಾನ್‌ ಮತ್ತು ತಾನೆ ಎಂಬ ರೂಪಗಳನ್ನು ಪೂರ್ವದ್ರಾನಿಡ 
ಆತ್ಮಾರ್ಥಕ ಏಕನಚನ ಮತು, ಬಹುವಚನ ರೂಪಗಳಿಗೆ ಕ್ರಮವಾಗಿ ಪುನರ್ರಚಿಸಿ 
ಕೊಳ್ಳಲಾ ಗಿದೆ. ದ್ರಾವಿಡ ಭಾಷೆಗಳ ಈ ಬೇರೆ ಬೇರೆ ಆತ್ಮಾರ್ಥಕ ಸರ್ವನಾಮಗಳು 
ಮೂಲತಃ ತಾನ್‌ ಎಂಬ ಏಕವಚನ ರೂಸದಿಂದಲೂ ಶಾವರ್‌ ಎಂಬ ಬಹುವಚನ 
ರೂಪದಿಂದಲೂ ಬೇರೆ ಬೇರೆ ಏಕವಚನ ಮತ್ತು ಬಹುವಚನ ರೂಪಗಳು ಹುಟ್ಟಿ ಬೇರೆ 
ಬೇರೆಯಾಗಿ ಬೆಳೆದು ಬಂದಿವೆ ಎಂದು ಸುಲಭವಾಗಿ ಊಹಿಸಬಹುದಾಗಿದೆ. ಈ ಬೇರೆ 


ಬೇರೆ ಆತಾ ರ್ಥಕ ಸರ್ವನಾಮ ರೂಪಗಳು ಬೇರೆ ಬೇರೆ ನಿಭಕ್ತಿ ಪ್ರತ್ಯಯಗಳನ್ನು 


Pet pho ಅವುಗಳ ಆದಿವರ್ಣದ ದೀರ್ಫ್ಥಸ್ವ ರವು ಹ್ರಸ್ತ್ರ ಸ್ವರವಾಗಿ ಪರಿವರ್ತನೆ 
ಗಾಸ್ಯುವುದು. 


ಆತ್ಮಾ ರ್ಥಕ ಏಕನಚನ ಮತ್ತು ಬಹುವಚನ ಸರ್ವನಾಮ ರೂಸಗಳನ್ನು ಗಮನಿಸಿದಾಗ 
ಅವುಗಳಲ್ಲಿ ಏಕವಚನ ರೂಪಗಳ ಅಂತ ತ್ಯ ದೆಲ್ಲಿ ಎನ್‌ ಎಂಬ ಪ್ರತ್ಯ Fr ಇರುವದು 
ಕಂಡು ಬಂದರೆ ಅವುಗಳ ಬಹುವಚನ ರೂಪಗಳ ಅಂತ್ಯದಲ್ಲಿ ಇರ್‌ ಎಂಬ ಪ್ರತ್ಯಯೆವೆ 
ಇರುನ್ರದು ಗೋಚರಿಸುವುದು. ಆತ್ಮಾರ್ಥಕ ಏಕವಚನ ರೂಪಗಳ ಅಂತ್ಯದಲ್ಲಿ ಕಂಡು 
ಬರುವ --ನ್‌ ಎಂಬುದನ್ನು ಏಕವಚನ ಸೃತ್ಯಯೆವೆಂದೂ, ಬಹುವಚನ ರೂಪಗಳ 
ಅಂತ್ಯದಲ್ಲಿ ಕಂಡುಬರುವ ... ವರ್‌ ಎನ್ನ ಬಹುವಚನ ಪ್ರತ್ಯಯನೆಂದು ವಿಭಜಿಸಿ 
ಕೊಳ್ಳಬಹುದಾಗಿದೆ. ಸ 

ಆತ್ಮಾರ್ಥಕ ಸರ್ವನಾಮಗಳು ಅನೇಕೆ ದ್ರಾವಿಡೆ ಭಾಷೆಗಳಲ್ಲಿ ಪ್ರಥಮ ಪುರುಷ 


ದಲ್ಲಿಯೂ ಬಳಕೆಯಲ್ಲಿರುವುದನ್ನು ಕಾ ಇಣಬಹುದು. ಇವ್ರೆ ಈ ಭಾಷೆಗಳಲ್ಲಿ ನಿಶ್ಚಿತಾರ್ಥ | 


ವನ್ನು ಸೂಚಿಸುತ್ತವೆ ಅಲ್ಲನೆ ಅವ್ರೆ ಕೆಲವು ವೇಳೆ ಗೌರವ ಸೂಚಕ ರೂಸಗಳಾಗಿಯೂ 
ಬಳಿಕೆಯಲ್ಲಿವೆ. ಈ ಕಾರಣದಿಂದಲೇ ಕಾಲ್ಡ್‌ವೆಲ್‌ ಮಹಾಶೆಯೆನು ಈ ಆತ್ಮಾರ್ಥಕ 
ಸರ್ವನಾಮಗಳನ್ನು ರಿರ್ಷೇಶಕ ಸರ್ವನಾಮಗಳು ಎಂದು ಪರಿಗಣಿಸಿಕೊಳ್ಳ ಬಹುದಾದ 
ಅವಕಾಶಗಳಿವೆ. ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಅಲ್ಲದೆ ತಿ ಮೂಲತಃ 
ನಿರ್ನೇಶಕ ಪ್ರಕೃತಿಯೊಂದರಿಂದ ಬೆಳೆದು ಬಂದಿರಬಹುದೆಂದೂ ಊಹಿಸಿದ್ದಾನೆ. 

ಆತ್ಮಾರ್ಥಕ ಸರ್ವನಾಮಗಳು ವಾಸ್ತವವಾಗಿ ವ್ಯಾಕರಣ ಗ್ರಂಥಗಳಲ್ಲಿ ಪ್ರಥಮ 
ಪುರುಷ ಸರ್ವನಾಮಗಳಿಗಿಂತ ಬೇರೆಯಾಗಿ ಕಂಡುಬರುತ್ತ ವೆಯಾದರೂ ಅವ್ರೆ ಕೆಲವೆ 
ವೇಳೆ ನಿರ್ಜೇಗಕ ಸರ್ವನಾಮಗಳಂತೆಯೇ ಕೆಲಸ ನಿರ್ವಹಿಸುತ್ತವೆ. ಆತ್ಮಾರ್ಥಕ 
ಬಹುವಚನ ರೂಪಗಳನ್ನು *ೆಲನ್ರೆ ವೇಳೆ ದ್ರಾವಿಡ ಭಾಷೆಗಳಲ್ಲಿ ಏಕವಚನದಲ್ಲಿ "ಸಾರವ 
ಸೂಚಕವಾಗಿ ಬಾಪು ರೂಢಿ ಸುಲ್ಲಿರುವುನನ್ನು ಕಾಣಿಬಹುದು. 


"ದಕ್ಷಿಣ, ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಕಂಡುಬರುವ ಬೇಕಿ ಬೇಕಿ . 


ಪ್ರಥಮ ಪು 


3 4:1 ಪ್ರಥಮ ಪು 


ತಮಿಳು 
ಮಲೆಯಾಳಂ 
ಕೋತ 
ಇರುಳ 
ತೊದೆ 
ಯರಕುಲ 
ಕನ್ನಡ 
ಕೊಡಗು 
ತುಳು 
ತೆಲುಗು 
ಕೊಲಾಮಿ 
ವಾಯ್ತು 
ಪರ್ಜಿ 
ಗದಬ 
ಗೋಂಡಿ 
ಕೊಂಡೆ 
ಕೊಯ 
ಪೆಂಗೊ 
ಕುಯಿ 
ಕುವಿ ” 
ಕುರುಖ” 
ಮತಜ್ಶ್ಕೊ 
ಬ್ರಹೂಈ 

"ರ್ವ ದ್ರಾವಿಡೆ 


ಸರ್ವನಾಮಗಳು 
ರುಷ ಏಕವಚನ 


ಪಂ 


ಅವನ್‌ 
ಅವನ್‌ 


ಅವನ” | ಅನನು 
ಅವೆನ್‌ 

ಆಯೆ 

ವಾಡು 

ಅವ್‌ | ಅಮ್‌್‌ದ್‌ 
ಅವ್‌ನ್ಸ್‌ 
ಆಅಆಸೆದ್‌ | ಓದ್‌ 
ಓಂಡ್‌ 

ಓರ್‌ | ವೊರ 
ವಾನ್ಚು 

ಶಂಡು 

ಅವನ” 

ಆಂಜು 


*ಊಅವರ್‌ 


3:4:2 ಪ್ರಥಮ ಪುರುಷ ಬಹುವಚನ 


ತಮಿಳು 
9 


ಪುಂಸ್ಮೀ 


ಇ 


ಅನಂ" | ಅವರ್ಗಳ್‌ 


ತೌಲನಿಕೆ ದಾ;ನಿಡ ಭಾಷಾ ನಿಜ್ಞಾನೆ 


ನೀ ನಪುಂ 

ಅದ್‌ |ಅದು 
ಅದ್‌ | ಅದು 
ಅವ ಅದ್‌ 
ಅವ ಅದು 
sil  ಆಥ್‌ 
ಮ | ಅತು 
ಅನಳ್‌ | ಅವಳು ಅದು 
ಅದ | ಅವ ಅದಿ 


ಆಳು ಅವ್ರೆ: 


೬೫ 


ಈ ಅಡಿ ' 


ಆದ್‌ 
ಧ್ಯ ಅದ್‌ 
ಪ್ರಮ ಅಹ್‌ | ಅನೊತ್‌ 
ಸಾ ಅದ್‌ 


ನಪುಂ 
ಅವ್ಳ | ಅನ್ಬೆಗಳ್‌ 


೬೬ ಮಾನವಿಕ ಕರ್ಣಾಟಕ 


ಮನೆಯಾಳಂ ಅವರ್‌ ಅವ್ರೆ 
ಕೋತ ಅವ್‌ ) ಅದ” 
ಇರುಳ ಅವರ” ಕೌ 

ತೊದ ಹತ ಆಥಾನಕ್‌ 
ಯೆರೆಕುಲ ಶಕ ಅಯ್‌ 
ಕನ್ನಡ ಅವರು ಅವ್ರೆ 
ಕೊಡಗು ಅೆತ್‌ಂಗೆ ಅದಿ 
ತುಳು ಓಕೆ | ಆರ್‌ ಐಕ್ಳು | ಅವ್ರೆ 

ಪುಂ ಸ್ತ್ರೀ ನಪುಂ 

ತೆಲುಗು ವಾರು ಡಫ ಅವಿ 
ಕೊಲಾಮಿ ಅವ್‌ ಜವ ಆದವ್‌ 
ನಾಯ್ಬಿ ಅವ್‌ KR ಅದವ್‌ 
ಸರ್ಜಿ ಅನೆರ್‌ | ಓರ್‌ — ಅನೊವ್‌ | ಅವ್‌ 
ಗದಬ ಥಿರ್‌ ವ ಅವ್‌ 
ಗೋಂಡಿ ವೂರ್‌ | ಓಡ್‌ ಅವ್‌ ಎ... ಅವ್‌ | ಒಡ್‌ಕ್‌ 
ಕೊಂಡೆ ವಾರ್‌ ಮ ಅವಿ 
ಕೊಯೆ. ಶರು ತ ಅನ್ಹು 
ಕುಯಿ ಆರು ಓಮ "ಆನಿ 
ಕುನಿ ಆರಿ ಶಾ ಆವಿ | ಆತಿ 
ಸೆಂಗೊ ಅವರ್‌ ಅನೆಕ್‌ ಅವಂಗ್‌ 
ಕುರೆ ಖ್‌ ಅರ್‌ | ಅಬ್ದರ್‌ ೬ ಆಬ್ದಾ 
ವಕ್ಮೊ ಆರ್‌ ಕ ಆಥ್‌ 
ಬ ಹೂಈ ಎ. ಹ್ಮ ದಾಫ್‌ಕ್‌ 
ಪೊರ್ವದ್ರಾನಿಡೆ *ಅವರ್‌ *ಆವೈ 


ಮೇಲೆ ಕೊಟ್ಟಿರುವ ದ್ರಾವಿಡ ಭಾಷೆಗಳ ಬೇಕಿ ಬೇರೆ ಪ್ರಥಮ ಪುರುಷ ಏಕವಚನ 
ಮತ್ತು ಬಹುವಚನ ರೂಪಗಳನ್ನು ಸರಸ್ಪರ ಹೋಲಿಸಿ ಪರಿಸಿದಾಗ ಅನ್ರೆಗಳಲ್ಲಿ ಸಾಕಷ್ಟು 
ಸಾಮ್ಯ ಇರುವುದು ಕಂಡು ಬರುವದು. ಇನೆಗಳಲ್ಲಿ ತಮಿಳು, ಮಲೆಯಾಳಂ ಮತು. 
ಕನ್ನಡ ಭಾಷೆಗಳ ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ ರೂಪಗಳು ಹೆಚ್ಚು 
ಪ್ರಾಚೀನ ರೂಸಗಳಾಗಿ ಗೋಚರಿಸುತ್ತವೆ. ಆದ ಕಾರಣ ಅವನ್ನು ಮೂಲ ದ್ರಾ ಎಡ 
ನಿರಬಹುದೆಂದು ಭಾವಿಸಿ ಪುನರ) ಚಿಸಿಕೊಳ್ಳ ಬಹೆದಾಗಿದೆ. ದಕ್ಷಿಣ : ದ್ರಾನಿಡ ಭಾಷೆಗಳಲ್ಲಿ 
ತಲ ಭಾಷೆ ಬಿಟ್ಟು ಉಳಿಸೆಲ್ಲ ಭಾಷೆಗಳಲ್ಲಿ ಏಕವಚನದ್ದ್ಲ ಪುಲ್ಲಿಂಗ ಸ್ತ್ರೀಲಿಂಗ, 


ತೌಲನಿಕ ದ್ರಾವಿಡ ಭಾಷಾ ನಿಜ್ಞಾ ನೆ ೬೭ 


ನಪುಂಸಕ ಲಿಂಗ ಎಂಬ ಮೂರು ಬಗೆಯ ಲಿಂಗ ಸೂಚಕ ಪ ಪ್ರತ್ಯುಯಗಳಿದ್ದರೆ, ಬಹುವಚನ 
ರೂಪಗಳಲ್ಲಿ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಎಂಬ ಎರಡು ಬಗೆಯ ಲಿಂಗ 
ಸೂಚಕ ಸ್ರತ್ಯಯೆಗಳಿರುವುದು ಗೋಚರಿಸುತ್ತವೆ. ತಮಿಳು, ಮನೆಯಾಳಂ ಮತ್ತು 
ಕನ್ನಡ ಭಾಷೆಗಳಲ್ಲಿ ಅವನ್‌ ಎಂಬುದು ಪುಲ್ಲಿಂಗ ಪ್ರಥಮ ಪುರುಷ ಏಕವಚನ ರೂಫೆ 
ವಾಗಿಯೂ ಆವಳ" ಎಂಬುದು ಸಿ ಸ್ತ್ರೀಲಿಂಗ ಏಕವಚನ ರೂಪವಾಗಿಯ್ಕೂ ಅದ್‌ | ಅದಸಿ 
ಎಂಬುದು ನಪುಂಸಕ ಲಿಂಗ ಏಕವಚನ ರೂಪವಾಗಿಯೂ ಅವರ” ಎಂಬುದು ಪುಲ್ಲಿಂಗ 
ಸ್ತ್ರೀಲಿಂಗ ಪ್ರಥಮ ಪುರುಷ ಬಹುವಚನವಃಗಿಯೂ ಅವ್ನೆ | ಅವು ಎಂಬುದು ನಪು:ಸಕ 
ಲಿಂಗ ಬಹುವಚನ ರೂಪವಾಗಿಯೂ ಕಾಣಿಸಿಕೊಳ್ಳು ಪ್ರವ, ಇವುಗಳ ಲಿ *ಅವನ್‌ 
. *ಅವಳ್‌ *ಅದ್‌ ಎಂಬ ಪ್ರಥಮ ಪುರುಷ ಏಕವಚನ ರೂಪಗಳನ ಪ *ಅವರ್‌, *ಅವೈ 
ಎಂಬ ಪ್ರಥಮ ಪುರುಷ ಬಹುವಚನ ರೂಸಗಳನ್ನು ಪೂರ್ನ ದ್ರಾ ಸಜ ರೂಪಗಳನ್ನಾಗಿ 
ಪುನರ್ರಚಿಸಿಕೊಳ್ಳಲಾಗಿದೆ. ಈ ಬೇರೆ ಬೇರೆ ಮೂಲರೂಸೆಗಳಿಂದಸೇ ದ್ರಾವಿಡ ಭಾಷೆಗಳ 
ಎಲ್ಲಾ ಬೇರೆ ಬೇರೆ ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ ರೂಪಗಳು ಹುಟ್ಟ 
ನಾನಾ ರೀತಿಯಲ್ಲಿ ಬೆಳೆದು ಬಂದಿವೆ ಎಂದು MRE ಇಗಿದೆ. 

ಪೂರ್ವ ದ್ರಾವಿಡ ಭಾಷೆಗಳಲ್ಲಿ ಸ್ತ್ರ ಲಿಂಗ ಸೂಚಕ ರೂಸ(ಅವಳ್‌) ಪ್ರತ್ಯೇಕ 
ವಾಗಿ ಇರಲಿಲ್ಲವೆಂದು ಕೆಲವರು ಅಭಿಪ್ರಾಯ ವ್ಯಕ್ತ ಪಡಿಸಿದ್ದಾರೆ. ಇದಕ್ಕೆ ಕಾರಣ 
ವೇನೆಂದರಿ ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳ ಕೆಲವು ಭಾಷೆಗಳಲ್ಲಿ ಸ್ತ್ರೀ 
ಸೂಚಕ ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ ರೂಪಗಳು ಪ್ರತ್ಯೇಕವಾಗಿರು 
ವುದು ಕಂಡು ಬರುವುದಿಲ್ಲ. ಈ ಭಾಷೆಗಳಲ್ಲಿ ಇದು ಅಸ್ತಿತ್ವದಕಲ್ಲಿಯೇ ಇರಲಿಲ್ಲವೆಂದು 
ಕೆಲವರ ಭಾವನೆ. ದಕ್ಷಿಣ ದ್ರಾನಿಡ ಭಾಷೆಗಳಲ್ಲಿ ಮಾತ್ರ (ತೆಲುಗು ಬಿಟ್ಟ) ಪ್ರಥಮ 
ಪುರುಷ ಏಕವಚನದಲ್ಲಿ ಸ್ತ್ರೀ ಸೂಚಕ ರೂಪಗಳು ಪ್ರತ್ಯೇಕವಾಗಿ ಬಳಕೆಯಲ್ಲಿವೆ. ತೆಲುಗು 
ಭಾಷೆಯಲ್ಲಿ ಮಾತ್ರ ಇದು ಇಲ್ಲ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಪ್ರಥಮ ಪುರುಷ ಬಹು 
ವಚನ ರೂಸಗಳು ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಪರಸ್ಪರ ಒಂದರಲ್ಲಿಯೇ ಐಕ್ಯವಾಗಿ 
ಹೋಗಿವೆ. ನೆಟೊಸಕ ಲಿಂಗ ಬಹುವಚನ ಕೊನೆಗಳು ಪ್ರತ್ಯೇಕವಾಗಿವೆ. ಪೂರ್ವ 
ದ್ರಾವಿಡ ಸ್ತ್ರೀಲಿಂಗ ಸೂಚಶ ರೂಪವು ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳಲ್ಲಿ 
ನಪುಂಸ ಕ ಶೆಗದಲ್ಲಿ ಐಕ್ಯವಾಗಿ ಹೋಗಿದೆ. ಸೆಗೊ ಭಾಷೆಯಲ್ಲಿ ಮಾತ್ರ ಮೂರು 
ಬಗೆಯ ಲಿಂಗಗಳು ಸ್ರಥನು ಪುರುಷ ಏಕವಚನ ಮತ್ತು ಬಹುನಚನ ಎರಡರಲ್ಲಿಯೂ 
ಆಯಾ ಲಿಂಗಗಳಿಗೆ ಅನುಗುಣವಾಗಿ 2 ಪ್ರತ್ಯೇಕ ಪ್ರತ್ಯೇಕವಾಗಿರುವದು ಕಂಡುಬರುತ್ತವೆ. 
ಉತ್ತರ ಮತ್ತು ಮಧ್ಯ ದ್ರಾವಿಡ ಭಾಷೆಗಳಲ್ಲಿ ಈ ಲಿಂಗ ವ್ಯವಸ್ಥೆಯು ಕಾಲಕಾಲಕ್ಕೆ 
ಬದಲಿಸಿಕೊಂಡಿರಬಹುದೆಂದು ಕೆಲವರು ಅಭಿಪ್ರಾಯೆ ವ್ಯಕ್ತಸಡಿಸಿದ್ದಾ ರೆ, ಬ್ರಹೂಈ 
ತೊದ, ಯರಕುಲ ಮುಂತಾದ ಭಾಷೆಗಳಲ್ಲಿ ಯಾವ ಲಿಂಗಭೇದವೂ ಕೆಂಡು ಬರುವೆ 
ದಿಲ್ಲ. ಇವೆಗಳಲ್ಲಿ ಬಹುವಚನ ಭೇದ ಮಾತ್ರ ಗೋಚರಿಸುತ್ತವೆ. ತೆಲುಗು ಭಾಷೆಯಲ್ಲಿ 
ಪೂರ್ವ ದ್ರಾನಿಡ ಪ್ರಥಮ ಪುರುಷ ಏಕವಚನ ಅವನ” ಎಂಬುದು ಅದರ ವರ್ಣವ್ಯತ್ಯ 


೬೮ ಮಾನವಿಕ ಕರ್ಣಾಟಕ 


ಯಕ್ಕೆ ಅನುಗುಣವಾಗಿ ವಾನ್ಸ್‌ ವಾಡು ಎಂಬುದಾಗಿಯೂ, ಬಹುವಚನ ಅವರ್‌ 
ಎಂಬುದು” ವಾರು ಎಂದಾಗಿಯೂ ಪರಿವರ್ತನೆಗೊಂಡು ಬೆಳೆದು ಬಂದಿವೆ. ಇದೇ ರೀತಿ 
ಬೇರೆ ಬೇರೆ ದ್ರಾವಿಡ ಭಾಷೆಗಳಲ್ಲಿ ಪ್ರಥಮ ಪುರುಷ ಏಕನಚನ ಮತ್ತು ಬಹುವಚನ: 
ಠೊಪಗಳು ತಮ್ಮ ದೇ ಆದ ರೀತಿಯಲ್ಲಿ ಬೆಳೆದು ಬಂದು ಬಳಕೆಯಲ್ಲಿ ರುವುದನ್ನು ಗುರುತಿಸಿ 
ಕೊಳ್ಳ ಬಹುದಾಗಿದೆ. | 
ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನ ರೂಪಗಳು ದ್ರಾವಿಡ ಭಾಷೆ 
ಗಳಲ್ಲಿ ಮೂಲತಃ ಕೆಲನ್ರೆ ನಿರ್ದೇಶಕ ಸ್ವರಗಳಾದ ಅ ಮತ್ತು ಇ ಎಂಬ ಮೂಲದಿಂದ 
ಕಾಲ ಕಾಲಕ್ಕೆ ಹುಟ್ಟಿ ಬೆಳೆದು ಬಂದಿರಬಹುಸೆಂದು ಕೆಲನರು ಊಹಿಸಿದ್ದಾರೆ. ಈ 
ನಿರ್ದೇಶಕ ಸ್ವ ರೆಗಳಿಗೆ ek ವಾಗಿ ಬೇರೆ ಬೇರೆ ಲಿಂಗ ಮತ್ತು ವಚನ ಪ್ರತ್ಯಯಗಳನ್ನು 
ಹಚ್ಚಿ ದಾಗ ಷೆ ಬೇರೆ ಬೇರೆ ಪ್ರಥಮ ಪುರುಷ ಸರ್ವನಾಮ ರೂಸಗಳು ರೂಪುಗೊಳ್ಳು, 
ತ್ತವೆ. ಈ ಕಾರಣದಿಂದಲೇ ಪ್ರಥಮ ಪುರುಷ ಸರ್ವನಾಮಗಳು ಕೆಲವ್ರೆ ಅಂಶಗಳಲ್ಲಿ 
ನಿರ್ನೇಶಕೆ ಸರ್ವನಾಮಗಳಾಗಿ ಕಾಣಿಸಿಕೊಳ್ಳುತ್ತ ವೆ. ಈ ಕಾರಣದಿಂದ ಪೂರ್ವ 
ದ್ರಾನಿಡ ಪ್ರಥಮ ಪುರುಷ ಸರ್ವನಾಮಗಳಿಗೆ *ಅ ಮತ್ತು *ಇ ಎಂಬ ಸ್ವರಗಳನ್ನು ' 
ಪುನರ್ರಚೆಸಿಕೊಳ್ಳುವನರೂ ಇದ್ದಾರೆ 
ಹಳೆಯ ತಮಿಳು, ಮಖೆಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಮೂರು ಬಗೆಯೆ 
ಪ್ರಥಮ ಪುರುಷ ಸರ್ವನಾಮೆಗಳಿರುವುದು ಗೋಚರಿಸುತ್ತವೆ. ಇವನ್ನೇ ದೂರವರ್ತಿ 
ಸಮೀಪನರ್ತಿ, ಮಧ್ಯವರ್ತಿ ಸರ್ವನಾಮಗಳು ' ಎಂದು ಹೆಸರಿಸಿಕೊಳ್ಳ ಬಹುದು. ದೂರ ' 
ವರ್ತಿ ಸರ್ವನಾಮಗಳು ಆ ಎಂಬ ನಿರ್ದೇಶಕ ಸ ರದ ಮಹೆಲದಿಂದಲೂ, ಸಮೀಪವರ್ತಿ 
ಸರ್ವನಾಮಗಳು ಇ ಎಂಬ ನಿರ್ದೇಗಕ ಸ ಶರದ 'ಮೂಲದಿಂದಲೂ, ಮಧ್ಯವರ್ತಿ ಸ ಸರ್ವ 
ನಾಮಗಳು ಉ ಎಂಬ ನಿರ್ದೇಶಕ ಸ ರದ ಮೂಲದಿಂದಲೂ ಕಾಲ ಕಾಲಕ್ಕೆ ಹುಚ್ಚಿ 
ಬೆಳೆದು ಬಂದ ಸರ್ವನಾಮ ರೂಸಃ'ಳಾಗಿ ಗೋಚರಿಸುತ್ತವೆ. ಬೇರೆ ಬೇಕೆ ನಿರ್ಷೇಶಕ 
pg ಬೇರೆ ಬೇರೆ ಲಿಂಗ ಮತ್ತು ವಚನ ಸ್ರ ತ್ಯಯೆಗಳನ್ನು ಹೆಚ್ಚಿ ದಾಗ ಜೀಕಿ 
ರಿ ಬಗೆಯ ನಿರ್ದೇಶಕ ಸರ್ವನಾಮ ರೂಪಗಳು ರೂಪುಗೊಳ್ಳು ತ್ತ ವೆ ಇವು ಕೆಲವೆ 
ದ್ರಾನಿಡೆ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವ್ರೆದನ್ನು ಸಟ ಕಾಲ್ಡ್‌ 
ವೆಲ್‌ ಮಹಾಶೆಯನು ಈ ಮೂರು ಬಗೆಯ ನಿರ್ದೇಶಕ ಸರ್ನನಾಮಗಳನ್ನು ಪಟ್ಟಿ 
ಮಾಡಿ ತೋರಿಸಿದ್ದಾನೆ ನೆ. ಅವು ಹೀಗಿವೆ. 


ಸಮೀಸಪನರ್ತಿ ದೂರವರ್ತಿ ಮಧ್ಯವರ್ತಿ 
ಸರ್ವನಾಮಗಳು ಸರ್ವನಾಮಗಳು ಸರ್ವನಾಮಗಳು 
ಕನ್ನಡ 
ಪುಂ. ಐ. ಇವನ್‌ ಅವನ್‌ ` ಉನನ್‌ 


ಸ್ತ್ರೀ, ಇವಳ” ಅವಳ್‌ ಉನಳ್‌ 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೬೯ 


ನಪುಂ. ಇದು ಕ ಅದು ' ಉದು 
ಪುಂ.ಸ್ತಿ .ಬ ಇವರ್‌ ಅವರ್‌ ಉವರ್‌ 
ನಪು. , ಇವು ಅವ ಉವು 
ತಮಿಳು : 

ಪುಂ. ಏ. ಇವನ್‌ ಅವನ” ಉನನ್‌ 
ಸ್ವೀ ಇವಳ್‌ ಅವಳ  ಉನಳ್‌ 
ನಪ್ರೆಂ. ಇದ್‌ ಅದ” ಉದ್‌ 
ಪೂ.ಸ್ತ್ರೀ.ಬ. ಇವರ್‌ - ಎರರ್‌ ಉವರ್‌ 
ನವು. ದವೆ ನನ್ಯ ಚನೆ 
ತೆಲುಗು - ಇದಿ ಅದಿ ಮ 
ಗೋಂಡಿ ಇದ್‌ ಅದ್‌ ಇಗ 
ಕುರುಖ್‌ ದ್‌ ಆದ್‌ ಕೊಡ್‌ 
' ಪೂರ್ವ ದ್ರಾನಿಡ *ಇ A) *ಉ 


ಈ ಮೇಲಿನ ಸಟ್ಟಿ ಯನ್ನು ಗಮನಿಸಿದಾಗ ಹಳೆಯ ತಮಿಳು, ಕನ್ನಡ ಭಾಷೆಗಳಲ್ಲಿ 
ಸಮೀಸ ದರ್ಶಕ, ದೂರದರ್ಶಕ ಮತ್ತು ಮಧ್ಯೆ ದರ್ಶಕ ಎಂಬ ಮೂರು ಬಗೆಯ 
ನಿರ್ದೇಶಕ ಸರ್ವನಾಮಗಳಿದ್ದರೆ ಆಧುನಿಕ ಕನ್ನಡ್ಕ ತೆಲುಗು, ತುಳ್ಳು ಗೋಂಡಿ 
ಮುಂತಾದ ಭಾಷೆಗಳಲ್ಲಿ ಸಮೀಪನರ್ತಿ ಮತ್ತು ದೂರವರ್ತಿ ಎಂಬ ಎರಡು ಬಗೆಯ 
ಸರ್ವನಾಮಗಳು ಮಾತ್ರ ಗೋಚರಿಸುತ್ತವೆ. ಇವ್ರೆಗಳಲ್ಲಿ ಮಧ್ಯವರ್ತಿ ಸರ್ವನಾಮಗಳು 
ಕಂಡುಬರುವುದಿಲ್ಲ. ಈ ಬೇರೆ ಬೇರೆ ಸರ್ವನಾಮಗಳ ಅಂತ್ಯದಲ್ಲಿ ಬೇರೆ ಬೇರೆ ಲಿಂಗ 
ಮತ್ತು ವಚನ ಪ್ರತ್ಯಯಗಳು ಸೇರಿಕೊಂಡಿವೆ. ಇನ್ರೆಗಳಲ್ಲಿ ಮೂಲದಲ್ಲಿ ಅ, ಇ ಮತ್ತು 
ಉ ಎಂಬ ನಿರ್ದೇಶಕ ಸ್ವರಗಳು ಮಾತ್ರ ಇವೆ. ಬೇರೆ ಬೇರೆ ಬಗೆಯ ಸರ್ವನಾಮಗಳ 
ವಿಕಾಸಕ್ಕೆ ನಿರ್ದೇಶಕ ಶ್ವರಗಳಾದ ಅ, ಇ, ಉ ಎಂಬ ಮೂಲ ಸ್ವರಗಳು ಕಾರಣ 
ವಾಗಿರಬಹುದು. ಈ ಮೂಲ ಸ್ವರಗಳಿಂದಲೇ ಬೇರೆ ಬೇರೆ ಬಗೆಯೆ ಸರ್ವನಾಮಗಳು 
ಹುಚ್ಚಿ ಜೆಳೆದು ಬಂದಿರಬಹುದೆಂದು ಭಾವಿಸಬಹುದಾಗಿದೆ. ಮಧ್ಯ ದರ್ಶಕ ಸರ್ವನಾಮ 
ಗಳು ಕೆಲವ್ರೆ ದ್ರಾವಿಡ ಭಾಷೆಗಳಲ್ಲಿ ಕಂಡು ಬರುವುದಿಲ್ಲವಾದೆ. ಕಾರಣ ಇವು ಮೂಲ 
ದ್ರಾವಿಡೆ ಭಾಷೆಯಲ್ಲಿ ಇದ್ದುವೆ ಅಥವಾ ಇಲ್ಲವೆ ಎಂಬುದರ ಬಗ್ಗೆ ಸಾಕಷ್ಟು ಚರ್ಚೆಗಳು 
ನಡೆದಿವೆ. ಕೆಲವರು ಇವು ಮೂಲ ದ್ರಾವಿಡ ಭಾಷೆಯಲ್ಲಿಯೂ ಇದ್ದಿರಬಹುದೆಂದು ಅಭಿ 
ಪ್ರಾಯ ಪ್ಯಕ್ತೆಸಡಿಸಿದ್ದಾರೆ. ಮಧ್ಯ ಮತ್ತು ಉತ್ತರ ದ್ರಾವಿಡ ಭಾಷೆಗಳಲ್ಲಿ ಇದು 
ಕೆಲವು ಕಡೆ ನಶಿಸಿ ಹೋಗಿರಬಹುದಾದ ಸಾಧ್ಯತೆಗಳೂ ಇವೆ. ಕೆಲವು ದಕ್ಷಿಣ ದ್ರಾವಿಡ 
ಭಾಷೆಗಳಲ್ಲಿ ಮಾತ್ರ ಇವ್ರ ಸ್ಪಷ್ಟವಾಗಿವೆ. ಈ ಮೂರು ಬಗೆಯ ಸರ್ವನಾಮಗಳು 
ಮೂಲತಃ ಅ, ಇ, ಮತ್ತು ಉ ಎಂಬ ಮೂರು ಸ್ವರಗಳಿಗೆ ಬೇರೆ ಬೇರೆ. ಲಿಂಗ ಮತ್ತು 


೬೧ ಮಾನೆವಿಕ ಕರ್ಕಾಟಕ 


ವಚನ ಪ್ರತ್ಯಯಗಳು ಸೇರಿ ಇವು ರೂ ಪುಗೊಳ್ಳುತ್ತವೆ. ಅಲ್ಲದೆ ಅವ್ರೆಗಳ ಅವೆನ್‌ 
ಎಂಬುದು ಆ ಮನುಷ್ಯ ಎಂತಲೂ, ಇವನ” ಈ ಮನುಷ್ಯ ಎಂತಲೂ ಉವನ್‌ 
ಎಂಬುದು ಇಬ್ಬರ ನಡುವಿನ ಮನುಷ್ಯ ಎಂಬ ಅರ್ಥವನ್ನು ಸೂಚಿಸುತ್ತವೆ. ಬೇರೆ 
ಬೇರೆ ನಿರ್ಜೀಶತೆ ಸರ್ವನಾಮಗಳನ್ನು ಕ? ರೀತಿಯಲ್ಲಿ ಸ ರೃಥಮ ಪುರುಷ "ಸರ್ವನಾಮ 
ವೆಂದು ಹೆಸರಿಸಿಕೊಳ್ಳ ಬಹುದು. ಕಾರಣವೇನೆಂದರೆ ಇವುಗಳಲ್ಲಿ ಪ್ರತ್ಯೇಕವಾದ ಲಿಂಗ 
ಮತ್ತು ನಚನ ಸ್ರತ್ಸಯೆಗಳು ಇವೆ. ಇವುಗಳನ್ನು ಇಲ್ಲಿ ಸಾಧಿತ ಸರ್ವನಾಮಗಳ್ಳ 
ಎಂದು ಹೆಸರಿಸಿಕೊಳ್ಳಲು ಬರುವದಿಲ್ಲ. ಇವೇ ರೀತಿ ಕೆಲವು ಪ್ರಶ್ನಾ ರ್ಥಕ ಸರ್ವನಾಮ 
ಗಳು ದ್ರಾವಿಡ ಭಾಷೆಗಳಲ್ಲಿ ಎ ಎಂಬ ಮೂಲಸ್ವರದ ಮೂಲದಿಂದ ಹುಟ್ಟಿ ಬೆಳೆದ ರೂಸ 
ಗಳಾಗಿ ಗೋಚರಿಸುತ್ತವೆ. ಇವನ್ನು ಒಂದು a ಯಲ್ಲಿ ನಿರ್ನೇಶಕ dss 
ವರ್ಗಕ್ಕೂ ಸೇರಿಸಿಕೊಳ್ಳ ಬಹುದು. ಆದರೂ ಇವು ಪ್ರಥಮ ಪುರುಷ ಸರ್ನನಾಮಗಳಂತಲ್ಲ 

ಕನ್ನಡ, ತೆಲುಗು ಮುಂತಾದ ದ್ರಾವಿಡ ಭಾಷೆಗಳಲ್ಲಿ ಕೆಲವ್ರೆ ಗೌರವ ಸೂಚಕ ' 
Wiican ಗೋಚರಿಸುತ್ತವೆ. ಕೆಲವು ದ್ರಾವಿಡ ಭಾಷೆಗಳಲ್ಲಿ ಇವು ಕೆಂಡೃ 
ಬರುವುದಿಲ್ಲ. ಅವುಗಳಲ್ಲಿ ಕೆಲವು ಏಕನಚನ ಮತ್ತು ಬಹುವಚನ ರೂಸಗಳೇ ಆ ಕೆಲಸ 
ವನ್ನು ನಿರ್ವಹಿಸುತ್ತವೆ. ಇನು ಸಮೀಪನರ್ತಿ ಮತ್ತು ದೂರನರ್ತಿ ಟನೆ ಸರ್ವ 
ವಸನ ಎಂಬ ಎರಡು ವರ್ಗಗಳಲ್ಲಿ ದೊರೆಯುತ್ತವೆ ವೆ. ಪುಲ್ಲಿಂಗ ಮತ್ತು ಸ್ಮೀಲಿಂಗ 
ಎರಡರಲ್ಲಿಯೂ ಏಕವಚನ ಮತ್ತು: ಬಹುವಚ ತನಗಳಿಗೆ ಅನುಗುಣವಾಗಿ ಬೇಕೆ ಬೇರೆ 
ಪ್ರತ್ಯಯಗಳಿರುವುದನ್ನು ಕಾಣಬಹುದು. 


ದೂರದರ್ಶಕ ಸಮೀಪದರ್ಶಕ 
ಸರ್ವನಾಮಗಳು ಸರ್ವನಾಮಗಳು 
ಕನ್ನಡ 
ಪುಂ. ಐ. ಆತಂ | ಆತನು ಈತಂ | ಈತನು 
ಸ್ತ್ರೀ ಆಕೆ ಈಕೆ 
ಪುಂ.ಬ. ಆತರು | ಆತಂಗಳ” ಈತರು | ಈತಂಗಳ್‌ 
ಸ್ತ್ರೀ ಆಕೆಯರು ಈಕೆಯರು 
ತೆಲುಗು 
ಪುಂ.ಐ ಆತಡು | ಅತಡು ಈತಡು | ಇತಡು 
ಸ್ತ್ರೀ ಆಮೆ | ಅಆಪೆ ಈಮೆ | ಈನೆ 


ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಕಂಡುಬರುವ ಸಮೀಪವರ್ತಿ ಮತು. ದೂರ 

ವರ್ತಿ ಗೌರವ ಸೂಚಕ ಸರ್ವನಾಮಗಳು ಆಯಾ ಲಿಂಗ ಮತು ವಚನಗಳಿಗೆ ಅನುಗುಣ 
ವಾಗಿ ಬೇರೆ ಬೇರೆಯಾಗಿ ಬೆಳೆದು ಬಂದಿರುವುದು ಕಂಡುಬರುತ ವೆ. ಇವು. ತಮಿಳು 
~~ 3 > 


ನೌ ೨ 
ತೌಲನಿಕ ದ್ರಾವಿಡ ಭಾಷಾ ನಿಜ್ಞಾನೆ ೭೧ 


ಮೆಸೆಮಾಳಂ, ಕೊಡೆಗು ಮುಂತಾದ ದಕ್ಷಿಣ ದ್ರಾನಿಡ ಭಾಷೆಗಳಲ್ಲಿಯೂ ಇರುವುದು 
ಕಂಡುಬರುತ್ತವೆ. ಆದರೆ ಉತ್ತರ ಮತ್ತು ಮಧ್ಯೆ ದ್ರಾವಿಡ ಭಾಷೆಗಳಲ್ಲಿ ಬೇಕಿ ಬೇಕೆ 
ಗೌರವ ಸೂಚಕ ಸರ್ವನಾಮಗಳು ಇವೆಯೇ ಅಥವಾ ಇಲ್ಲವೆ ಎಂಬುದರ ಬಗ್ಗೆ ಯಾವ 
ಆಧಾರಗಳು ದೊರೆಯುವುದಿಲ್ಲ. ಈ ದಿಕ್ಕಿನಲ್ಲಿ ಆಳವಾದ ಸಂಶೋಧನೆ ನಡೆಯ 
ಬೇಕಾಗಿವೆ. 


_ ೨:5 ಪ್ರಶ್ನಾರ್ಥಕ ಸರ್ವನಾಮಗಳು 
_ ತೆ:5!1 ಪ್ರಶ್ನಾರ್ಥಕ ಏಕವಚನ 


ಪುಂ ಸ್ತ್ರೀ ನಪುಂ 
ತಮಿಳು ಯಾವನ್‌ | ವಿನೆನ" ಯಾವಳ್‌ | ಯಾದು | ಏದು| 
ಬವಳಿ ಏನ” 
ಮಲೆಯಾಳಂ ಯಾವನ್‌ | ಎನನ್‌ ಯಾವಳ್‌ | ಯಾದು | ಏದು | 
ಬ ಐವೆ೪ ಏನ್‌ ಕ 
`ಕನ್ನಡ ಯಾವನ" | ಯಾವಳ" | . ಯಾವುದು | 
ಯಾವನು | ಆವನ” | ಯಾವಳು | - . ಆವುದು | 
ಆವನು ಅವಳ್‌ | ' ಏನ್‌ | ಏನು 
ಆವಳು 
ತೆಲುಗು ಎವಡು | ಏಡು ಏದಿ | ಎನತೆ | ನಿಡಿ | ಎದಿ 
ಏವರಿತೆ 
ತುಳು - ಏರು | ಏರಣಿ ದಾದ 
ಶುರುಖ್‌ ನೇ ನೇನೆ ಏಂದ್ರ 
ಮಣ್ತೊ ನೆರೆ ನೆಂ(ಥ್‌) ನೇ(ಥ”) 
ಬ್ರಹೂಈ ದೇರ್‌ PR ಟಿ 
ಪೂರ್ವದ್ರಾನಿಡ : . *ಯಾವನ್‌ *ಯಾವಳ” . *ಯಾದು 
3:5:2 ಪ್ರಶ್ನಾರ್ಥಕ ಬಹುವಚನ 
| ಪು ಸ್ರೀ ನಪುಂ 
ತಮಿಳು ಯಾವಂ" | ಎವಂ” ಎಮ ಯಾವ್ಚೆ | ಏನೈ 
| ಯಾರ್‌ | ಆರ್‌ — 
ಮಖೆಯಾಳೆಂ ಯಾನೆರ್‌ | ಯಾರ್‌ ಎ ಏನ್‌ | ಎನ್‌ 
ವಿನರ್‌ | ಆರ್‌ — 
ಕನ್ನಡ ಯಾರ್‌ | ಆರ್‌ ಕಾ ಆವುವು | 


೭೨ ಮಾನವಿಕ ಕರ್ಣೂಟಿಕ 


ಕನ್ನಡೆ `` "ಯಾರು | ಆರು > ಯಾವ್ರವ್ರ 

ತೆಲುಗು ಎವರು | ಏರು ಜ್‌ ಏವಿ 

ಕೊಡಗು ಯೇವ್ರೆ ತೆ ಸ 

ತುಳು : ದಾ | ದಾದವ್ರೆ | ಗತ ವಾ 
ದಾಯ | ದಾನೆ 

ಕುರುಖ್‌ ಎಂದ್ರ ಎ ಎಂದ್ರ 

ಮಕ್ಕೊ .. ನೆರೇ (ರ್‌) ಹ ಇಕ್‌ (ಹ್‌) 

ಬ್ರಹೂಈ ದೇ (ರ”) | ಅರಾ 3 ಎಡ 

ಪೂರ್ವ ದ್ರಾವಿಡ *ಯಾವರ" | *ಯಾರ್‌ *ಯಾವ್ಸೆ 


ಮೇಲೆ ಕೊಟ್ಟಿರುವ ಬೇಕೆ ಬೇರೆ ದ್ರಾನಿಡ ಭಾಷೆಗಳ ಪ್ರಶ್ನಾರ್ಥಕ ಏಕನಚನ 
ಮತ್ತು ಬಹುವಚನ ಸರ್ವನಾಮಗಳನ್ನು ಪರಸ್ಪರೆ ಹೋಲಿಸಿ ಪರಿಶೀಲಿಸಿದಾಗ ಅವುಗಳಲ್ಲಿ 
ಕೆಲವು ರೂಪಗಳ ಆದಿಯಲ್ಲಿ ಯ ಕಾರ ಕಂಡು ಬಂದರೆ. ಮತ್ತೆ ಕೆಲವೆ ರೂಪಗಳ ಆದಿ 
ಯಲ್ಲಿ ಏ ಕಾರೆವ್ರೆ ಕಂಡು ಬರುವುದು. ಮತ್ತೆ ಕೆಲವ್ರೆ ಭಾಷೆಗಳ ರೂಪಗಳಲ್ಲಿ ನ ಕಾರೆ 
ಕಂಡು ಬರುವುದು. ಇನ್ನೂ ಕೆಲವು ಭಾಷೆಗಳಲ್ಲಿ ಬೇರೆ ಬೇರೆ ವೃಂಜನ ಧ್ವನಿಗಳಿರು 
ವುದು ಗೋಚರಿಸುತ್ತವೆ. ಇವೆ ಮೂಲತಃ ಯಾ ಅಥವಾ ವ ಸ್ವರದ ಮೂಲದಿಂದ 
ಹುಟ್ಟಿ ಬೆಳೆದು ಬಂದ ಪ್ರಶ್ನಾರ್ಥಕೆ ಸರ್ವನ.ಮಗಳು ಎಂದು ಕೆಲವರು ಊಹಿಸಿದ್ದಾರೆ. 
ಈ ಕಾರಣದಿಂದಲೇ ಕೆಲನರ; ಪೊರ್ವ ದ್ರಾವಿಸಕ್ಸೆ ಯಾ ಎಂಬುದನ್ನು ಪುನರ್ರಚಿಸಿ 
ಕೊಂಡೆರೆ ಮತ್ತೆ ಕೆಲವರು ವ ಸ್ವರವನ್ನು ಪುನರ್ರಚಿಸಿಕೊಂಡಿದ್ದಾರೆ. ಮತ್ತೆ ಕೆಲವ್ರೆ 
ಭಾಷೆಗಳಲ್ಲಿ ದೀರ್ಫ ವ ಸ್ವರವ ಹ್ರಸ್ತ್ರ ಸ್ವರವಾಗಿ ಪರಿವರ್ತನೆಗೊಂಡು ಬಳಕೆಯಲ್ಲಿರು 
ವದು ಕೂಡ ಕಂಡು ಬರುವುದು. ಕಾಲ್ಡ್‌ವೆಲ್‌ ಮಹಾಶಯನು ಎಲ್ಲಾ ಪ್ರಶ್ನಾರ್ಥಕ 
ಸರ್ವನಾಮಗಳು ಮೂಲತಃ ಯಾ ಎಂಬುದರಿಂದಲೇ ಹುಟ್ಟಿ ಬೆಳೆದು ಬಂದಿರೆಬಹು 
ದೆಂದು ಊಹಿಸಿ ಕೆಲವು ಭಾಷೆಗಳಲ್ಲಿ ಈ ಯ ಕಾರನ್ರೆ ಭಾ ವ ಕಾರವಾಗಿ ಸರಿವರ್ತನೆ 
ಗೊಂಡಿದೆ ಎಂದು ಅಭಿಪ್ರಾಯ ವ್ಯಕ್ತ ಪಡಿಸಿದ್ದಾನೆ. ಪ್ರಶ್ನಾರ್ಥಕ ಸರ್ವನಾಮಗಳು 
ಎಲ್ಲಾ ದ್ರಾನಿಡೆ ಭಾಷೆಗಳಲ್ಲಿಯೂ ಒಂದೇ ಸಮನಾಗಿಲ್ಲ. ಅವ್ರೆಗಳಲ್ಲಿ ಕೆಲನ್ಹ ಏ 
ಮೂಲವನ್ನು ಮತ್ತೆ ಕೆಲವು ಯಾ ಮೂಲನನ್ನು , ಮತ್ತೆ ಕೆಲವು ಹ್ರಸ್ವ ವ ಸ್ವಕನನ್ನು 
ಉಳಿಸಿಕೊಂಡಿವೆ. ಮತ್ತೆ ಕೆಲವು ಸ್ವತಂತ್ರವಾಗಿ ಪರಿವರ್ತನೆಗೊಂಡು ಬೆಳೆದು ಬಂದು 
ಬೇರೆ ಬೇರೆ ಮೂಲ ರೂನಗಳನ್ನು ಉಳಿಸಿಕೊಂಡಿವೆ. ಪ್ರಶ್ನಾರ್ಥಕ ಸರ್ವನಾಮ ರೂಪ 
ಗಳು ಉತ್ತರೆ ಮತ್ತು ಮಧ್ಯ ದ್ರಾವಿಡೆ ಭಾಷೆಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ದೊರೆಯು 
ತ್ರವೆಯಾದರೂ ಉತ್ತರ ದ್ರಾವಿಡ ಭಾಷೆಗಳ ಪ್ರಶ್ನಾರ್ಥಕ ಸರ್ವನಾಮಗಳ ಆದಿಯೆಲಿ 
ನ್‌ ಮತ್ತು ದ್‌ ಎಂಬ ವ್ಯಂಜನ ಧ್ವನಿಗಳು ಪ್ರಧಾನವಾಗಿವೆ. ಇವು ಅನೇಕ ಭಾಷಿ 
ಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸರಿನರ್ತನೆಗೊಂಡಿನೆ. ಈ ಬೇಕೆ ಬೇಕೆ ಬೇಕೆ ಮೂಲ 
ರೂಪಗಳನ್ನು ಉಳಿಸಿಕೊಂಡಿರುವ ಬೇರೆ ಬೇರೆ ದ್ರಾನಿಡ ಭಾಷೆಗಳ: ಪ್ರಶ್ನಾರ್ಥಕ ಸರ್ವ 


ನಾಮಗಳು ಮೂಲತಃ ಹೇಗೆ ಬೆಳೆದು ಬಂದಿವೆ ಎಂಬುದರ ಬಗ್ಗೆ ಯಾವುದನ್ನು 


ತೌಲನಿಕ ದ್ರಾವಿಡ ಭಾಷಾ ನಿಜ್ಞಾನೆ 


ವಾಗಿ ಹೇಳಲು ಬರುವುದಿಲ್ಲ. 


ದ್ರಾವಿಡ ಭಾಷೆಗಳಲ್ಲಿ ಪುರುಷ ವಾಚಕ ಸರ್ವನಾಮ ಪ್ರತ್ಯಯಗಳು ಆಖ್ಯಾತ 
ಪ್ರತ್ಯಯಗಳು ಎಂಬ ಹೆಸರಿನಿಂದ ಪ್ರತ್ಯೇಕವಾಗಿವೆ. 


4 


ನಾಮ ಧಾತುಗಳಿಗೆ ಹತ್ತಬಲ್ಲ ವ್ರ. 
ಗಳು ಕ್ರಿಯಾಪದಗಳ ಅಂತ್ಯದಲ್ಲಿ ದಲ್ಲಿ ದೊರೆಯುತ್ತವೆ. ದಕ್ಷಿಣ ಮತ್ತು ಮಧ್ಯ ದ್ರಾವಿಡ 
ಭಾಷೆಗಳಲ್ಲಿ ಇವು ಕೆಲವು ಕಡೆ 
ಪರಿವರ್ತನೆಗೊಂಡು ಬೆಳೆದುಬಂದು ಒಳಕೆಯಲ್ಲಿವೆ. 


3:2 ಸಾಧಿತ ಸರ್ವನಾಮಗಳು 


ತವಿಳು : 


ಕನ್ನಡ | 


ತೆಲುಗು : 


10 


ದೂರವರ್ತಿ 


ಸರ್ವನಾಮಗಳು 


ಅಂಡ್ರ 
ಅಪ್ಪೋದು 
ಅತ್ತನ್ಸೈ 
ಅಂಗೆ 
ಅವ್ವಾರ್‌ 
ಅವ್ವಿದವು್‌ 


"ಅಂದ್‌" 


ಅವ ಸಳವ 
ಅಸ್ಪಡಿ 
ಆಗ 
ಅಂದು 
ಆಕಡೆ 
ಅಷ್ಟು 
ಅಲ್ಲ 
ಹಾಗೆ 
ಹಂತ 


ಈ ಬಗೆಯ 


ಇನವಾಗಿದ್ದ ರ್ರ 


ಮೀಸವರ್ತಿ 


MES, 


[ea 
ಆ 


ಇಡಿ 


ರ್ವನಾಮಗಳು 


) ಕ್ರಿಯಾಧಾತು ಪುತ್ತು 
ಪುರುಷ ವಾಚಕ ಸರ್ವನಾಮ ಪ ಪ್ರತ್ಯಯ 


ಪ್ರಶ್ನಾರ್ಥಕ 
ಸ 


ರ್ವನಾಮಗಳು 


ಎಂಡ್ರೆ 
ಎಪ್ಟೋದು 
ಎತ್ತನ್ಸೆ 
ಎಂಗೆ 
ಎವಾ ರ್‌ 
ವಿವಿ ದವರ್‌ 
ಎಂದ್‌ 
ಎವ್ವಳವೆ 
ಎಪ್ಪಡಿ 
ಯಾವಾಗ 
ಎಂದು 
ಯಾವ ಕಣೆ 


ಎಲ್ಲಿ 
ಹೇಗೆ 
ಎಂತೆಹೆ 
ಎಪ್ಪುಡು 
ಏರೋಜು 
ಎಂತ 
ಎಕೃಡ 


ಖಚಿತ 


ಸ್ವತಂತ್ರ ವಾಗಿ 


೭೪ ಮಾನವಿಕ ಕರ್ಣಾಟಕ 


ಅಟ್ಟು ಇಟ್ಟು ಎಟ್ಟು 

ಅಲಾ ಇಲಾ ಎಲಾ 
ಮಸೆಯಾಳಂ : ಅಸ್ರಡಿ | ಇಸ್ಪಡಿ | ಎಪ್ಪಡಿ | 

ಅಸ್ಪಡಿಯಾನ ಇಸ್ಸಡಿಯಾನ ಎಸ್ಟಡಿಯಾನ 

ಅಪ್ಪೋಳ್‌ ಇಪ್ಪೋಳ್‌ ಎಪ್ಪೋೊ ಳ್‌ 

ಅನ್ನ ಇನ ಎನ್ನ 

ಅತ್ರ ಇತ್ರ ಎತೆ 

ಅಂಗನೆ ಇಂಗೆ ಎಂಗನೆ 

ಆಂತ ಇಂತ ಎಂತ 

ಅವಿಡೆ ಇನಿಡೆ ಎವಿಡೆ 
ಪೂರ್ವ ದ್ರಾವಿಡ *ಅ ೫ *ಯ *ಎ 


ತಮಿಳು, ಕನ್ನಡ, ತೆಲುಗು ಮತ್ತು ಮಸೆಯಾಳಂ ಭಾಷೆಗಳ ಕೆಲವು ಸಾಧಿತ 
ಸರ್ವನಾಮಗಳನ್ನು ಇಲ್ಲಿ ಸಟ್ಟಿ ಮಾಡಿ ಕೊಡಲಾಗಿದೆ. ಇದೇ ರೀತಿ ಬೇಕೆ ಬೇರೆ 
ದ್ರಾವಿಡ ಭಾಷೆಗಳಲ್ಲಿಯೂ ಇಂತಹ ಸಾಧಿತ ಸರ್ವನಾಮಗಳಿರುವುದು ಗೋಚರಿಸುತ್ತವೆ. 
ದ್ರಾವಿಡ ಭಾಷೆಗಳಲ್ಲಿ ಮುಖ್ಯವಾಗಿ ದೂರದರ್ಶಕ ಸಮೀಪದರ್ಶಕ ಮತು ಸ್ರಶ್ನಾ ರ್ಥ 
ಎಂಬ ಮೂರು ಬಗೆಯ ಸಾಧಿತ ಸರ್ನನಾಮಗಳಿವೆ. ಇವು ಪ್ರಥನು ಪುರುಷ ಸರ್ವ 
ನಾಮಗಳಿಗಿಂತ ಬೇರೆ. ಇವೆ ಕೂಡ ಒಂದು ರೀತಿಯಲ್ಲಿ ನಿರ್ದೇಶಕ ಸರ್ವನಾಮಗಳಾಗಿ 
ಗೋಚರಿಸುತ್ತವೆಯಾದರೂ ಇವು ಅ, ಇ ಮತ್ತು ಎ ಎಂಬ ಮೂಲ ಸ್ವರಗಳಿಗೆ ಜೇರೆ 
ಬೇರೆ ಕ್ರಿಯಾವಿಶೇಷಣ ಮತ್ತು ವಿಶೇಷಣ ಸೂಚಕ ಪ್ರತ್ಯಯಗಳು ಸೇರಿಕೊಂಡು 
ರೂಪುಗೊಂಡಿರುವ ಸಾಧಿತ. ಸರ್ವನಾಮಗಳಾಗಿವೆ. ಇನೆಗಳ ಮೂಲದ ಸ್ವರಗಳು 
ಮಾತ್ರ ಆ ನಿರ್ದೇಶಕ ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಮೂಲರೂಸಗಳಾಗಿಯೇ 
ಗೋಚರಿಸುತ್ತವೆ. ಇವುಗಳಲ್ಲಿ ಯಾವ ಬಗೆಯ ಲಿಂಗ ಮತ್ತು ವಚನಭೇದನ್ವ ಕಂಡು 
ಬರುನ್ರೆದಿಲ್ಲ. ಪ್ರಥಮ ಪುರುಷ ಮತ್ತು ಪ್ರಶ್ನಾ ರ್ಥಕ ಸರ್ನನಾಮಗಳಲ್ಲಿ ಲಿಂಗ ಮತ್ತು 
ವಚನ ಸೂಚಕ ಪ್ರತ್ಯಯಗಳು ಪ್ರತ್ಯೇಕವಾಗಿ ಸೇರಿಕೊಂಡಿರುತ್ತವೆ. ಸಾಧಿತ ಸರ್ವ 
ನಾನುಗಳಲ್ಲಿ ಕ್ರಿಯಾ ವಿಶೇಷ ಮತ್ತು ವಿಶೇಷಣ ಸೂಚಕ ಸ ತ್ಯ ಯೆಗಳು ಮಾತ್ರ ಸೆ 
ಕೊಂಡಿರುತ್ತ ವೆ ದ್ರಾವಿಡ ಭಾಷೆಗಳಲ್ಲಿ ಯಾವ ಬಗೆಯ ಲಿಂಗ ಮತ್ತು ಚನ ತ 
ಗೋಚರಿಸ ದ ಕಾರಣ ಇನೆನ್ನು ಸಾಧಿತ ಸರ್ವನಾಮಗಳು ಎಂದು ಹೆಸರಿಸಿಕೊಳ್ಳ ಬಹು 
ದಾಗಿದೆ. ಇದೇ ರೀತಿ ಇನ್ನೂ ಬೇಕಿ ಬೇಕೆ ಬಗೆಯ ಸಾಧಿತ ಸರ್ಪ ಬೇಕಿ 
ಬೇರೆ ದ್ರಾನಿಡ ಭಾಷೆಗಳಲ್ಲಿ ಇರಬಹುದು. ಅವುಗಳನ್ನು ಇಲ್ಲಿ ಗಮನಿಸಲಾಗಿಲ್ಲ. 


11 


12 


13 
14 
1೨ 
10 


ತೌಲನಿಕ ದ್ರಾವಿಡ ಭಾಷಾ ವಿಜ್ಞಾನ ೭೫ 


ಆಧಾರ ಗ್ರಂಥಗಳು 


Comparative Grammar of the Tamil Language, 
P. S. Subramanya, 1947 

The Grammatical Structure of Dravidian Langu- 
ages, Jules Bloch. 1954 

Dravidian Comparative Grammar, R. Caldwell, 
1956 

Collected Papers in Dravidian Linguistics, 

T. Burrow, 1968 

History of Kannada Language, R. Narasimha 
charya, 1969 

Dravidian Languages, M. S. Andronov, 1970 
Dravidian Nouns, S. V. Shanmugam 
Comparative Dravidian Morphology — A Sketch. 
Kamil Zwelebil. part 1, 1977 

Dravidic Studies, K. V. Subbaiya, 1974 
Reconstruction of proto-Dravidian pronouns, 

ಲಿ. R. Shankaran, BDCRI, vol. No. 1, 1939 

The Inclusive and exclusive First person plural 
in Kannada, G. 5. Gai, BDCRI, Vol, No. 2, 
1940 

Dravidian personal pronouns, Studies in Linguis- 
tics, Bh. Krishna Murthy, 1968. 

ದ್ರಾನಿಡೆ ಭಾಷಾ ವಿಜ್ಞಾನ, ಹಂಸನಾಗರಾಜಯ್ಯ, 1966 

ಕನ್ನಡ ಭಾಷೆಯ ಚರಿತ್ರೆ, ಪ್ರ. ಗೋ. ಕುಲಕುರ್ಣಿ, 1967 

ದ್ರಾವಿಡೆ ಭಾಷಾ ವ್ಯಾಸಂಗ, ಸಂಗಮೇಶ ಸವದತ್ತಿಮಠ, 1976 

ದ್ರಾವಿಡ ಭಾಷಾನಿಜ್ಞಾನ ಸರಿಚಯ, ಸಂಗಮೇಶ ಸವದತಿ,ಮಠ, 1985. 


ಪ್ರೊ! ಭದ್ರಿರಾಜು ಕೃಷ್ಣಮೂರ್ತಿ 


ಹೈದರಾಬಾದಿನ ಉಸ್ಮಾನಿಯ  ವಿಸ್ತವಿದ್ಯಾನಿಲಯುದಲ್ಲಿ ಭಾಷಾ ವಿಜ್ಞಾನ 
ನಿಭಾಗದಲ್ಲಿ ಪಾ ್ರಧ್ಯಾಸಕೆರಾಗಿರುವ ಬಿ. ಕೃಷ್ಣ ಮೂ ರ್ತಿ ನರು. ಭಾರತೀಯ ಭಾಷಾ 
ವಿಜ್ಞಾನಿಗಳಲ್ಲಿ ಖ್ಯಾತನಾಮರು. ಚ ಇಂದು ಅನಿರ್ಬಂಧಿತ ವಾತಾವರಣದಲ್ಲಿ 
ಸ್ವತಂತ್ರವಾಗಿ ಬೆಳೆಯುತ್ತದಲ್ಲದೆ ಪರಿಣತರ ಸಮಿತಿಗಳು ಸೃಷ್ಟಿಸಿ ಬಲವಂತವಾಗಿ ವಿಧಿಸಿದ 
ಪದಗುಚ್ಛೆಗಳ ಸಹಾಯದಿಂದಲ್ಲ” ಎಂಬುದು ಅವರ ದೃಢನಾ ದ ನಂಬಿಕೆ. ಭಾಷೆಯನ್ನು 
ಬಳಸುವ ಸಾಮಾನ್ಯ ಜನರು ತಾವಾಗಿ ರೂಪಿಸಿದ ಅಥವ ಸ್ವೀಕರಿಸಿದ ಹೊಸ ಪದ 
ಗಳಿಂದ ಜೀವಂತ ಭಾಷೆಗಳು ಸದ ಕೈಗೊಳ್ಳು ತ್ತವೆ. ಪರಿಸರಕ್ಕೆ, ಸಂದರ್ಭಕ್ಕೆ ಅನುಗುಣ 
ವಾಗಿ ಸದಗಳನ್ನು ಹುಟ್ಟು ಹಾಕುವಡ ನ ಸ್ವೀಕಾರಕ್ಕೂ ಪೂರ್ವವೇ ಹೊಸ ಪದಗಳ 
ಬಳಸುವಿಕೆ, ಹೊಸನದಗಳ ಅರ್ಥವ್ಯಾಪ್ತಿಯ ವಿಶದೀಕರಣ ಇವ್ರ ಭಾಷಾ ಬೆಳವಣಿಗೆಯ 
ಕೆಲವು ಮೂಲತತ್ವಗಳೆ:ದು ಅವರು ನಂಬಿದ್ದಾರೆ. ಭಾಷಾ ಪರಿಸರದ ತಿಳಿವಳಿಕೆ ಇಲ್ಲದ" 
ಪರಿಣತರ ಸಮಿತಿಗಳು ತಮ್ಮ ಕನಸಿನ ಮನೆಗ: ಳಲ್ಲಿ ಕುಳಿತು ರಚಿಸುವ ಭಾಷಾ ಕೋಶ 
ಗಳು ಭಾಷೆಯ ಬೆಳವಣಿಗೆಗೆ" ಸಹಾ? ಯತವಾಗಲಾರವೊ ; ಆಯಾ ಜ್ಞಾ ನ ವಿಭಾಗಗಳಲ್ಲಿ 
ಕಾರ್ಯ ಪ್ರವೃತ್ತರಾಗಿರುವ ಅಭ್ಯಾಸಿಗಳ ಸಹಕಾರದಿಂದ ರೂಪಿಸಿದ ಸದಗುಚ್ಛ ಗಳು 
ಭಾಷೆಯ ಸಣ ಬೆಳವಣಿಗೆಗೆ ಸಾಧಕನೊಬುದು. ಅವರ ನಂಬಿಕೆ, 

ವಾರ್ತಾ ಮಾಧ್ಯಮದಲ್ಲಿ ಭಾರತೀಯ ಭಾಷೆಗಳ ಆಧುನೀಕರಣದ ಬಗ್ಗೆ ಒಂದು 

ಗ್ರಂಥವನ್ನು ಸಂಪಾದಿಸಿರುವ ಕೃಷ್ಣ ಮೂರ್ತಿ ಸಮಾಚಾರ ಪತ್ರಿಕೆಗಳು ಪದಗಳ ಸೃಷ್ಟಿ 

ಮತ್ತು ಅವುಗಳ ಅಯ್ತೆ ಮತು. ನಿರಾ ಕರಣೆಯ ಮೂಲಕ ಒಂದು ಸ್ವೀಕಾರಾರ್ಹವಾದ 
ಮಟ್ಟ: ವನ್ನು ನಿರ್ಮಿಸಿನೆಯೆಂದ ೨ ತಿಳಿಸುತ್ತಾರೆ ; ಉದಾ ; “ಎಮರ್ಜೆನ್ಸಿ” ಎಂಬ ಆಂಗ್ಲ 
ವದಕ್ಕೆ "ಅತ್ಯವಸರ ಪ ಪರಿಸ್ಥಿತಿ” ಮತ್ತು "ಅತ್ರ ಹ ಪರಿಸ್ಸಿ ತಿ? ಎಂಬ ಪದಗುಚ್ಛ ಗಳನ್ನು 
ಸೃಷ್ಟಿ ಸಿದರೂ, ಕಾಲಕ ಕ್ರಮದಲ್ಲಿ, “ಅತ್ಯವಸರ ಪರಿಸ್ಥಿ ತಿ? ಎಂಬ ಪದ ಸರ್ವಸ್ವಿ (ಕೃತ 
ಸತ್ತ ಪೊ ॥ ಕೃಷ್ಣ ಮೂರ್ತಿಯವರು ನಿಘ:ಟು ರಚನೆ, ಭಾಷಾ ಬಳಭೇದ 
ಶಾಸ್ತ್ರ ಗಳಲ್ಲಿ ಅಧ್ಯಯನದಲ್ಲಿ ಆಸಕ್ತಿವಹಿಸಿ, ವಿಶೇಷ ಸಂಶೋಧನೆ ನಡೆಸಿ ಆಂಧೆ) ಪ್ರದೇಶ 
ರಾಜ್ಯ ಸಾಹಿತ್ಯ ಆಕಾಡೆಮಿಗಾಗಿ : ಭಾಷಾ ಪ್ರಭೇದ ನಿಘಂಟಿನ ಎರಡು ಸಂಪುಟಗಳನ್ನು 
ಸಂಪಾದಿಸಿದ್ದಾರೆ ; ಅವರು ಶಿಷ್ಯರು ಮುಂದಿನ ಸಂಪುಟಗಳ ಕಾರ್ಯ ನಿಸ ರ್ಪಹಿಸುತ್ತಿ 
ದ್ಹಾಕೆ. ಈ ಅಧ್ಯಯನ ದಿಂದ ke ದಲ್ಲಿ ನಾಲ್ದು ಪ್ರತ್ಯೇಕ ಭಾಷಾ. ಪ್ರಭೇದಗಳಿವೆ 
ಯೆಂದು ಅವರು ಶು )ಿತಸಡಿಸಿದ್ದಾ ರೆ. 

ಪ್ರೊ ಕೃಷ್ಣ ಸ್ಟ ಮೂರ್ತಿಯವರ ಪ್ರಧಾನ ಅಧ್ಯಯನ ಕ್ಷೇತ್ರ. ವಿವರಣಾತ್ಮಕ 
ಮತ್ತು ತೌಲನಿಕ ದ್ರಾ ನಿಡೆ ಭಾಷಾ ನಿಜ್ಞಾನದ ಅವರೆ ಪ್ರಕಾರ ತೆಲುಗು ತನ್ನ ಉತ್ತ. 
ರದ ಸೆರೆಯಾದ ಗೋಂಡಿಯೊಂದಿಗೆ ದಕ್ಷಿಣದ ನೆರೆಭಾಷೆಗಳಾದ ತಮಿಳ್ಳು ಕನ್ನ ಡೆ 
ಮಲೆಯಾಳ ಮತ್ತು ತುಳುಭಾಷೆಗಳಿಗಿಂತ 2 ಹೆಚ್ಚಿ ನ ಸಾಮ್ಯ ಕ್ಟ ಹೊಂದಿದೆ ; ಈ ಭಾಷೆ 
ಗಳೆಲ್ಲ ಒಂದೇ ಮೂಲ ದ್ರಾವಿಡ ಭಾಷಾ ಸಂತತಿಗೆ ಸೆ ಸೇರಿದವೆಂಬುದರಲ್ಲಿ ಸಂಶೆಯೆವಿಲ್ಲ. 


ರಾಧಾ ಎಂ. ಪಟೇಲ್‌ 


ನಿಜಯನಗರ ನಾಣ್ಯಗಳಲ್ಲಿ ಆಯುಧಗಳ ಚಿತ್ರಗಳು 


ಹೆದಿನಾಲ್ವ ನೆಯ ಶತಮಾನದ ಪ್ರಥಮಾರ್ಧದಲ್ಲಿ ದಕ್ಷಿಣ ಭಾರತವು ದಕ್ಷಿಣ 
ದಲ್ಲಿ ಬ್‌ ಕೊನೆಯ ಬೃಹತ್‌ ಸಾಮ್ರಾಜ್ಯಕ್ಕೆ ok ಹಾಕಿದುದನ್ನು ನೀಕ್ಷಿ 
ಸಿತು. ವಿಜಯನಗರ ಸಾಮ್ರಾಜ್ಯವೆ ವೇ ಆ ಬೃಹತ್‌ ಸಾಮ್ರಾಜ್ಯ. ಹಲವಾರು ಅಂಶಗಳಲ್ಲಿ. 
| ಈ ಸಾಮ್ರಾಜ್ಯ ದಕ್ಷಿಣದ ಸಾಂಸ್ಕತಿಕ ಇತಿಹಾಸದಲ್ಲಿ ಅತ್ಯುಚ್ಚ ಮಟ್ಟವನ್ನು 
ಮುಟ್ಟಿತ್ತು 1 ರಾಜಕೀಯ, ಧಾರ್ಮಿಕ, ಸಾಮಾಜಿಕ್ಕ ಆರ್ಥಿಕ, ಭೌಗೋಳಿಕ, 
ವಾಸ್ತುಶಿಲ್ಪ ಹಾಗೂ ಸಾಹಿತ್ಯ ಕ್ಷೇತ್ರಗಳಲ್ಲಿ ದಕ್ಷಿಣ ಭಾರತ ಇತಿಹಾಸದಲ್ಲಿ ಪರಾಕಾಷ್ಠೆ 
ಯನ್ನು ತಲುಸಿತು. 
ವಿಜಯನಗರ ಸಾಮ್ರಾಜ್ಯದಲ್ಲಿ ಸುವ್ಯ ವಸ್ಥಿ ತೆ ನಾಣ್ಯ ವ್ಯವಸ್ಥೆ ಯೂ ಇದ್ದಿ ತು. 
ಅವರು ಚಿಹ್ನೆಗಳು ಹಾಗೂ ಆಲೇಖ್ಯಗಳಿಂದ ಕಡಿದ ಅನೇಕ ಹೊಸ ಬಗೆಯ ನಾಣ್ಯ 
ಗಳನ್ನು ಚಲಾವಣೆಯಲ್ಲಿ ತಂದರು. ವಿಜಯನಗರ ನಾಣ್ಯಗಳ ಮೇಲೆ ಚಿತ್ರಿಸಲಾಗಿರುವ 
ನಾಣ್ಯಗಳ ಅಧ್ಯ ಯೆನವು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಸಮರಾಯೆುಧಗಳ ವಿವಿಧ ರೀತಿ 
ಗಳ ಮೇಲೆ ಬೆಳಕು ಚೆಲ್ಲುವುದರಿಂದ ಅವು ಹೆಚ್ಚು 'ಉಸಯುಕ ವೂ, ಆಸಕಿ ದಾಯಕವೂ 
ಆಗಿದೆ. ಸಾಮಾನ್ಯವಾಗಿ ಆ ಆಯುಧಗಳನ್ನು ನಾಣ್ಯಗಳ ಮೇಲ್ಮುಖ ಮತ್ತು ಹಿಂಭಾಗ 
ಗಳೆರಡೆರೆಲ್ಳಿಯೂ ಚಿತ್ರಿ ಸಲಾಗಿದೆ. ಬಿಲ್ಲು, $y ಕೊ ಕಠಾರಿ, ಗಂಡುಗೊಡಲಿ, ಗದೆ, 
ತಿ, ಶೂಲ, ಚಕ್ರ, ಇವು ಆ ಅವಧಿಯ ನಾಣ್ಯಗಳಲ್ಲಿ ಚಿತ್ರಿಸಲಾಗಿರುವ ಅಯುಧ 
ಗಳಾಗಿವೆ. 
ಬಿಲ್ಲು : 
ಬಿಲ್ಲಿನ ಕೇಖನ ವಿರಳ ; ತಿರುಮೆಲರಾಯನ ಚಿನ್ನದ ನಾಣ್ಯದ ಮೇಲೆ ಮಾತ್ರ 
ಇದು ಕಂಡುಬಂದಿದೆ. 2 ಸೀತೆಯೊಡೆಗೂಡಿ ರಾಮ ಕುಳಿತಿರುವ ಚಿತ್ರ ಮೇಲ್ಮುಖದಲ್ಲಿದೆ. 
ಲಕ್ಷ್ಮ ಣ ತೆನ್ನ ಬಲಭುಜದಲ್ಲಿ ಬಲವಾದ ಬಿಲ್ಲನ್ನು ಹಿಡಿದು ಹಿಂಭಾಗದಲ್ಲಿ ನಿಂತಿರು 
ವನು. ವೇದಗಳ ಕಾಲದಿಂದ ಬಿಲ್ಲಿನ ಬಗ್ಗೆ ಪ್ರಾ ಸಂಗಿಕವಾಗಿ ಪ್ರಸ್ತಾಪಿಸಲಾಗಿದೆ. 
ಧನುರ್ವಿಸೈಗೆ ಭಾರತೀಯ ಸಮರೆ ವಿಸೈೆಯಲ್ಲಿ ಪ್ರಮುಖಸ್ಥಾನ 'ಫೀಡಲಾಗಿಡೆ. 


೭೮ ಮಾನವಿಕ ಕರ್ಣಾಟಕ 


ಧನುರ್ನಿದ್ಯೆಯಲ್ಲಿನ ಪ್ರಾವೀಣ್ಯಕ್ಕೆ ಎಷ್ಟರಮಟ್ಟಿನ ಪ್ರಾಮುಖ್ಯ ನೀಡಲಾಗಿಕ್ಕೆಂದರೆ 
ಧನುರ್ವೇದ? ಬಿಲ್ಜಿದ್ಯೆಯ ತತ್ತ್ವಗಳು, ಬಿಲ್ಲುಗಳ ಸಂಗ್ರಹಣ, ಬಿಲ್ಲು ಬಿಡುವುದು 
ಹಾಗೂ ಅದರಲ್ಲಿನ ಪ್ರಾನೀಣ್ಯದ ಬಗ್ಗೆ ಸುದೀರ್ಫ್ಥವಾಗಿ ಚರ್ಚಿಸಿಸೆ. ಪೆದಾತಿಸಡೆ 
ಬಿಲ್ಲು - ಬಾಣಗಳಿಂದ ಸುಸಜ್ಜಿ ತವಾಗಿದ್ದು, ಅದು ಸೇನೆಯ ಬೆನ್ನೈಲುಬಾಗಿತ್ತು ಕ 


ಈಟ : 

ಈ ಆಯುಧವನ್ನು ರೇಖಿಸಿರುವುದು ಆಪೂರ್ಹವೇ. ಇಮ್ಮಡಿ ದೇನರಾಯೆನ 4 
ಗಜ ಮತ್ತು "ಗಜಬೇಂಟಿಕಾರ' ನಾಣ್ಯದ ರೀತಿಯದರಲ್ಲಿ ನಾಣ್ಯದ ಹಿಮ್ಮುಖದಲ್ಲಿ | 
ದೊರೆಯುವ ಚಿಕ್ಕ ಶಿರಸ್ತ್ರಾಣ ಹಾಗೂ ತುಂಡುದಟ್ಟಿ ಧರಿಸಿ, ಕೈಯಲ್ಲಿ ಈಟ ಹಿಡಿದು 
ಆನೆಯನ್ನು ಅಂಕೆಗೊಳಪಡಿಸುತ್ತಿರುವ ಚಿತ್ರವಿದೆ. ಮೃಗಯಾವಿಹಾರಿ ದೊರೆ ಈ ಘಟನೆ 
ಯನ್ನು ಎಷ್ಟು ಸ್ರಮುಖವೆಂದು ಪರಿಗಣಿಸಿದ್ದನೆಂದರೆ ತಾನು "ಗಜ ಬೇಂಟೀಕಾರ' ' 
ಎಂಬ ಬಿರುದನ್ನು ತುಂಬ ಹೆಮ್ಮೆ ಯಿಂದ ಧರಿಸಿದ್ದನು. ಸಾಮಾನ್ಯವಾಗಿ ಈಟಯೆ 
ಉದ್ದವಾಗಿರುವ ಮರ ಆಥವಾ ಬೊಂಬು ಆಗಿದ್ದು, ತುದಿಯಲ್ಲಿ ಚೂಪಾಗಿರುವ 
ಕಬ್ಬಿಣದ ಅಲಗು ಇರುತ್ತ ದೆ. ಇದು ಚುಚ್ಚುವ ಆಯುಧವಾಗಿದ್ದು ಪದಾತಿ ಪಡೆಯ. 
ವರು, ಅಶ್ವದಳದವರು ಬಳಸುತ್ತಿದ್ದರು. 


ಕತ್ತಿ: 

ಇದು ಭಾರತೀಯ ಶಸ್ತ್ರಶಾಶೆಯೆ ಪ್ರಮುಖ ಆಯುಧವಾಗಿದೆ. ಇಮ್ಮಡಿ ದೇವ 
ರಾಯನ 5 ತಾಮ್ರ ನಾಣ್ಯಗಳ ಮೇಲ್ಮುಖವಲ್ಲಿ ತನ್ನ ಸೊಂಡಿಲಲ್ಲಿ ಪಟ್ಟದ ಕತ್ತಿಯನ್ನು 
ಹಿಡಿದಿರುವ ಪಳಗಿಸಿದ ಆನೆಯ ಚಿತ್ರವಿದೆ. ಇದೇ ನಾಣ್ಯದ ಹಿಮ್ಮುಖದಲ್ಲಿ ಸಹ 
ಕತ್ತಿಯ ಚಿತ್ರವಿದೆ. ಕೃಷ್ಣದೇವರಾಯನ 6 ತಾಮ್ರದ ನಾಣ್ಯದ (M ಬಗೆಯದು) 
ಮೇಲ್ಮುಖನಲ್ಲಿ ಸಾಂಪ್ರದಾಯಿಕವಾದ ಕತ್ತಿ, ಅದರ ಎರಡು ಬದಿಗಳಲ್ಲಿ ಶಂಖ, 
ಚಕ್ರಾಯುಧೆಗಳಿವೆ. ಸಾಮಾನ್ಯವಾಗಿ ಲೋಹದ ಅಲಗಿರುವ ಇದರ ಉದ್ದ ವ್ಯತ್ಯಾಸ 
ಗೊಳ್ಳುತ್ತವೆ ; ಹಿಡಿದುಕೊಳ್ಳಲು ಸಣ್ಣ ಹಿಡಿಯಿರುತ್ತದೆ. ಸಾಧಾರಣವಾಗಿ ಕತ್ತಿ 
ಯನ್ನು ಎಡಭಾಗದಲ್ಲಿ ಧರಿಸುತ್ತಿದ್ದರು. ಶತಮಾನಗಳಿಂದಲೂ ಕತ್ತಿಯು ಯುದ್ಧಾಸ್ತೃ 
ಗಳಲ್ಲಿ ಮುಖ್ಯವಾಗಿದೆ. ಮಹಾನ್‌ ಸಾಮ್ರಾಜ್ಯಗಳ ನಿರ್ಮಾಣವಾದುದು ಕತ್ತಿಯ 
ಬಲದಿಂದಲೇ. ಕತ್ತಿಯು ದಾಳಿಯ ಪ್ರಮುಖ ಅಯುಧ. ಭಾರತೀಯರ ರಾಜರ ಲಾಂಛನ 
ಗಳಲ್ಲಿ ಅವರ ಆನೆ, ಕುದುರೆ, ಕತ್ತಿಗಳು, ಛತ್ರಿಚಾಮರೆಗಳು ಸೇರಿವೆ. 


ಕಠಾರಿ: 


ವಿಜಯನಗರದ ಹಲವಾರು ನಾಣ್ಯಗಳಲ್ಲಿ ಕಠಾರಿಯ ಚಿತ್ರವಿದೆ, ಇಮ್ಮಡಿ ಹರಿ 
ಹರನ ಒಂದು ತಾಮ್ರನಾಣ್ಯದ 7 (೫ ಬಗೆಯದರ) ಮೇಲ್ಮುಖದಲ್ಲಿ ಅರೆಚಂದ್ರ 


ವಿಜಯನಗರ ನಾಣ್ಯಗಳಲ್ಲಿ ಆಯುಧಗಳ ಚಿತ್ರಗಳು ೩೯ 


ಹಾಗೂ ವೃಷಭಗಳ ಜೊತೆಗೆ ಕಠಾರಿಯೂ ಇದೆ. ಎರಡನೆಯ ಬುಕ್ಸ, ಇಮ್ಮಡಿ ದೇವ 

ರಾಯ ಮನು ಹಾಗೂ ಶ್ರೀರಂಗರಾಯ- ಇವರು ಇದೇ “ikke ನಾಣ್ಯ 

ಗಳನ್ನು ಹೊರಡಿಸಿದ್ದರು. ಕಠಾರಿಯನ್ನು ಆಪತ್ತಿನ ಸಂಸ್ಕ ತಿಗಳಲ್ಲಿ ಆತ್ಮ ರಕ್ಷಣೆಗಾಗಿ 
ತಿವಿಯಲು, ಇರಿಯಲು ಉಸ ಸಯೋಗಿಸುತ್ತಿ ದ್ದರು. 


ಗಂಡುಗೊಡಲಿ: 

ಗಂಡುಗೊಡಲಿ ಮೇಲ್ತುದಿಯಲ್ಲಿ ಅರ್ಧಚಂದ್ರಾಕೃತಿಯ ಅಲಗು ಸೇರಿಸಿರುವ, 
ಚಿಕ್ಚ ಮರದ ಹಿಡಿಕೆಯನ್ನು ಹೊಂದಿರುವ್ರೆದು. ಇಮ್ಮಡಿ ಹರಿಹರನ 8 ಚಿನ್ನದ ನಾಣ್ಯದ 
ಮೇಲ್ಮುಖದಲ್ಲಿ, ಶಿವ ತನ್ನ ಹಿಂಬದಿಯ ಕೈಯಲ್ಲಿ ಗಂಡುಗೊಡಲಿ ಹಿಡಿ೧ರುವ ಚಿತ್ರ 
ವಿದೆ. ಮೊದಲನೆಯ ದೇವರಾಯ ಮತ್ತು ಎರಡನೆಯ ದೇವರಾಯ ಇದೇ ಬಗೆಯ 
ನಾಣ್ಯಗಳನ್ನು ಹೊರಡಿಸಿದ್ದರು.9 


ಗದೆ: 

ಇದು ಅಷ್ಟೊಂದು ಜನಪ್ರಿಯವಾಗಿರೆದಿದ್ದರೂ, ಮೊದಲನೆ ದೇವರಾಯನ 10 
ಚಿನ್ನದ ನಾಣ್ಯದ ಮೇಲೆ ಇದರ ಚಿತ್ರವಿದೆ. ಶಿವ ತನ್ನ ವಾಮಹಸ್ತದಲ್ಲಿ ಖಟ್ವಾಂಗ 
ಹಿಡಿದಿದ್ದಾನೆ. ಗದೆಯು ಸಾಮಾನ್ಯವಾಗಿ ಮರದ ಹಿಡಿಕೆಯಿಂದ ಕೂಡಿದ್ದು, ಒಂದು 
ತುದಿಯಲ್ಲಿ ಗುಂಡಾಗಿರುವ ಆಯುಧವಾಗಿದೆ. ಶತ್ರುವಿನ ತಲೆ ಒಡೆಯಲು ಇದನ್ನು ಬಳಸು 
ತ್ರಿ ದ್ದರು, 


ತ್ರಿಶೂಲ : 

ತ್ರಿಶೂಲಧಾರಿಯಾದ ಶಿವನ ಸಂಕೇತವು ವಿಜಯನಗರೆ ನಾಣ್ಯಗಳಲ್ಲಿ ಉತ್ತಮ 
ವಾಗಿ ಚಿತ್ರಿತವಾಗಿದೆ ಇಮ್ಮಡಿ ಹರಿಹರ ಮತ್ತು ಕೃಷ್ಣದೇವರಾಯ! ಅರ್ಧವರಹ 
ನಾಣ್ಯಗಳನ್ನು ಹೊರಡಿಸಿದ್ದು, ಇವುಗಳ ಮೇಲು ಖದಲ್ಲಿ ಶಿವನನ್ನು ತ್ರಿಶೊಲಧಾರಿಯಾಗಿ 
ಚಿತ್ರಿಸಲಾಗಿದೆ. ಜರೂರಿನ, ಆಸತ್ತಿನ ಪರಿಸ್ಥಿತಿಗಳಲ್ಲಿ ಈ ಆಯುಧವನ್ನು ಬಳಸ 


ಲಾ] ತ್ತಿತ್ತು. 


ಚಕ್ರ ” 

ಇದು ಪೌರಾಣಿಕ ಆಯುಧವಾಗಿದ್ದು, ವಿಶಿಷ್ಟಾಂಶೆಗಳ ಸೈಕಿ ಇದೂ ಒಂದಾ 
ಗಿದೆ. ಇಮ್ಮಡಿ ಹರಿಹೆರ 12, ಮೊದಲನೆಯ ದೇನರಾಯೆ, ಇಮ್ಮಡಿ ನಿಜಯರಾಯ್ಯ, 
ಕೃ ಸ್ಣ PR ಸದಾಶಿನರಾಯ ಮತ್ತು ಇನ್ಮು ಡಿ ಶ್ರೀರೆಂಗರಾಯರ ನಾಣ್ಯಗಳಲ್ಲಿ 
ಈ ಆಯುಧದ ಪ್ರೆ ಸೈತಿರೂಪೆ ಕಂಡುಬಂದಿದೆ. 

ಕಾಸ? ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಚಿತ್ರಿತವಾಗಿರುವ ಆಯುಧಗಳ 
ಈ ಸಂಕ್ಷಿಸ್ಯ ಅಧ್ಯಯನ ಯುದ್ಧ ete ಭಾರತೀಯ ಪದ್ಧ ತಿಯ 


೮೦ ಮಾನವಿಕ ಕರ್ಣಾಟಕ # 


ವಿಶಿಷ್ಟಾಂಶಗಳ `ಿರಂತರತೆಯ ಬಗ್ಗೆ ಉತ್ತಮ ಬೆಳಕನ್ನು ಚೆಲ್ಲುತ್ತವೆ ತಾಪ ಆ 
ಯುಗದ ಪ್ರಾತಿನಿಧಿಕ ವಿಗ್ರಹಾದಿಗಳಿಂದ ತಿಳಿದಿರುವ ಆಯುಧಗಳ ವಿವಿಧ ಬಗೆಗೆಳನ್ನು ' 
ಸಮರ್ಥಿಸಿ ದೃಢೀಕರಿಸುತ್ತ ವೆ. ಮೂಲಭೂತವಾಗಿ ಈ ಯುದ್ಧ ಪ್ರವೃತ್ತಿಯ ಹಿಂದೂ ' 
ಸಾಮ್ರಾಜ್ಯ ಹೋರಾಟ ಹಾಗೂ ಆಯುಧಗಳ ಬಳಕೆಗೆ ನೀಡಿದ್ದ ಪ್ರಾಮುಖ್ಯವ್ರೆ ನಾಣ್ಯ 

ಗಳ ಮೇಲೂ ಅವುಗಳ ರೇಖನದಿಂದ ಸಮರ್ಥಿತವಾಗಿದೆ. | | 


ಟಪ್ಪಣಿಗಳು 


1 Vijayanagar Sexcentenary Volume, ಸು. 29 . 

2 ಎಂ.ಎ.ಆರ್‌., 1931, ಪು. 71 

3 ಜಿ. ಎನ್‌. ಪಂತ್‌, Studies in Indian Weapons and 
Warfare, ಸು. 96 

4 ಎಂ.ಎ.ಆರ್‌., 1932, ಪು. 95 

5 ಎ. ವಿ. ನರಸಿಂಹಮೂರ್ತಿ, Coins of Karnataka, ಸು. 158 

6 ಎಂ.ಎ.ಆರ”., 1930, ಪು. 95 

7 ಅದೇ, 1932, ಪು. 81, 86, 1931, ಪು. 72, 73 

8 


ಅದೇ, ಪು, 81 
9 ಅದೇ. 
10 ಅದೇ. ಪುಟ. 85 


11 ಅದೇ. ಪುಟ. 81 ; 1930, ಪು. 69 
12 ಅದೇ. 1930, ಪುಟ. 68, 70 ; 1931, ಪುಟ. 75 ; 1932; 
ಪುಟ. 97 | 


ಪಿ. ಎನ್‌. ಹರೀಶ್‌ 


ದನಗಳ ಸುಳಿಗಳು : ಒಂದು ಅಧ್ಯಯನ 


ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಗೌರವ ಸ್ಥಾನವಿದೆ. ಗೋವಿನಿಂದ 
ಮಾನವನಿಗೆ ಆಗಿರುವಷ್ಟು ಸಹಾಯ ಬೇರಾವ ಸಾಕುಪ್ರಾಣಿಯಿಂದಲೂ ಆಗಿಲ್ಲವೆಂದು 
ಹೇಳಬಹುದು. ಗೋವು ಕಾಮದೇನು. ಅವರ ದೇಹವ್ಲಿ 33 ಕೋಟಿ ಜೀವತೆಗಳು 
ನೆಲೆಸಿದ್ದಾರೆ ಎಂಬ ನಂಬಿಕೆಯಿದೆ. ಹಸು ನೀಡುವ ಹಾಲು ಅನ್ಕುತ ಸಮಾನ. 
ಸಾಮಾನ್ಯವಾಗಿ ಇತರ ಪ್ರಾಣಿಗಳ ವ.ಲಮೂತ್ರವನ್ನು ಅಸವಿತ್ರವೆಂದು ಭಾವಿಸುವ 
ಹಿಂದೂಗಳು ದನದ ಗಂಜಲ ಮತ್ತು ಸಗಣಿಯನ್ನು ಪವಿಶ್ರವೆಂದು ಭಾವಿಸುವ್ರದಬ್ಬದೆ 
ಜನನ-ಮರಣಗಳ ನಡುವಣ ಮೈಲಿಗೆ ಸೂತಕಗಳನ್ನು ಕಳೆದುಕೊಳ್ಳಲು ಇವು ಇದ್ದೇ 


ತೀರಬೇಕು. 
ಮಾನವ ಬೇಟಿಗಾರಿಕೆ ಹಂತದಿಂದ ಪಶುಪಾಲನೆಯಲ್ಲಿ ತೊಡಗಿದ ; ಹಾಗೂ 


ಕೃಷಿಹಂತಕ್ಕೆ ಇಲಿರಿಸಿದ ಅನಂತರ ಗೋವು ಒಕ್ಸಲು ವೃತ್ತಿಗೆ ಮೂಲ ಸಾಧನ 
ವಾಯಿತು. ಹಾಗೆಯೇ ಗೋವು ಅವನ ಆರ್ಥಿಕ ಮತ್ತು ವಾಣಿಜ್ಯ ಸಂಸತ್ತೂ ಆಯಿತು. 
ಹೀಗಾಗಿ ಗೋವ್ರ ಕೃಷಿಕ ಹುಟ್ಟುವಳಿಯಲ್ಲಿ ಪ್ರಧಾನವಾದ ಸ್ಥಾನವನ್ನು ಪಡೆಯಿತು. 
ಬೇಸಾಯ ಶ್ರಮದ ಕೆಲಸವಾದ್ದರಿಂದ ಉತ್ತಮ ತಳಿಯ ಎತ್ತು (ಹೋರಿ)ಗಳಿಗೆ ಪ್ರತಿ 
ಯೊಬ್ಬ ರೈತ ಹೆಚ್ಚು ಆಸಕ್ತಿ ವಹಿಸುತ್ತಾನೆ. ಎತ್ತು ಬೇಸಾಯದ ಬೆನ್ನೆಲುಬು. ಅವು 
ಗಟ್ಟಿ ಮುಟ್ಟಾಗಿದ್ದರೆ ಮಾತ್ರ ಪೂರ್ತ ಅನ್ನ. ಅದುದರಿಂದಲೇ ಜನಪದದಲ್ಲಿ «ಎಳೆಯೆ 
ಲಾರದ ಎತ್ತು ಮೆಳೆಮೇಲೆ ಬಿತ್ತು' ಎಂಬ ಗಾದೆ ಹುಟ್ಟಿಕೊಂಡಿದೆ. “ಎತ್ತಿಲ್ಲದಿದ್ದರೆ 
ಕೈತನಿಗೆ ಎದೆಯೇ ಇಲ್ಲ' ಎಂಬ ಇನ್ನೊಂದು ಮಾತು ಸಹ ಬಳಕೆಯಲ್ಲಿದೆ. 
ರೈತನ ಜೀವನದ ಉಸಿರು ಅವನ ಬದುಕು ಈ ಎತ್ತುಗಳು. 

ಗೋವ್ರಗಳು ಇತರ ಸಾಕುಪ್ರಾಣಿಗಳಿಗಿಂತ ಹೆಚ್ಚಿನ ಪ್ರತಿಫಲ ಕೊಡುವುದರಿಂದ 
ಹಾಗೂ ಹೆಚ್ಚ ಕಾಲ ಬದುಕುವುದರಿಂದ, ಶ್ರಮದ ಕಲಸ ನಿರ್ವಹಿಸುವುದರಿಂದ ಅವ್ರೆ 
ಗಳಿಗೆ ಒಳ್ಳೆಯ ಬೇಡಿಕೆಯುಂಟಾಯಿತು. ಅವುಗಳದೇ ಆದ ಒಂದು ಮಾರಾಟ ವ್ಯವಸ್ಥೆ 
ಸಹ ರೂಪುಗೊಂಡಿತು. ಇಂತಹ ಮಾರುಕಟ್ಟೆಗೆ ದನಗಳು ಒಂದ ನಂತರವೇ ಗಿರಾಕಿಗಳು 
ಅವುಗಳ ವತೌಲ್ಯವನ್ನು ನಿರ್ಧರಿಸುತ್ತಾರೆ. 

1] 


೮೨ ಮಾನವಿಕ ಕರ್ಣೂಟಿಳ 


ಹೆಣ್ಣು -ಹೊನ್ನು_ ಮಣ್ಣು ಈ ಮೂರು ಲಭಿಸಬೇಕಾದರೆ ಅರೃಷ್ಟವಿರೆ 


ಚೇಕಂಂಬುದು ಜನಸದದ ನ ನಂಬಿಕೆ. ಒಂದು ಮನೆಯೆ ಸಿರಿತನ ಮತ್ತು ಬಡತನವನ್ನು 
ಹೊಸದಾಗಿ ಮನೆಗೆ ಬಂದುದರ ಕಾಲ್ಗುಣ ಎಂದು ಹೇಳುವು ಚಟು! ಹೆಣ್ಣಾಗಲಿ... 


ಗಂಡಾಗಲಿ_-ದನಕರುವಾಗಲಿ ಮನೆ ತುಂಬಿಸಿಕೊಳ್ಳುವಾಗ ಬಲಗಾಲಿಟ್ಟು ಬರುವುದನ್ನೇ. 


ಎಲ್ಲರೂ ನಿರೀಕ್ಷಿಸುತ್ತಾರೆ. ಮುಂದೆ ಅದರಿಂದ ಒಳ್ಳೆಯದೋ, ಕೆಟ್ಟದೋ ಆದಾಗ 
ಇಂಥಾದರ ಕಾಲ್ಗುಣವೆಂದು ಬೆರಳು ಮಾಡಿ ತೋರಿಸುವ ವಾಡಿಕೆಯುಂಟು, ಅದ್ದರಿಂಡ 


ಹೆಣು ತರುವಾಗ ನೋಡುವ ಅನೇಕ ಲಕ್ಷಣಗಳನ್ನು ದನಗಳನ್ನು ಖರೀದಿಸುವಾಗಲೂ ' 


ಗಮನಿಸುತ್ತಾರೆ. ಹೀಗೆ ಅವಗಳ ಬೆಲೆ ಅಥವಾ ಮೌಲ್ಯವನ್ನು ನಿರ್ಧರಿಸುವಾಗ 
ಇಂಥಹ ಲಕ್ಷಣಗಳಿದ್ದರೆ ಉತ್ತಮ ರಾಸು ಇಂಥಹ ಲಕ್ಷಣಗಳಿದ್ದರೆ ಅದು ಸಿಕೃಷ್ಟ 
ರಾಸು ಎಂದು ನಿರ್ಧರಿಸುವ ಕ್ರಮ, ಮದುವೆಯ ಪರಿಕಲ್ಪನೆಯಲ್ಲಿ ಹುಚ್ಚಿ ಕೊಂಡಿದ್ದಿರ 
ಬಹುಡು. 

..  ಡೆನಗಳ ವ್ಯಾಪಾರ ವ್ಯವಹಾರ ಹೆಚ್ಚಾಗಿ ನಡೆಯುವುದು ಸಂತೆ- ಜಾತ್ರೆಗಳಲ್ಲಿ; 
ಎಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಇರುವಂತೆ ಪ್ರಾಣಿ ವ್ಯಾಪಾರದಲ್ಲಿ ಪ್ರತ್ಯೇಕವಾದ 


ಕ್ರಮವೊಂದಿದೆ. ಅದನ್ನು ಸುಳಿ ನೋಡುವುದು? ಎಂದು ಕರೆಯುತ್ತಾ ರೆ. ಅದರ" 


ಮೂಲಕವೇ ಒಂದು ರಾಸಿನ ಗುಣ ಅರ್ಹತೆಯನ್ನು ನಿರ್ಧರಿಸುತ್ತಾರೆ. ವ್ಯವಹಾರದ 
ದೃಷ್ಟಿ ಯಿಂದ ಸುಳಿಯನ್ನು ಕುರಿತಂತೆ ಸಾಕು ಪ್ರಾಣಿಗಳಾದ ದನ ಕುದುರೆಗಳಲ್ಲಿ 
ಮಾತ್ರ ಸೂಕ್ಷ್ಮವಾಗಿ ಸಂತೀಲಿಸುತ್ತಾರೆ. ಎಮ್ಮೆ ಮತ್ತು ಕೋಣಗಳ ವ್ಯಾಪಾರದಲ್ಲಿ 
ಅವ್ರೆಗಳಲ್ಲಿ ಸುಳಿಗಳು ಇದ್ದರೂ ಅವನ್ನು ಗಮನಿಸುವುದಿಲ್ಲ. ಬದಲಿಗೆ *ಕಂಠ' ಮತ್ತು 
"ಿಂಗದಕಾಯಿ' ಎಂಬ ನರ ಲಕ್ಷಣಗಳನ್ನು ನೋಡುತ್ತಾರೆ. ಹಾಲು ಕೊಡುವ 
ಎಮ್ಮೆ ಯಾದರೆ ಅದರ ಕೊರಳಿನಲ್ಲಿ ಒಂದು ಬಿಳಿ: ಸಟ್ಟಿ ಇರಬೇಕು. ಇದನ್ನು ಕಂಠೆ 
ವೆಂದು, ಮತ್ತೊಂದು ಗಂಟಲಿನ ಅಂಗಳು ಭಾಗದಲ್ಲಿ ಸ ಗೋಲಿಗಾತ್ರದ 'ಗಂಟು' 
ಇರಬೇಕು ಇದ ನ್ನು "ಲಿಂಗದಕಾಯಿ' ಎಂದು ಪರಿಗಣಿಸುತ್ತಾರೆ. ಈ ಎರಡು ಲಕ್ಷಣ 
ಗಳಿಲ್ಲದ ಎಮ್ಮೆಯ ಹಾಲು ಬಳಕೆಗೆ ಯೋಗ್ಯವಲ್ಲವೆಂದೂ ಇಂತಹ ಎಮ್ಮೆಗಳನ್ನು 


ಸಾಕುವ ಮನೆಯ ಯಜಮಾನನಿಗೆ ಏಳಿಗೆಯಾಗುವುದಿಲ್ಲವೊದು ಹೇಳುತ್ತಾರೆ. ಕೋಣ: 


ಗಳಲ್ಲಿ ಈ ಯಾವ ಲಕ್ಷಣಗಳನ್ನೂ ನೋಡುವುದಿಲ್ಲನೆಂದು ತಿಳಿದುಬರುತ್ತ ಡಿ. ಹಾಲು 
ಕೊಡುವ ಎಮ್ಮೆ ಗೆ ಮಾತ್ರ ಕಂಠೆ ಒಂದು ಕೊಡುಗೆ, ಅದಿಲ್ಲದಿದ್ದರೆ ಎಮ್ಮೆಗೆ ಬೆರೆಯೆ 
ಇಲ್ಲ. 

ದನ ಮತ್ತು ಕುದುರೆಯ ಸುಳಿಗಳು ಆಕಾರದಲ್ಲಿ ವೈವಿಧ್ಯಮಯವಾಗಿರುತ್ತ ವೆ. 
ಅನ ಕಣ್ಣಿನ ದೃಷ್ಟಿಗೆ ಸುಲಭವಾಗಿ ಗೋಚರಿಸುವುದರಿಂದ ಅವುಗಳಿಗೆ ತಕ್ಕ ಹೆಸರು 
ಗಳನ್ನು ಸೂಚಿಸಿರುನ್ರೆದರಲ್ಲಿ ಆರ್ಥಪೂರ್ಣವಾಗಿವೆ. ದನಗಳ ಸುಳಿಗಳಿಗಿಂತ ಕುದುಕೆಯ 
ಸುಳಿಗಳು ಅಕಾರದಲ್ಲಿ ದೊಡ್ಡವು (ಕುದುರೆಯಲ್ಲಿ 101 ಬಗೆಯ ಸುಳಿಗೆಗಳನ್ನು ಗುರುತಿಸು 
ತ್ತಾರೆ). ಅವು ಆಕಾರದಲ್ಲಿ ಅಗಲ ಮತ್ತು ಉದ್ದವಾಗಿರುತ್ತವೆ. ಆದರೆ ದನಗಳಲ್ಲಿ ಸುಳಿ 


ದನಗಳ ಸುಳಿಗಳು : ಒಂದು ಅಧ್ಯಯನ ಕ್‌ 


'ಗಳು ಹೆಚ್ಚಿನ ಮಟ್ಟಿಗೆ ಸುರಳಿ ಆಕಾರದಲ್ಲಿ ಚಿಕ್ಕದಾಗಿರುತ್ತವೆ. ಕೆಲವ್ರೆ ಸುಳಿಗಳು 2-3 
ಇಂಚು ಉದ್ದವಾ ಗರುತ್ತ ವೆ. ಸು ಳ ರೋಮಗಳು ನೆಟ್ಟ ಗೆ ಕಣ್ಣಿನ ನ ರೆಪ್ಪೆಯ ಕೋಮ 
ಗಳಂತೆ ಮೇಲ್ಮು ಖವಾಗಿರುವುದರಿಂದ ಇವುಗಳನ್ನು ಇಸ ME 
ಪಶುಸಂಗೋಪನೆ ಸತ್ತೆ ಅರ್ಥಿಕ ಬಂಡವಾಳವಾದ್ದರಿಂದ ಗಿರಾಕಿಯಾಗಲಿ 
ಅಥವಾ ದ ಳ್ಳಾಳಿಯಾಗಲಿ ಅವ್ರೆಗಳಿಂದ ಭವಿಷ್ಯದ ಲಾಭವನ್ನು ನಿರೀಕ್ಷಿಸುವುದರಿಂದ ತನ್ನ 
ಬಂಡವಾಳಕ್ಕೆ ತಕ್ಟದಾ ದ ರಾಸು ಕಂಡರೆ ವ್ಯಾಪಾರಕ್ಕೆ ಮುನ್ನ ಚ ಬರಿಸೃತೆ. 
ಬಣ್ಣ, ಕೋದು, ನಡಿಗೆ, ಮ್ಛೈೆಕಟ್ಟನ ರಚನೆ, ಹಲ್ಲು ಮತ್ತು ಸುಳಿಗಳನ್ನು ಸೂಕ್ಷ್ಮ 
ಗ ಪರಿಶೀಲಿಸುತ್ತಾರೆ. ಮ ಆಧಾರದ ಮೇಲೆ ದನಗಳಲ್ಲಿ ಆಡ ಹ. 
ಗಳನ್ನು "ಯೋಟ ಮಾಲು” ಎಂದು ಗುರುತಿಸುತ್ತಾರೆ ಈ ಮೇಲಿನವುಗಳಲ್ಲಿ ಸುಳಿ 
ಯನ್ನು ಕುರಿತಂತೆ ಹದಿನಾರು ಬಗೆಯ ಸುಳಿಗಳನ್ನು ಗುರುತಿಸಲಾಗಿದೆ. ಅವುಗಳಾವು 
ವೆಂದರೆ _ . ರಾಜಸುಳಿ ಅಥವಾ ಕಯಾನುಖ್‌ ಸುಳಿ, ಬಾಸಿಂಗ ಸುಳಿ, ಮುಕ್ಕಣ್ಣ ಸುಳ್ಳಿ 
ದವಣ ಸುಳ್ಳಿ, ಪಾತಾಳಸುಳಿ, ಬೇಡಿ ಸುಳಿ ಅಥವಾ ಸಂಕೋಲೆ ಸುಳಿ ನೊಗಮುರ್ಕ 
ಸುಳಿ ಅಥವಾ ಹೊಟ್ಟೆ ಸುಳಿ, ಪರಕೆ ಸುಳ್ಳಿ ಕತ್ತರಿ ಸುಳಿ, ಕೇಲ್‌ ಸುಳಿ ಅಥವಾ 
ಕಾಗ್ಸುಳಿ, ಜೊತಿಗೆ ಸುಳಿ, ಕೊಡೆಮೇಲ್ಟೊಡೆ ಅಥವಾ ರಿಪ್ಪೆ ಸುಳಿ, ಸಮಬುಡ್ಡೆ ಹಾಗೂ 
ಜವಾಬು ಸುಳಿಗಳೆಂದು ಗುರುತಿಸಲಾಗಿದೆ. 
ಇವುಗಳ ಲಕ್ಷಣವನ್ನು ಕುರಿತಂತೆ ಒಳ್ಳೆಯ | ಸುಳಿಗಳು ಮತ್ತು ಕೆಟ್ಟ ಸುಳಿಗಳೆಂದು 
ಅವುಗಳನ್ನು ಹೀಗೆ ವರ್ಗಿ ೇಕರಿಸಬಹುದು. 


ಒಳ್ಳೆಯ ಸುಳಿಗಳು : 


ರಾಜ ಸುಳಿ, ಅಥವಾ ಕಯಾವರ ಸುಳ್ಳಿ, ಬಾಸಿಂಗ ಸುಳಿ, ನಾಮ ಸುಳ್ಳಿ 
ಮುಕ್ಕಣ್ಣ ಸುಳಿ, ದವಣಿ ಸುಳಿ, ನಗಾರಿ ಸುಳಿ ಅಥವಾ ಜೋಡಿ ಸುಳಿ ಮತ್ತು ಜವಾಬು 
ಸುಳಿ. ವ ಸುಳಿಗಳಲ್ಲಿ ರಾಜಸುಳಿ ಅಥವಾ ಕಯಾಮ್‌ ಸುಳಿ ಶ್ರೇಷ್ಠವೆಂದು 
ಉಳಿದವುಗಳು -- ವ್ಯಾಪಾರದಲ್ಲಿ ಹಣವನ್ನು ಕಡಿಮೆ ಮಾಡಲು ಚೌಕಾಸಿಗೆ ಎಡೆ 
ಮಾಡಿಕೊಡುತ್ತನೆ ಎಂದು ಹೇಳುತ್ತಾರೆ. 


ಕೆಟ್ಟ ಸುಳಿಗಳು : 


ಹೀನ ಸುಳಿ ಅಥವಾ ಪಾತಾಳ ಸುಳಿ, ಬೇಡಿ ಸುಳಿ ಅಥವಾ ಸಂಕೋಲೆ ಸುಳಿ, 
ನೊಗಮುರ್ಕ ಸುಳಿ ಆಥವಾ ಹೊಟ್ಟಿ ಸುಳಿ, ಕಪ್ಪ ಸುಳಿ ಅಥವಾ ಕೊಡೆ ಮೇಲ್‌ಕೊಡೆ 
ಅಥವಾ ಛತ್ರಿ ಸುಳಿ, ಪರ್ಕ ಸುಳಿ, ತ ಸುಳಿ ೫ ಕಾಗ್ಬುಳಿ, ತ್ತರಿ ಸುಳಿ, ಸಮ 
ಬುಗ್ಡ ಗಲ್ಲದ ಸುಳಿ ಅಥವಾ ಜೊತಿಗೆ ಸುಳಿ ಇವುಗಳನ್ನು ಅಕುಭೆಸೂಚಕ ಸುಳಿಗಳೆಂದು 


ಬಳ ಕಯಲ್ಲಿ ಪರಿಗಣಿಸಲಾಗ ತ್ತ ದೆ. 


೮೪ ಮಾನವಿಕೆ ಕರ್ಣಾಟಕ 


ಸಂಳಿಗಳ ಬಗ್ಗೆ ಇರುವ ನಂಬಿಕೆಗಳು : 


ಸುಳಿಗಳ ಹಿನ್ನೆಲೆಯಲ್ಲಿ ನಂಬಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. "ಹೀನಸುಳಿ 
ಬೋಕ್ಳಿದ್ರೆ ಹೋದಾತಾ' ಎಂಬ ಗಾದೆಯೆಂತೆ ಇವುಗಳ ಬಗ್ಗೆ ಇರುವ ನಂಬಿಕೆಗಳು 
ಇಂದಿಗೂ ತಮ್ಮ ಅರ್ಥವನ್ನು ಕಾಪಾಡಿಕೊಂಡಿವೆ. ಸುಳಿಗಳು ಜೈವಿಕವಾಗಿ ಬಂದವ, ' 
ಅವುಗಳಿಗೆ ನಂಬಿಕೆಗಳ ಸಂಬಂಧವನ್ನು ಕಲ್ಪಿಸಿದವನು ಮಾನವ. ಸಾಕು ಪ್ರಾಣಿಗಳನ್ನೇ 
ಮುಖ್ಯ ವೃ ತ್ತಿಯನ್ನಾಗಿಸಿಕೊಂಡೆ ಸದ ಒಂದು ವರ್ಗ ರಾಸುಗಳಲ್ಲಿ ಕಂಡುಬಂದೆ 
ಸುಳಿಗಳ ವೈನಿ ಸಮಯ ರೂಪ (ಆಕಾರ) ಮತ್ತು ಆವ್ರಗಳ ಸ್ಥಾ ್ಲಿನಪಲ್ಲಟಿನನ್ನು ಗಮನಿಸಿ 
ಅವುಗಳ ನಡ (ವಾಕಗೆ ಸಂಬಂಧಪಟ್ಟಂತೆ ಸುಳಿಗಳ ಲಕ್ಷಣಗಳನ್ನು. ಗುರುತಿಸಿದ್ದಾರೆ. ಸುಳಿ 
ಗಳನ್ನು ಕುರಿತ ನಂಬಿಕೆಗಳು ಮೂಢನಂಬಿಕೆಗಳೆನಿಸಿದರೂ, ಅವುಗಳಲ್ಲಿ ಕೆಲವೆ ನಂಬಿಕೆ 
ಗಳು ಸತ್ವಪೂರ್ಣನಾಗಿರುವ್ರೆದನ್ನು ಇಂದಿಗೂ ಕಾಣಬಹುದು. ಆದ್ದರಿಂದಲೆ ಮೇಲಿನ : 
ಗಾದೆ AE oR ರಾಸುಗಳನ್ನು ವಿಕ್ರೆಯೆ ಮಾಡುವ ಸಂದರ್ಭದಲ್ಲಿ 
ಕೆಟ್ಟ ಸುಳಿಗಳಿರುವೆ ಜಾಗವನ್ನು ಕೆರೆದು ಗಾಯ ಮಾಡುವುದುಂಟು. ಇಂತಹ ಗಾಯ 
ಗಳನ್ನು ಅನುಮಾನಿಸಿದಾಗ ನೀರು ಕುಡಿಸಲು ಕೆರೆಗೆ ಇಳಿಸಿದಾಗ ಕಲ್ಲು ತರಚೆಯೋ, 
ಮೇಯುವಾಗ ಬೇಲಿಯ ಮುಳ್ಳು ಬಡಿಸೋ, ಆದ ಗಾಯವೆಂದು ಹೇಳಿ ನುಣುಚಿಕೊಳ್ಳು 
ವ್ರದುಂಟು. ಆದರೆ ಇಂಥಹ ದನಗಳನ್ನು ಧೈರ್ಯಮಾಡಿ ಕೊಂಡು ತಂದವನು ಜನರೆ ಅಪ 
ಹಾಸ್ಯಕ್ಕೆ ಗುರಿಯಾಗುವದಲ್ಲದೆ ಆ ರಾಸನ್ನು ಸಾಗುಹಾಕಲು ಮುಂದಿನ ಸಂತೆಯನ್ನೋ, 
ಜಾತ್ರೆಯನ್ನೋ ಕಾಯುತ್ತಾ ಕೂಡಬೇಕಾಗುತ್ತದೆ. ಆದ್ದರಿಂದ ಕೊಳ್ಳುವವರು ರಾಸಿನ 
ಐಬುಗಳನ್ನು ಸರೀಕ್ರಿಸಿದ ನಂತರವೇ ವ್ಯಾಪಾರಕ್ಕೆ ತೊಡಗುವುದು ರೂಢಿ. ಬೆಲೆ ಇತ್ಯರ್ಥ 
ವಾಗಿ «ಹಗ್ಗದ ಕಾಸೆಂದು' ಹೆತ್ತು ಪೈಸವೋ --- ಹದಿನೈದು, ಪೈಸವನ್ನೋ ಕೊಟ್ಟ 
ನಂತರ ಏನೇ ಖೋಟಾನಿದ್ದರೊ ಮಾರಿದನನು ಜವಾಬ್ದಾರನಾಗುವುದಿಲ್ಲ. ಇಲ 
ವ್ಯಾಪಾರ ತೆರೆದ ಮಾರುಕಟ್ಟೆ ಯಲ್ಲಿ ನಡೆಯುವುದರಿಂದ ಹೆಗ್ಗದ ಕಾಸೇ ವ್ಯಾಪಾರವನ್ನು 
ತೀರ್ಮಾನಿಸುವ ಅಂಶವಾಗಿರುತ್ತದೆ. 

ರಾಸುಗಳಲ್ಲಿ ಕಂಡುಬರುವ ಸುಳಿಗಳ ಲಕ್ಷಣಗಳನ್ನು ಅವ್ರೆ ನೆಳಿಗೊಂಡಿರುವ ಸ್ಥಳ 
ಗಳ ಆಧಾರದ ಮೇಲೆ ಅನಗಳಿಗೆ ನಂಬಿಕೆಯ ಅರ್ಥವನ್ನು ಕಲ್ಪಿ )ಿಸಿರುವೆದು ಕೆಂಡುಬರು 
ತ್ರ ದೆ, ಇವಕ್ಕೂ ಸಹ ಮಾನವನ ಸ್ಥಾದರ್ಯ ಪ್ರಜ್ಞೆ ಯೆ ಪ್ರತೋದನೆ ಪರಿಣಾಮವಿರೆ 
ಬಹುನೆದು ಇವುಗಳನ್ನು ಕಂಡ ಯಾರಾದರೂ ಊಹಿಸಬಹುದು. ಒಳ್ಳೆಯ ಸುಳಿ 
ಗಳೆಂದು ಹೇಳಲಾದ ಏಳು ಸುಳಿಗಳಲ್ಲಿ__ 


ರಾಜ ಸುಳಿ ಅಥವಾ ಕಯಾಮ್‌ ಸುಳಿ : 


ಈ ಸುಳಿ ಉಳಿದ ಎಲ್ಲಾ ಸುಳಿಗಳಿಗಿಂತ ಬಹಳ ಒಳ್ಳೆಯದೆಂದು ಹೇಳುತ್ತಾ ಕೆ. 
ಎಲ್ಲಾ ದನಗಳಿಗೂ ರಾಜಸುಳಿ "ರುತ್ತದೆ ಎಂದು ಹೇಳಲಾಗುವುದಿಲ್ಲ. ಇದು ಅನು 


ಎ ದನಗಳ ಸುಳಿಗಳು : ಒಂದು ಅಧ್ಯಯನ ೮೫ 


ವಂಶೀಯವೂ ಅಲ್ಲವೆಂದು ಹೇಳುತ್ತಾರೆ. ಈ ಸುಳಿಗೆ ಯಾವುದೇ ಕೆಟ್ಟ ನಂಬಿಕೆ ಇಲ್ಲ 
ದಿರುವುದರಿಂದ ವ್ಯಾಪಾರದಲ್ಲಿ ಈ ಸುಳಿಯ ದನಗಳಿಗೆ ಒಳ್ಳೆ ಯ ಬೆಲೆ ಇದೆ. ಈ ಸುಳಿ 
ಹಣೆಯ ಉಬ್ಬಿನ ಮೇಲೆ ಒಂದು ಬೊಟ್ಟಿ ನಂತೆಯೂ ಮತ್ತೊ ಂದು ಭುಜದ ಹಿಣಿಲಿ 
ನಿಂದ ನಾಬೆಟು ನಾಲ್ಕು ಬೆರಳುಗಳ ಅಗಲದಷ್ಟು) ಮುಂದಕ್ಕೆ ಬೆನ್ನ ಹುರಿಯ ಮೇಲೆ 
ಅಥವಾ ಮೂತ್ರದ್ದಾರಕ್ಕೆ ಬೆನ್ನಿನ ಸರಿಸಮವನ್ನು ಬಿಟ್ಟು ಹಿಂದೆ_ಮುಂದಕ್ಕೆ ಸುಳಿ 
ಇದ್ದರೆ ಅಂಥಹ ಸುಳಿಗಳನ್ನು ರಾಜಸುಳಿ ಅಥವಾ ಕಯಾವು" ಸುಳಿ ಎಂದು ಕರೆಯು 
ತ್ತಾರೆ. ಈ ಸುಳಿಯನ್ನು ಬಿಟ್ಟು ಉಳಿದ ಒಳ್ಳೆಯ ಸುಳಿಗಳೆಂದು ಪರಿಗಣಿಸಿರುವ 
ಯಾವುದೇ ಸುಳಿಗಳು ರಾಸಿನಲ್ಲಿ ಇದ್ದರೂ ಅವ್ರ ಮಾರುಕಟ್ಟೆಯಲ್ಲಿ ದೃಷ್ಟಿಯಲ್ಲಿ ಬಲೆಯ 
'ಚೌಕಾಸಿಗೆ ದಾರಿಮಾಡಿಕೊಡುತ್ತವೆ. 


2 ಬಾಸಿಂಗೆ ಸುಳಿ 


ಹೆಸರೇ ಸೂಚಿಸುವಂತೆ ಈ ಸುಳಿ ಶುಭಕರವಾದುದು. ಮದುಮಕ್ಕಳಿಗೆ ಕಟ್ಟುವ 
: ಬಾಸಿಂಗದಂತೆ ಕಾಣುವ ಸುಳಿಯನ್ನು ಬಾಸಿಂಗ ಸುಳಿ ಎಂದು ಕರೆಯುತ್ತಾರೆ. ಈ ಸುಳಿ 
ದನಗಳ ಮುಖದ ಎರಡೂ ಕಣ್ಣುಗಳ ಮೇಲಕ್ಕೆ ಒಂದೊಂದು ಸುಳಿಗಳಿದ್ದು ಅವ್ರೆಗಳ 
ನಡುವೆ ಸ ಸ್ವಲ್ಪ ಮೇಲ್ಭಾ ಗಕ್ಕೆ ಮತ್ತೊ ಂದು ಸುಳಿ ಇರುತ್ತ ದೆ. ಈ ಹ್ಞೂ” ಸುಳಿಗಳು 
ಸೇರಿದರೆ ಬಾಸಿಂಗವ ನ್ನು ಹೊಳಪೂಕೆ ಕಾಣುತ್ತವೆ. ಈ ಸುಳಿವುಳ್ಳ ರಾಸು ಸೇರಿದ 
ಮನೆಯಲ್ಲಿ ಮಂಗಳ ಕರಗಳು ನಡೆಯುತ್ತವೆ ಎಂದು ನಂಬಿಕೆ ಇಕೆ. 


3 ಮುಕ್ಕಣ್ಣ ಸುಳಿ 

ಮೂರು ಕಣ್ಳುಳ್ಳವನೇ ಮುಕ್ಕಣ್ಣ (ಈಶ್ವರ); ಹಾಗೆಯೇ ದನಗಳಲ್ಲಿ ಈ ಬಗೆಯ 
ಸುಳಿಗಳಿದ್ದರೆ ನ ಮುಕ್ತ್‌ ಸುಳಿ ಎಂದು ಕರೆಯುತ್ತಾರೆ. ಈ ಸುಳಿ ಮುಖದ ಎರಡೂ 
ಕಣು ಗಳ ಸಮಕೇಖೆಯ ನಡುನಿನಲ್ಲಿ ಸುಳಿ ಇದ್ದ ಕಿ ಅದು ಕಣ್ಣಿ ನಂತೆ ಕಾಣುವುದರಿಂದ 
ಮುಠೃಣ್ಣ ಸುಳಿ ಎಂದು ಕರೆದಿರಬಹುದು. ಈ ಸುಳಿ ಇರುವ ದನಗಳನ್ನು ಬಲು ಭಯ 
ಭಕ್ತಿಯಿಂದ ಸಾಕಬೇಕು ಹಾಗು ಕಸದ ಪೊರಕೆ (ಬರ್ದು) ತೆಗಲಿಸಬಾರದು. 
'ಸೂರ್ಯಾಸ್ಯ ಮಾನ ಕ್ಪೈ ಮುಂಚೆ ಮನೆಗೆ ಕಟ ಸೈ ಬೇಕು ಮುಟ್ಟು ಮೈಲಿಗೆಯಾಗಬಾರ 
ದೆಂದು ನಂಬಿಕೆ ಇಗೆ. ಆದ್ದರಿಂದ ಇಂತೆಹ ರಾಸುಗಳನ್ನು ಜವಾಬ್ದಾರಿಯಿಂದ ಸಾಕ 
ಬೇಕಾಗುವುದರಿಂದ ಈ ಸುಳಿ ಇರುವ ದನಗಳನ್ನು ಖರೀದಿಸಲು ಹಿಂಜರಿಯುತ್ತಾರೆ. ಶಿನ 
ಭಕ್ತರ ಮಾತ್ರೆ ಇಂತಹ ರಾಸುಗಳನ್ನು ಇಷ್ಟ ಸಡುತ್ತಾರೆ. 


4 ನಾಮ ಸುಳಿ 
ದನಗಳ ಹಣೆಯ ನಡುಭಾಗದಲ್ಲಿ ಉದ್ದನೆಯ ಕಡ್ಡಿ $ಿನಾನೆದಂತೆ ಕಾಣುವ ಸುಳಿ 
ಯನ್ನು ನಾಮಸುಳಿ ಎಂದು ಕರೆಯುತ್ತಾರೆ. ಈ ಸುಳಿಯುಳ್ಳ ದನಗಳನ್ನು ಸಾಕುವವರು 


- 
ಲ೬ ಮಾನವಿಕ ಕರ್ಣಾಟಕ 


ಈ ಬಗೆಯೆ ಸುಳಿಗಳ 


ಮೋಸ_ ವಂಚನೆಗೆ ಗುರಿಯಾಗುತ್ತಾರೆ ಎಂದು ನಂಬಿಕೆ ಇದೆ. 
ಣ್ಣ ಸುಳಿಯನ್ನು ಒಂದು 


ದನಗಳು ಗಿರಾಕಿಗಳನ್ನು ಆಕರ್ಷಿಸುವುದಿಲ್ಲ ಆದರೂ ಮುಸ್ಪಣ್ಣ 
ವರ್ಗ ಇಷ್ಟಪಡುವಂತೆ ಇವು ಸುಳಿಯನ್ನೂ ಸಹ ವೈಷ್ಣ ವ ಸಂಗಡದವರು ಇಷ್ಟ ಸಡುವು 


ದಾಗಿ ತಿಳಿದುಬರುತ್ತದೆ. 


5 ದವಣಿ ಸುಳಿ 


ದನಗಳ ಬೆನ್ನಿನ ಹುರಿಯ ಮೇಲೆ ಒಂದರ ಪಕ್ಕದಕ್ಲೊ ದು ಸುಳಿಗಳಿರುತ್ತವೆ. 
ಇವು ನೋಡಲು ದನದ ಕೊಟ್ಟಿಗೆಯಲ್ಲಿ ದನಕಟ್ಟುವ ಗೂಟಗಳಂತೆ ಗೋಚರಿಸುವುದ 
ರಿಂದ ದವಣಿ ಸುಳಿ ಎಂದು Sida. ಈ ಸುಳಿವೆಳ್ಳ ದನಗಳು ಸೇರಿದ ಮನೆ 
ಯಲ್ಲಿ ದನಗಳ ಅಭಿನೃದ್ಧಿಯಾಗುವುದೆಂಬ ಹೌ ಜನಪದರು ಹೀಗೆ ಹೇಳು 
ತ್ತಾರೆ "ದವಣಿ ಸುಳಿ ದನದ ಕಾಲ್ಗುಣದಿಂದ ಕೊಟ್ಟಿಗೆ ತುಂಬ ದನ ಹೆಚ್ಚೆದೊ' ಎಂದು 
ಪ್ರಶಂಸಿಸುತ್ತಾರೆ. 


6 ನಗಾರಿ ಅಥವಾ ನಕಾರಿ 


ನಕಾರಿ ಅಥವಾ ನಗಾರಿ ಎಂಬುದು ಒಂದು ವಾದ್ಯ. ಧರ್ಮಪ್ರಚಾರ ಕಾರ್ಯೆ 
ದಲ್ಲಿ ಶರಣರು ಬಳಸಲ್ಪಡುವ ಎರಡು ತಮಟಿಯಂತಿರುವ ಈ ವಾದ್ಯವನ್ನು ನಗಾರಿ ಎಂದು 
ಕರೆಯುತ್ತಾರೆ. ಇದೇ ಬಗೆಯಲ್ಲಿ ಕಂಡುಬರುವ, ದನಗಳ ಬೆನ್ನಿನ ಹುರಿಯ ಎಡಬಲಕ್ಕೆ 
ಒಂದೊಂದು ಸುಳಿ ಇದ್ದರೆ ಅಂತಹ ಸುಳಿಗಳನ್ನು ನಗಾರಿ ಅಥವಾ ನಕಾರಿ ಸುಳಿ ಅಥವಾ 
ಜೋಡಿಸುಳಿ ಎಂಬುದಾಗಿ ಕರೆಯುತ್ತಾರೆ. ಈ ಮೇಲಿನ ಬಾಸಿಂಗ ಸುಳಿ, ಮುಕ್ಕಣ್ಣ 
ಸುಳಿ, ನಾಮಸುಳಿ, ದವಣಿ ಸುಳಿ, ನಗಾರಿ ಸುಳಿಯೂ ಸೇರಿದಂತೆ ಇರುವ ದನಗಳನ್ನು 
ವ್ಯವಹಾರ ದೃಷ್ಟಿಯಿಂದ ಕೊಳ್ಳುವವರು ಹಿಂಜರಿಯುತ್ತಾ ರೆ. ಏಕೆಂದರೆ ಈ ಐದೂ 
ಸುಳಿಗಳಲ್ಲಿ ದೈವೀಕಶಕ್ತಿ ಇದೆ ಎಂಬ ನಂಬಿಕೆ ಇರುವುದರಿಂದ ಕೆಲಸ ಮಾಡುವಾಗ 
ಹೊಡೆಯುನ್ರದು ಅಥವಾ ಬೈಯುವುದು ತೀರಾ ಸಾಮಾನ್ಯವಾದ್ದರಿಂದ ಹಾಗೆ ಅವ್ರು 
ಗಳೊಂದಿಗೆ ವರ್ತಿಸಿದಕೆ ನಮಗೆ ಅಭಿನೃದ್ಧಿಯಾಗುವುದಿಲ್ಲವೆಂದು ಅಥವಾ ಕೆಡುಕುಂಟಾಗ 
ಬಹುದು ಎಂದು ಜನಸದರು ನಂಬುತ್ತಾರೆ. 


7 ಜವಾಬು ಸುಳಿ 


ಈ ಸುಳಿ ಒಂದು ರೀತಿಯಲ್ಲಿ ಶುಭ ಸುಳಿಯೇ ಆಗಿದೆ. ಇದು ಇಸ್ಪೀಟು ಆಟದ 
ಜೋಕರ್‌ ಇದ್ದಂತೆ. ಹೀನಸುಳಿ ಅಥವಾ ಬೇಡಿ ಸುಳಿಗಳೆಂಬ ಅತ್ಯಂತ ನಿಕೃಷ್ಟ ಸುಳಿ 
ಗಳೆಂದು ಪರಿಗಣಿಸಲಾದ ಸುಳಿಯ ಬದಿಯಲ್ಲಿ ಮತ್ತೊಂದು ಸುಳಿ ಇದ್ದರೆ ಅದನ್ನು 
"ಜವಾಬು ಸುಳಿ' ಎಂದು ಕರೆಯುತ್ತಾರೆ. ಜವಾಬು ಎಂದರೆ “ಪ್ರತ್ಯುತ್ತ Ee) ಅಧವಾ 


ದನೆಗೆಳ ಸುಳಿಗಳು ; ಒಂದು ಅಧ್ಯಯನ ೮೭ 


ಸಮಜಾಯಿಸಿ” ಎಂಬ ಅರ್ಥದಲ್ಲಿ ಈ ಸುಳಿಯನ್ನು ಬಳಸುತ್ತಾರೆ. ಕೆಟ್ಟಿ ಸುಳಿಗಳ ಬದಿ 
ಇಟಿ ೨ ಔ ಗ ಹಾ | 

ಯಲ್ಲಿ ಮಗ್ಕೊಂದು ಸುಳಿ ಇದ್ದರೆ ಅಂತಹ ರಾಸುಗಳನ್ನು ಖೋಟಾ ಮಾಡಲು ಸಾಧ್ಯ 
ವಾಗುವುದಿಲ್ಲ. ಇಂತಹ ಸುಳಿಗಳನ್ನು ಒಳ್ಳೆಯದೆಂದು ತಿಳಿಯುತ್ತಾರೆ. 


ಕೆಟ್ಟ ಸುಳಿಗಳು 


ದನಗಳಲ್ಲಿ ಒಳ್ಳೆಯ ಸುಳಿಗಳೆಂತೆ ಕೆಟ್ಟ ಸುಳಿಗಳೂ ಇವೆ. ಇವ್ರ ಉಳಿದ ಎಲ್ಲಾ 
ಸುಳಿಗಳಿಗಿಂತ ಕನಿಷ್ಠವಾದುದಾಗಿವೆ. ಅವುಗಳಲ್ಲಿ ಅತ್ಯಂತ ನಿಕೃಷ್ಟವಾದ ಸುಳಿಗಳೆಂದರೆ 
ಬಡಿ ಸುಳಿ ಮತ್ತು ಹೀನ ಸುಳಿಗಳು. ಈ ಸುಳಿ ಇರುವ ದನಗಳನ್ನು ಮನೆಯಲ್ಲಿ 
ಸಾಕಲೇಬಾರದು ಎಂಬ ನಂಬಿಕೆಯಿದೆ. 


1 ಜೇಡಿ ಸುಳಿ ಅಥವಾ ಸಂಕೋಲೆ ಸುಳಿ 


ಹೆಸರೇ ಭೆಯಾನಕವಾಗಿರುವಂತೆ ಸುಳಿಯುಳ್ಳೆ ರಾಸುಗಳನ್ನು ಕಟ್ಟಲು ಅಷ್ಟೇ 
ಭಯಪಡುವ್ರೆದುಂಟು. ಇದು ದನಗಳ ಮುಂಗಾಲಿನ ಯಾವುದೇ ಭಾಗದಲ್ಲಿದ್ದರೂ 
ಅದನ್ನು ಜೇಡಿಸುಳಿ ಎಂಡು ಕರೆಯುತ್ತಾರೆ. ಈ ಬಗೆಯ ಸುಳಿಯೆ ದನಗಳು ಹುಟ್ಟಿದ 
ಮನೆಯಲ್ಲಿ ಅಥವ ಕೊಂಡವರ ಮನೆಯಲ್ಲಿ ಸದಾ ಕಲಹಗಳೇರೃಟ್ಟು ಕೋಳವನ್ನು 
ಹಾಕಿಸುತ್ತವೆ ಎಂದು ನಂಬಿಕೆ ಇದೆ. ಆದ್ದರಿಂದ ಬೇಡಿ ಸುಳಿ ಅಥವಾ ಸಂಕೋಲೆ 
ಸುಳಿಯೆ ದನಗಳನ್ನು ಯಾರೂ ಇಷ್ಟಸೆಡುವುದಿಲ್ಲ. 


2 ಹೀನಸುಳಿ ಅಥವಾ ಪಾತಾಳೆ ಸುಳಿ 


ಇದು ದೇಹೆದ ಮೇಲಿರುವ ಅಶುಭೆಸೂಚಕನಾದ ಸುಳಿ. ಇಂತಹ ಸುಳಿಯುಳ್ಳೆ 
ಜನರೆ ನಡತೆಯೆನ್ನು ದನಗಳ ಸ್ವಭಾವಕ್ಕೆ ಹೋಲಿಸಿದ್ದಾರೆ. ಇದರೆ ಅರ್ಥ ಕೆಟ್ಟದ್ದು 
ಅಲ್ಪ, ಕ್ಷುಲ್ಲಕ ಬುದ್ದಿವುಳ್ಳದ್ದೆಂದು ಅರ್ಥೈಸುತ್ತಾರೆ. ಈ ಸುಳಿಯುಳ್ಳ ದನಗಳಿರುವ ಮನೆ 
ಎಂದಿಗೂ ಏಳಿಗೆಯಾಗುವುದಿಲ್ಲದೆಂದು ಹೇಳುತ್ತಾರೆ. ದನಗಳ ಹಿಣಿಲ ನೆತ್ತಿಯ ಮೇಲೆ 
ಈ ಸುಳಿ ಇರುತ್ತದೆ. ಈ ಸುಳಿಯ ಮೇಲೆ ಬಿದ್ದ ನೀರು ನೇರವಾಗಿ ಅದರ ಮುಂಗಾಲಿನ 
ಪಾದದ ಮೇಲೆ ಬೀಳುವೆದರಿಂದ ಅಂತಹೆ ರಾಸುಗಳು ಸಾಕಲು ಯೋಗ್ಯನಲ್ಲನೆಂದು 


ಹೇಳು ತ್ತಾ ರೆ. 


3 ನೊಗಮುರ್ಕ ಸುಳಿ ಅಥವಾ ಚೊಟ್ಟಿ ಸುಳಿ 

ಈ ಸುಳಿ ದನಗಳ ಸ್ವಭಾನವನ್ನು ಸೂಚಿಸುವಂತಾದ್ದು, ನೊಗಮುರ್ಕ ಎಂದರೆ 
ಒಂದು ಜೋಡಿ ಎಸ್ಕುಗಳೆಲ್ಲಿ ಈ ಸುಳಿಯುಳ್ಳೆ ಒಂದು ಎತ್ತು ಬೇರೊಂದು ಎತ್ತನ್ನು 
ಶ್ರೀಣಿಸುನ್ರೆದರಿಂದ ಅದು ಬೇಗ ಸಾಯುನೆದೆ ಎಂದು ಹೇಳುತ್ತಾರೆ. ಆದ್ದರಿಂದಲೇ 
ನೊಗಮುರ್ಕ ಎಂದು ಕರೆಯುವುದು ರೂಢಿಯಲ್ಲಿದೆ, ಈ ಸುಳಿ ದನದ ಹೆಗಲ ಮೇಲೆ 


೮೮ ಮಾನವಿಕ ಕರ್ಣಾಬಿಕ 


ಇರುತ್ತದೆ. ನೊಗವನ್ನು ಹೂಡಿದರೆ ನೊಗ ಈ ಸುಳಿಯ ಮೇಲೆ ಕೂರುವುದರಿಂದ 
ನೊಗಮುರ್ಕ ಎಂದೂ, ಕೆಲವರು ಚೊಟ್ಟಿ ಸುಳಿ ಎಂದೂ ಕರೆಯುತ್ತಾರೆ. ಈ ಸುಳಿಯ 
ರಾಸು ತನ್ನ ಜೊತೆಯ ಮತ್ಕೊಂದು ಚ್‌ ಯಾಷಾಗಲೂ 'ಮುಂಗೋಲಾಗಿ 
is ಅದು ಬೇಗ ನವೆಯುತ್ತದೆ ಎಂದು ಹೇಳುತ್ತಾ, ರೆ. ಅದೇ ಬಗೆಯ 
ಸುಳಿಗಳು ಎರಡೂ ಎತ್ತುಗಳಲ್ಲಿದ್ದರೆ ಉತ್ತಮ ಎಂದು ಹೇಳ ಉತ್ತಾರೆ. 


4 ರೆಪ್ಪೆ ಸುಳಿ ಅಥವಾ ಕೊಡೆಮೇಲ್ಕೊಡೆ 


ಈ ಸುಳಿ ಕಣ್ಣಿನ ರೆಪ್ಪೆಯ ಮೇಲೆ ಇರುವುದರಿಂದ ರಿಪ್ಪೆ ಸುಳಿ ಎಂದು ಪ್ರಾದೇಶಿಕ 
ವಾಗಿ ಇದನ್ನು ಛತ್ರಿ ಸುಳಿ, `ೊಡೆಮೇರೊಡೆ ಎಂಬುದಾಗಿಯೂ ಕರೆಯುತ್ತಾರೆ. ಈ 
ಸುಳಿಯ ಲಕ್ಷಣವನ್ನು ಪಾತಾಳಸುಳಿಗೆ ಹೋಲಿಸಬಹುದು. ರೆಪ್ಪೆ ಸುಳಿಯ ಮೇಲೆ ಬಿದ್ದ 


ನೀರು ಕೆಳಗೆ ಇಳಿಯುತ್ತಾ ಕಣ್ಣಿ ಗೆ. ಬೀಳುವುದರಿಂದ ಅದು ಛೋಗ್ಯವಾದುದಲ್ಲವೆಂದು | 


ನಂಬಿಕೆ ಇದೆ. ಅದೇ ರೀತಿ ಹ ಸುಳಿಯ ಬಗ್ಗೆ "ಕೊಡೆಮೇಲ್ಯೊಡೆ ಕೊಂಡೋನ 
ತೊದೆ' ಎಂಬ ಅನುಭವದ ಮಾತೊಂದಿದೆ. ಇದರ ಅರ್ಥ ಕೊಂಡವನನ್ನು ಅಳಿಸಿಹಾಕು 
ತ್ತದೆ ಅಥವಾ ನಾಶಮಾಡುತ್ತದೆ ಎಂದು ಹೇಳುತ್ತಾರೆ. ಕಣ್ಣಿ ನ ರೆಪ್ಪೆಯ ಸಮೂನ 
ಇರುವುದರಿಂದ ರೆಪ್ಸೈಸುಳಿ ಎಂದು ಕರೆಯುತ್ತಾರೆ. ಆದ್ದ ಜಡ ಈ ಸುಳಿಯ ದನ 
ವ್ಯಾಪಾರ ದೃಷ್ಟಿಯಿಂದ ಒಳ್ಳೆಯದಲ್ಲ. 


5 ಪರಕೆ ಸುಳಿ 


ಈ ಸುಳಿ ದನಗಳ ಬಾಲದ ಬುಡದ ತೆಂಡೆಯಲ್ಲಿರುತ್ತ ದೆ. ಈ ಸುಳಿಯೂ ಸಹ 
ಯೋಗ್ಯವಾದುದಲ್ಲ. 


6 ಕೀಲು ಸುಳಿ ಅಥವಾ ಕಾಗ್ಗುಳಿ 


ದನಗಳ ಮಂಡಿಯ ಕೀಲಿನ ಮೇಲೆ ಸುಳಿ ಇರುವುದನ್ನು ಕೀಲು ಸುಳಿ ಅಥವಾ 
ಕಾಗ್ಬುಳಿ ಎಂಬುದಾಗಿ ಕರೆಯುತ್ತಾರೆ. ದನಗಳು ಮೇಯುವಾಗ ಕಾಗೆಗಳು ಸಾಮಾನ್ಯ 
ವಾಗಿ ರುಂಡಿಯ (ಗುಳ ಇರುವ ಸ್ಥ ಸ್ಥಳದ) ಮೇಲೆ ಕೂರುವುದರಿಂದ ಈ ಸುಳಿಗೆ ಕಾಗ್ಗುಳಿ 
ಎಂದು ಕರೆದಿರಬಹುದು. ದೇಹದ" ರುಂಡಿ ಅಥವಾ ಕೀಲಿನ ಭಾಗಗಳು ಮುಖ್ಯವಾದ 
ಹ ಅವುಗಳ ಮೇಲೆ ಸುಳಿ ಇರುವುದು ಒಳ್ಳೆಯದಲ್ಲವೆಂದು ಜನಪದದ 
೦ಬಿಕ. 


7 ಕತ್ತರಿಸುಳಿ 


ದನಗಳ ಬೆನ್ನಿನ ಹುರಿಯ ಮಧ್ಯಭಾಗವನ್ನು ಭೇದಿಸುವಂತೆ ಉದ್ದನೆಯ ಸುಳಿ 
ಯನ್ನು ಕತ್ತರಿ ಸುಳಿ ಎಂದು ಕರೆಯುತ್ತಾರೆ. ಇದು ನೋಡಲು ಕತ ರಿಯ ಎರಡು 


ದನಗಳ ಸುಳಿಗಳು: ಒಂದು ಅಧ್ಯಯನ ರ್ರ 


' ಅಲಗುಗಳೆಂತೆ ಕಾಣುವ್ರೆದರಿಂದ ಕತ್ತರಿ ಸುಳಿ ಎಂದು ಕಕಿಯುತಾಕೆ. ಈ ದನಗಳ 
ಸ್ವಭಾವವನ್ನು ಕತ್ತರಿಯ ಲಕ್ಷಣಗಳಗೆ ಹೋಲಿಸುವೆದರಿಂದ ಈ ಸುಳಿಯ ರಾಸುಗಳು 
ಸಾಕಲು ಯೋನ ವಾದುದಲ್ಲವೆ೨ದು ಹೇಳುತ್ತಾರೆ. 


8 ಗಲದ ಸುಳಿ ಅಥವಾ ಜೊತಿಗೆ ಸುಳಿ 


ಈ ಸುಳಿ ರಾಸುಗಳ ಚನ್ಸೆಯ ಎರಡೂಕಡೆ ಇರುವುದರಿಂದ ನೊಗ ಏರಿಸಿ ನೊಗದ 
ಹಗ ವನ್ನು ಕೊರಳಿಗೆ ಬಳಸಿ ಕಟ್ಟುವಾಗ ಅದರ ನಡುವೆ ಈ ಸುಳಿ ಸೇರ.ವುದರಿಂದ ಗಲ್ಲದ 
ಸುಳಿ ಅಥವಾ ಜೊತಿಗೆ ಸುಳಿ ಎಂಬುದಾಗಿ ಕರೆಯುತ್ತಾರೆ. ಈ ಬಗೆಯ ಸುಳಿ ಬೇಸಾಯ 
ಮಾಡುವ ದನಗಳಲ್ಲಿ ಇರಬಾರದೆಂದು ನಂಬಿಕೆ ಇದೆ. ಹಾಲು ಕರೆಯುವ ದನಗಳಲಿ 
ಇದನ್ನು ಗಮನಿಸುವುದಿಲ್ಲ. 4: 


9 ಸಮಬುಡ್ಡ 


ಈ ಸುಳಿ ಹೋರಿಯ ಮೂತ್ರದ್ವಾರದಿಂದ ಸರಿಸಮವಾಗಿ ಬೆನ್ನಿನ ಹುರಿಯ 
ಮೇಲಿದ್ದರೆ ಅಂತಹ ಸುಳಿಯನ್ನು ಸಮಬುಡ್ಡೆ ಎಂದು ಕರೆಯುತ್ತಾರೆ. ಇದನ್ನು ಪತ್ತೆ 
ಮಾಡುನ ವಿಧಾನ ಬಲು ಸುಲಭ, ಒಂದು ರಾಸು ಸಮಬುಗ್ಡ್‌ ವೆಂದು ಅನುಮಾನ 
ಬಂದರೆ ಹೆಗುರವಾದ ಸಗಣಿಯ ಉಂಡೆಯನ್ನು ಬೆನ್ನಿನ ಮೇಲಿರುವ ಸುಳಿಯ ಮೇಲಿಟ್ಟರೆ 
ಅದು ಸಮಬುಡ್ಡವಾಗಿದ್ದರೆ ಗಂಜಲನನ್ನು ಸುರಿಸಲು ಪ್ರಾರಂಭಿಸುತ್ತದೆ. ಎಂದು. 
ನಿರ್ಧರಿಸುತ್ತಾರೆ. ಈ ಸುಳಿ ಎತ್ತುಗಳಲ್ಲಿದ್ದರೆ ಖೋಟಾರಾಸು ಎಂದು ಪರಿಗಣಿಸುತ್ತಾರೆ. 
ಈ ಮೇಲ್ಬಂಡ 16 ಸುಳಿಗಳನ್ನು ರಾಸುಗಳಲ್ಲಿ ಗುರುತಿಸಲಾಗಿದೆ... ದನಗಳ ಸುಳಿ : 
ಗಳಿಗೆ ಸಂಬಂಧಪಟ್ಟಂತೆ ಇದುವರೆವಿಗೂ ಯಾರೂ ಅಧ್ಯಯನ ಮಾಡಿರುವುದು ಕಂಡಿಲ್ಲ 
ವಾದ್ದರಿಂದ ಹಾಸನ ಮತ್ತು ಮೈಸೂರು ಜಿಣ್ಲೆಗಳ ಪ್ರಮುಖ ಹಳ್ಳಿಗಳಿಗೆ ಭೇಟ 
ಕೊಟ್ಟ ಸುಳಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 


ವಶ್ತ ಗಳು 


] ನಂಜೇಗೌಡೆ (54) ಒಕ್ಕಲಿಗ ಪೆರಮನಹಳ್ಳಿ, ಹಾಸನ ತಾಲ್ಲೂಕು. 

2 - ಹಲಗೇಗೌಡ (60) ಒಕ್ಸಲಿಗೃ ಕಿರಗಡಲು, ಆಲೂರು ತಾಲ್ಲೂಕು. 

3 ಹನುಮಯ್ಯ (56) ಹರಿಜನ, ಹೆಚ್‌.ಡಿ. ಕೋಟಿ, 

4 ಶಿವಮಕ್ಸ್ಣೇಗೌಡೆ (45) ಒಕ್ಳಲಿಗ, ಸಿಂಗನಲ್ಲೂರು, ಕೊಳ್ಳೇಗಾಲ ತಾಲ್ಲೂಕು. 
5 ರಾಮಚಂದ್ರು (40) ಒಕ್ಕಲಿಗ, ಸಿಂಗನಲ್ಲೂರು, ಕೊಳ್ಳೇಗಾಲ ತಾಲ್ಲೂಕು. 
ದ್ಯಾವೇಗೌಡ (60) ಒಕ್ಕಲಿಗ, ಕನ್ನೇಗ ಡನಕೊಪ್ಪಲು, ಮೈ ಸೂರು. 


ಈ 


12 


ಜನಪದ ನಂಬಿಕೆಗಳು 


ನಂಬಿಕೆ ಎಂದರೆ ಒಂದು ಹೇಳಿಕೆ ಅಥವಾ ವಸು ಸ್ಕಿ ತಿಯೆ ಬಗ್ಗೆ ಮಾನಸಿಕೆ 
ಒಪ್ಪಿಗೆಯನ್ನು ತೋರುವ ಪ್ರವೃತ್ತಿ. ಜನಸೆದರ ಜೀವನದಲ್ಲಿ ಹಾಸುಹೊಕ್ಕಾಗಿರುವ ಈ 
ನಸು ತತ ತ? ಸ ಮನೋಭಾವ ಹಾಗೂ ಮೂಲ ಸಂಸ್ತೆ ತಿ ಮತ್ತು 
ಸಂಪ್ರದಾಯಗಳನ್ನು ಪರಿಚಯಿಸುವ ಸ್ರಮುಖ ಸಾಧನೆಗಳಾಗಿವೆ. ಎಷ್ಟೊ "ವೇಳೆ ಇ 
ನರ ಬಾಳನ್ನೇ ನಿರ್ದೇಶಿಸುತ್ತೆವೆ ಎಂದರೆ Mee ಚೇಹ 
ಪ್ರಪಂಚದಾದ್ಯಂತ ಕಂಡು ಬರುವ ನಂಬಿಕೆಗಳಲ್ಲಿ ಬಹಳ ಷ್ಟು ಮೂಡನಂಬಿಕೆಗಳೇ. 
ತತ ಕತ ನಂಬಿಕೆಗಳಲ್ಲಿ ವೈ ಜ್ಞಾ ನಿಕ. ಸತ್ಯ, ಸಾಮಾನ್ಯ "ಡಾ ನ್ಯ ಪೌರಾಣಿಕ, 
ಐತಿಹ್ಯಾಂಶ ಹಾಗೂ ಕಥಾಂಶಗಳು ಅಡೆ ಡೆಕವಾಗಿವೆ. 
ಜನಪದ ನಂಬಿಕೆಗಳ ಉಗಮ ಮುಖ್ಯವಾಗಿ ಮೂರು ರೀತಿಯಲ್ಲಿ ಆಯಿತೆನ್ಹ 
ಬಹುದು --- ಧಾರ್ಮಿಕ, ಸ ಸಾಂಸ್ಥೆ ತಿಕ ಹಾಗೂ ವೈೆಯುಕ್ತಿ ಕ. ಧಾರ್ಮಿಕ PHS 
ಭಯದಿಂದ ಹುಟ್ಟಿದವು." ಮನಸ್ಸಿನ ಅಸ್ಥಿರತೆ ಹಾಗೂ ಅತಿಮಾನುಷ ಭಯ ಈ 
ವರ್ಗದ ನಂಬಿಕೆಗಳ ಹುಟ್ಟಿಗೆ ಮುಖ್ಯ ಕಾರಣ. ಭೂತಾರಾಧನೆ, ಪಿತ್ಛ ಪೂಜೆ, ದೇವತೆ 
ಗಳ ಆರಾಧನೆ, ಕುಲದೇವತಾ ಪದ್ಧತಿ, ಇತ್ಯಾದಿಗಳಗೆ ಸಂಬಂಧಿಸಿದ ನಂಬಿಕೆಗಳು ಈ 
ಗುಂಪಿಗೆ ಸೇರುತ್ತವೆ. ಜನ ತಮ್ಮ ಸಂಸ್ಕೃತಿಯನ್ನು ರೂಸಿಸಿಕೊಳ್ಳುವಾಗ ಅವರ ಚಟು 
ವಟಕೆಗಳಿಗೆ ತಕ್ಕಂತೆ ಕೆಲನ್ರೆ ನಂಬಿಕೆಗಳು ರೂಪುಗೊಂಡವು ಇವು ಸಾಂಸ್ಕೃತಿಕ 
ನಂಬಿಕೆಗಳು... ವೈಯಕ್ತಿ ಕ ನಂಬಿಕೆಗಳು ಧಾರ್ಮಿಕ ಹಾಗೂ ಸಾಂಸ್ಥೃತಿಕೆ ನಂಬಿಕೆಗಳ 
ಸಂಸ್ಕಾರದಿಂದ ಒಬ್ಬ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳು ತ್ತವೆ. ಇವು ಸಾರ್ವತ್ರಿ ಕೆವಾದರೂ, 
ವ್ಯಕ್ತಿಯಿಂದ ವ್ಯ ಕ್ತ ಲ್ಲ ಬೀತಿಯಾಗಬಹುದು... ಈ ಬಗೆಯ ನಂಬಿಕೆಗಳಲ್ಲಿ ಬಾಳಿನ ಅನು 
ಭನ ಹಾಗೂ ವಾಸ್‌ ಅನುಭವಗಳ ಮಿಳಿತವನ್ನು ಕಾಣಬಹುದು. 


ಕರ್ನಾಟಕ ವಿಷಯ ವಿಶ್ವಕೋಶ, ಪುಟ. 658 


ಹೋರಾಟ 


ನಡೆಯುತ್ತಿರುವೆದು ಹೋರಾಟದ ಯುಗ ; ನಾವಿರುವುದು ಹೋರಾಟದ ಜಗತಿ 
ಲ್ಲಿ "ಭಾಷೆಗಾಗಿ ನಾವು ಹೋರಾಡುತ್ತೇವೆ' ಎನ್ನುತ್ತಾರೆ ಭಾಷಾಭಿಮಾನಿಗಳು ; 
«ದೇಶಕ್ಕಾಗಿ ನೀವು ಹೋರಾಡೆಬೇಕು' ಎನ್ನುತ್ತಾರೆ ನಮ್ಮ ದೇಶನಾಯಕರು. ವರ್ಣ 
ಭೇದ ವರ್ಗಭೇದಗಳನ್ನು ತೊಡೆದು ಹಾಕಲು ಹೋರಾಡದೆ ವಿಧಿಯಿಲ್ಲ, ಸಾಮಾಜಿಕ 
ಆರ್ಥಿಕ ಅಸಮತೆಗಳನ್ನು ತೊಲಗಿಸಲು ನಿರಂತರವಾಗಿ ಹೋರಾಟವನ್ನು ನಡೆಸದೆ 
ಬೇರೆ ನತಾರ್ಗವಿಲ್ಲ ; ಇದು ಸಮಾಜ ಸೇವಕರ ನಂಬಿಕೆ, ನಿಲವು. ಇದಕ್ಕಾಗಿ ದಲಿತರು, 
ದಲಿತರೆಂದು ತನ್ನುನ್ನು ತಿಳಿದವರು, ಬಂಡಾಯವೇಳಬೇಕು ಎನ್ನುತ್ತಾರೆ, ನುಗ್ಗಿ 
ಹೋರಾಡಬೇಕು ಎನ್ನುತ್ತಾರೆ. ದಂಡುಗಳನ್ನು ಕಟ್ಟತ್ತಾರೆ, ಸೇನೆಗಳನ್ನು ರಚಿಸು 
ತ್ತಾರೆ. ಸಾಹಿತ್ಯದಲ್ಲಿಯೂ ಆ ನೋವಿನ ದನಿಗಳನ್ನು ಕೇಳಿಸಬೇಕು, ಹೋರಾಟದ 
ಕಿಡಿಗಳನ್ನು ಹೊತ್ತಿಸಬೇಕು ಎಂದು ಪಂಥಗಳನ್ನು ಹೂಡುತ್ತಾರೆ. ಕೃಷಿಕರು, 
ಕಾರ್ಮಿಕರು ತಮ್ಮ ಕಷ್ಟ ನಷ್ಟಗಳನ್ನು ಸಂಬಂಧಿಸಿದವರಲ್ಲಿ ಹೇಳಿಕೊಳ್ಳಲು ಸಂಘ 
ಗಳನ್ನು ಕಟ್ಟಿಕೊಂಡು ಆ ಸಂಘಗಳ ಮೂಲಕ ತಮ್ಮ ಹಕ್ಳುಬಾಧ್ಯತೆಗಳಿಗಾಗಿ 
ಹೋರಾಡುತ್ತಾರೆ. ಉದ್ಯೋಗಿಗಳಿಗೂ ನಿದ್ಯಾರ್ಥಿಗಳಿಗೂ ಹೀಗೆಯೇ ಸೌಕರ್ಯ 
ಸವಲತು ಗಳಿಗಾಗಿ ಹೋರಾಟದ ಕಣಗಳುಂಟು, ಬಣಗಳುಂಟು ; ಕಾರ್ಯಕಾರೀ ಸಮಿತಿ 
ಗಳುಂಟು. | 

“ಹೋರಾಟ ನಮ್ಮ ಆಜನ್ಮಸಿದ್ಧ ಹಕ್ಕು. ಹೋರಾಡದೆ ಕೆಲಸ ಕೈಗೂಡುವುದಿಲ್ಲ. 
ಲಾಭ, ಪ್ರಯೋಜನ, ಅನುಕೂಲಗಳಿಲ್ಲ? ೨. ಇದು ಎಲ್ಲರೂ ಹೇಳುವ ಮಾತು. 
“ಸಮಾಜನನ್ನಾಗಲಿ, ಸರ್ಕಾರವನ್ನಾಗಲಿ, ಅಧಿಕಾರಿಯನ್ನಾಗಲಿ ಉದ್ಯಮಿಯನ್ನಾಗಲಿ, 
ತಮ್ಮ ಸಮಸ್ಯೆಗಳ ಕಡೆಗೆ, ಸಂಕಷ್ಟಗಳ ಕಡೆಗೆ, ಆಸೆ ಅವಕಾಶಗಳ ಕಡೆಗೆ 'ಮನಸ್ಸು 
ಕೊಡುವಂ3 ಮಾಡಬೇಕಾದರೆ, ಸಂಧಿ ಸಂಧಾನಗಳ ಕೈಯನ್ನು ಕಾಯುವುದಾದರೆ 
ಅದೊಂದು ಮರೀಚಿಕೆ, ಅದಕ್ಕಾಗಿ ಅನಂತ ಕಾಲವೇ . ಕಾಯಬೇಕಾಗುತ್ತ ಜೆ; 


೯೨ ಮಾನವಿಕ ಕರ್ಣಬಿಕ 


ಹೋರಾಡಿ ಪಡೆಯುವುದು ಸುಲಭವಾದ ಗೆಲುವಿನ ಗುಟ್ಟು” ಇದು ಹೆಲವರೆ 


" 


| 


ವಿಶ್ವಾಸದ ಧ್ವಜ. “ಹೇಳದಿರು ಹೋರಾಡಿ ಫಲವಿಲ್ಲನೆಂದು ಸದು ಇಂಥವರ ಧ್ಯೇಯ 


ನ 

ಹೋರಾಟದ ಮಾರ್ಗಗಳು ಹಲವಾರು. ಹೋರಾಡುವವರು ಯಾರು, ಅವರ 
ಸಮಸ್ಯೆಗಳೂ ಸಂಕಷ್ಟಗಳೂ ಯಾವ ರೀತಿಯವು ಎನ್ನುವುದನ್ನು ಅವು ಅವಲಂಬಿಸು 
ತ್ತವೆ. ಒಂದೇ ಸಮನೆ ಅರ್ಜಿಗಳನ್ನು ಬರೆಯುತ್ತ ಲೇಖನಿಯನ್ನೇ ಶಸ್ತ್ರವಾಗಿ ರುಳಪಿಸಿ 
ಇಲ್ಲವೆ ಸಮಕ್ಷದಲ್ಲಿ ಹಾಜರಾಗಿ ಅಹವಾಲು ಮಾಡಿ, ಕೂಗಾಡಿ, ವಾಗ್ಯುದ್ಧ ಹೂಡ 


ಬಹುದು. ಕಪ್ಪುಬಟ್ಟೆ ಧರಿಸಿ, ಲೇಖನಿ ಇಳಿಸಿ ಅಸಮಾಧಾನ ವ್ಯಕ್ತಮಾಡಬಹುದು. ' 


ಸಾಮೂಹಿಕ ರಜೆ ಹಾಕಿ ಕೆಲಸ ಕಾರ್ಯ ಸ್ಮಗಿತೆಗೊಳಿಸಬಹುದು. ಧರಣಿ ಕೂರ 
ಬಹುದು, ಘೇರಾವ್‌ ಮಾಡಬಹುದು. ಸರದಿಯ ಇಲ್ಲವೆ ಅಮರಣಾಂತ ಉಪವಾಸ 
ಮಾಡಿ “ಸತ್ತು ಹೋಗುತ್ತೇನೆ, ನೋಡು” ಎಂದು ಹೆದರಿಸಬಹುದು. ಸೀಮೆಯೆಣ್ಣೆ 
ಸುರಿದು ಬೆಂಕಿ ಹಚ್ಚಿ ಕೊಂಡೋ, ಗೋಪುರದ ಮೇಲನಿಂದ ಕೆಳಕ್ಕೆ ಹಾರಿಕೊಂಡೋ 
ಸತ್ತೇ ಹೋಗಲೂಬಹುದು. ಹೀಗೆ ಹೋರಾಟದ ದಾರಿಗಳು ವಿವಿಧವಾಗಿವೆ. 


ಉಸ್ದೇಶ ಸಾಧನೆಗೆ ಸತ್ಯಾಗ್ರಹವೆಂಬ ಹೋರಾಟದ ದಾರಿಯನ್ನು ಹೇಳಿಕೊಟ್ಟ 


ವರು ಸತ್ಯ ಗೆಲ್ಲಲೇಬೇಕು ಎಂಬ ವಿಶ್ವಾಸದಿಂದ ಹೊರಟವರು. ಸಾರ್ವಕಾಲಿಕ ಮೌಲ್ಯ | 


ಗಳನ್ನು ಸತ್ಯವೆಂದು ಸಾರಿದರು. ಸ್ವಾರ್ಥವನ್ನು ಹಿಂದಿಕ್ಸಿ, ತ್ಯಾಗದ ಎಚ್ಚರವನ್ನು 
ಮೂಡಿಸಿದರು. ಈ ಹೋರಾಟದ ಅಸ್ತ್ರಕ್ಟೆ ಅಹಿಂಸೆಯ ನತ: ಯನ್ನು ತ ಮಾಡಿ 
ಕೊಟ್ಟರು. ನಾನು ಸ್ವಾರ್ಥವನ್ನು ಮುಂದೆ ಮಾಡಿದ್ದರಿಂದ, ಹಿಂಸೆ ಮುಂದಃಗುತ್ತೆ 
lei ಕುಂಬಳಕಾಯಿ ಹಚ್ಚವ ಚೂರಿ, ಕೊಲೆಗೆ ಸಜ್ಜಾ ಯಿತು ! 

ಹೋರಾಟ ಏಕೆ ಬೇಕು. ? ಹೋರಾಡದೆ ಕೆಲಸ ಕೈಗೂಡದೇ ? ವಿವೇಕಿಗಳು ಈ 
ದಿಕ್ಕಿನಲ್ಲಿ ತರ್ಕಿಸುವುಡು ಎಂದಿಗಿಂತ ಇಂದು ಹುಚ್ಚಾ ಗಿದೆ... ಸಕಳ ಸ್ವಭಾವದ 
ಸಾಮಾಜಿಕನಿಂದ ಹಿಡಿದು ಸರ್ಕಾರದವರೆಗೆ ಎಲ್ಲರೂ ಜಗ್ಗ ಡಿ ಯುಕ್ತಿಯಿಂದ, ಶಕ್ತಿ 
ಯಂದಲ್ಲ, ಏಕಾಭಿಪ್ರಾಯಕ್ಕೆ ಬರುವುದು ಯಾವಾಗಲೂ ಒಳ್ಳೆ ಯದು. ಯುಕ್ತಿಯ 
ಒಂದು ಸೂಜಿಮೊನೆಗೆ ಬೆಟ್ಟದ ದಷ್ಟು ಶಕ್ತಿ ಮಣಿಯುವುದು ಸಾಧ್ಯವಿನೆ. ಆದಕ್ಕೆ ಬೇಕಾ 
ಗಿರುವುದು ಸ್ವಾರ್ಥ wpb ಕೋಪ ತಾಪಗಳಿಲ್ಲದ ಒಂದು ಮನಸ್ಸಿ ತ್ರಿ ವಿಚಾರ 
ಧಾರೆ. ಸಕ ೃತಿಯಲ್ಲಿ, ಎರಡೂ ಕಡೆಗಳಲ್ಲಿ, ಸ್ವಲ್ಪ ಮಟ್ಟಿಗೆ ಕೊಟ್ಟು ಸಡೆಯುವ, 
ಸೋತು ಗೆಲ್ಲುವ ಒಂದು ಠಿಲನ್ರೆ ಅವಶ್ಯವಾಗುತ್ತ ಜಿ ಇದು ಸೀ ಕಷ್ಟ ದ ಸಾಧನೆ 
ಎಂಬುವೇನೋ ನಿಜ. ಹೋರಾ ಟಿಫ್ಪಂತ ಇದು ಕಪ್ಪ. ಇದೂ ಒಂದು ಹಾಸಿ ಕ ರೀತಿಯೆ 
ಹೋರಾಟವೇ. ನಮ್ಮ ನಗಕೆಗಳು ನ್ಯಾ ಯವೂ ಸ ಆದ “ಜಟ 
ನಮ್ಮ ನಾಯಕರೂ, ಸಲಹೆಗಾರರೂ, ನಿಮವೇಕಶಾಲಗ 'ಳ್ಕೂ ದಯಾಳುಗಳೂ, . ಆಗಿ, 
ಹೊಸ ರೀತಿಯ ಹೋರಾಟ ಮಾರ್ಗವನ್ನು. ಕುರಿತು ಇಂದು ಆಳವಾಗಿ ಚಿಂತಿಸಬೇಕು. 
ಇಲ್ಲವಾದರೆ, "ವಸಿಷ್ಠಸ್ಮೃತಿ' ಹೇಳುವ ಹಾಗೆ, ಬೆಂಕಿ ಹಚ್ಚುವ, ನಿಷ ಬೆರಸುವ, ಕೊಲೆ 


ಚಿಂತನೆ ಷ್ಠ 


ಗೆಲಸಕ್ಕೆ ಕೈಹಾಕುವ, ದುಡ್ಡು ದೋಚುವ, ಆಸ್ಲಿ ಅಪಹರಿಸುವ, ಅತ್ಯಾಚಾರಕ್ಕೆ 
ಹಾಯುವ ಆತತಾಯಿಗಳು ನಮ್ಮ ಸಮಾಜದಲ್ಲಿ ಹೆಚ್ಚುತ್ತ ಲೇ ಹೋಗುತಾ ರೆ. 
ಸಮಾಜ ಅನಾಯಕವಾಗದಂತೆ ನೋಡಿಕೊಳ್ಳುವ, ವಿಸತ್ಛಾರಿಗಳ ಕೈಗೆ ಸಿಕ್ಕಿ ಒಡೆಯ 
ದ ಮು ರೆಕಿಸ ಕ್ಸ್‌ ಹಣ ಡಾ ್‌ ಕಿ ಗ 

ತೆ ರಕ್ಷಿಸು ೂಇಣಗಾರಿಕೆ ಮುಖಂಡರಿಗೆ ಸೇರಿದ್ದು, ವಿವೇಕಿಗಳಿಗೂ ವಿಶ್ವಾಸಸರರಿಗೂ 
ಸೇರಿದು . 

೦ 
0-0.-0 

ಹೋಳಿಯ ಹಬ್ಬ 


ಕಾಮನ ಹಬ್ಬ. ಕಾಮನಿಗೆಂತಹ ಹಬ್ಬ ? -. ಎಂದು ಯಾರಾದರೂ ಪ್ರಶ್ನಿಸಿ 
ದರೆ ಅವನಿಗೆ ಹಬ್ಬವಲ್ಲದ ದಿನ ಯಾವುದು ? ಹಬ್ಬವಾಗದ ಜನ ಯಾರು? ಎಂಬು 
ದಾಗಿ ಸುಲಭವಾಗಿ ಮರು ಪ್ರಶ್ನೆ ಹಾಕಬಹುದು. 

ವಿಷ್ಣುವಿನ ಮಗ ಕಾಮ. ಇವನ ಪತ್ತಿ ರತಿ ಮಂತ್ರಿ ವಸಂತೆ, ಗೆಳೆಯ ಚಂದ್ರ. 
ಗಿಳಿ ಅವನ ರಥ, ಮೀನು ಧ್ವಜದ ಸಂಕೇತ ; ಕಬ್ಬೇ ಬಿಲ್ಲು. ಹೂವುಗಳೇ ಬಾಣಗಳು. 


ಕೆರೆ ಕೊಳ ತೋಟ ತುಡಿಕೆಗಳು ಇವನ ವಿಹಾರ ಕ್ಷೇತ್ರ. ಹೀಗೆ ಕಾಮನನ್ನು ನಮ್ಮ 
` ಕವಿಗಳು ಕಲ್ಪಿಸಿದ್ದಾರೆ. ಕಬ್ಬಿನ ಬಿಲ್ಲಿಗೆ ದುಂಬಿಗಳ ಹೆಡೆಯನ್ನೇರಿಸಿ ಅರನಿಂದವೋ, 


ಅಶೋಕವೋ, ಮಾವೋ ಮಲ್ಲಿಗೆಯೋ ಹೂವುಗಳನ್ನೇ ಬಾಣಗಳಾಗಿ ಮಾಡಿಕೊಂಡು 


ಗಂಡು ಹೆಣ್ಣು ಗಳನ್ನು ನಿರಂತರವಾಗಿ ಅವನು ಬೇಟಿಯಾಡುವನೆಂದು ನಮ್ಮ ಕವಿಗಳು 


ಅನನನ್ನು ದಣಿವಿಲ್ಲದೆ ಬಣ್ಣಬಣ್ಣವಾಗಿ ಒಣ್ಲೆಸಿದ್ದಾರೆ. ಹಳೆಯ ಕಾಲದ್ದಿರಲಿ, ಈ 
ಕಾಲದ್ದಿರಲಿ, ಕಲೆಯ ಮಾಧ್ಯಮ ದೃಶ್ಯವೋ ಶ್ರಾವ್ಯವೋ ಏನಾದರಾಗಲಿ, ಈ 
ಕಾಮನ ಕೈವಾಡ, ಮಹಿಮೆ ಪ್ರಭಾನಗಳು ತುಂಬಿ ತುಳುಕುವ ಕಲ್ಪನೆ ವರ್ಣನೆಗಳಿರು 
ತೆವೆ. ಈ ಕಲ್ಪನೆ ವರ್ಣನೆಗಳನ್ನು ನೋಡಿದರೆ, ರತಿ-ಸ್ರ್ರೀತಿಗಳು, ಪ್ರೇಮ_ ಕಾಮಗಳು 
ಜೀವರಾಶಿಯ ಬದುಕಿನ ಸಹಜವಾದ ಪ್ರವೃತ್ತಿಗಳು, ಅವುಗಳಿಲ್ಲದೆ ಜಗತ್ತಿನ ವ್ಯಾಪಾರ 
ನಡೆಯಲಾರದು ಎಂಬ ಸಂಗತಿ ಮನವರಿಕೆಯೂಗುತ್ತದೆ. ಸೃಷ್ಟಿಯಲ್ಲಿ ಜೆಲುವು 
ಎಲ್ಲೆಲ್ಲಿ ಮೈಜೋರುತ್ತದೆಯೋ, ಅದು. ಯಾರ ಯಾರೆ ಮನಸ್ಸು ಹೈದಯಗಳನ್ನು 
ಮುಚ್ಚಿ ಮೆಧುರೆ ಭಾವನೆಗಳನ್ನು ಹೊಮ್ಮಿಸುತ್ತದೆಯೋ, ಆ ಉಗಮ ಮತ್ತು ಗಮ್ಯ 
ಸ್ನಾನಗಳಲ್ಲೆಲ್ಲ ಕಾಮನ ಸಂಚಾರನ್ಹಂಟು, ಬೇಟೆಯ ಬೆಡೆಗುಂಟು ಎಂದು ನಾವು 
ತಿಳಿಯಬೇಕು. ಇವೆಲ್ಲ ಭಕವನೆಗಳಿಗೆ ಅನುಭವಗಳಿಗೆ ಕೊಟ್ಟಿ ರೂಪಗಳು, ಸಂಕೇತಗಳು; 
ಅನ್ಯಥಾ ಅಲ್ಲ. 

ವೇದಗಳಲ್ಲಿಯ “ಕಾಮಸೂಕ್ತ'ದಲ್ಲಿ ಪ್ರೆಸಂಚದೆ ಸೃಷ್ಟಿ ಕಾಮನಿಂದಲೆ ಆಯಿ 
ತೆಂದು ಹೇಳಿದೆ. ಮನಸ್ಸಿನ ಮಂಥನದಿಂದ ಹುಟ್ಟಿದ್ದು ಕಾರಣವಾಗಿ ಕಾನುವನ್ನು 
ಮನಸ್ಸಿನ ರೇತಸ್ಸೆಂದು ಹೇಳಿದೆ. ಬ್ರಹ್ಮನ ಹೃದಯ ಇಚ್ಛಾರೂಪದ ಕಾಮದ ಉತ್ಪತ್ತಿ 
ಸ್ಥಾನ ಎಂದಿರುವುದೇ ಅಲ್ಲದೆ, ವಿಷ್ಣು ರುದ್ರ ಅಗ್ನಿಗಳಿಗೆ ಕೂಡ ಕಾಮನೆಂದಿರುವುದ)ು 


ಡನೆ 


೯೪ ಮಾನವಿಕ ಕರ್ಣಾಟಕ 


ವೈದಿಕ ಕಲ್ಪನೆಯ ಡೆ. ದೇವತಾ ಶ್ರೇಷ್ಠನಾದ, ಉತ್ತ ರಫಲ್ಲು ನೀಡೇವತೆಯಾದ ಭಗನ 


ನಕ್ಷ ವನ್ನು ಶಿವ [ಸ ದೈನು ಪ್ರವೇಶಿಸಿದಾಗ, ಭೆಗನೆಂತನಾಗಿ ಕಾಮನನ್ನು ದಹನ" 
ವನಿಡಿದ ಸನ:ಯವೇ ಫಾಲ್ಗು ನ ಪೌರ್ಣಿಮೆ, ಕಾಮನ ಹ ಡ್ಲಿಮೆ. ಪುರಾಣೇತಿಹಾಸ 
ಳೂ ಕಾವ್ಯಗಳೂ ಇದನ್ನೇ 'ಗಿರಿಜಾಕಲ್ಯಾಣದ ಕಾಮದಹನನೈ ತ್ಲಾಂತವಾಗಿ ಮಾರ್ಪ 
keds Sars ನಿ. ತಾರಕಾಸುರ ವಧೆ, ಕುಮಾರಸ ಮಿಯೆ ಜನನ ಇನ್ನ 
ಗಳೊಂದಿಗೆ ಹೆಣೆದುಕೊಂಡು ಬರುವ ಕಾಮನ ಕೆಥೆಯುಲ್ಲಿ ಯಾದರೂ ರುದ್ರನು ಅಗ್ರಿ 
ಯಜ್ಞ ವೇದಿಯಲ್ಲಿ ಜನಿಸಿದ ಪಾರ್ವತಿ ಅಗ್ಫಿ, ಅವರ ಪುತ್ರನಾಗಿ ಹುಟ್ಟಿದ ಸಮಾ | 
ಸ್ವಾಮಿ ಜನನೀ. ಭಾವದಿಂದ ಸ್ವೀಕರಿಸಿದ ಕೃತ್ತಿ ಕಾನೇವತೆಗಳು ಅಗ್ವಿದೇವತಾಸ್ತ್ರ 
ರೂಪರು ; ಕಾಮನೂ ಅಗ್ನಿ ಹ ನೇ. ಆಯ್ತೆ (ನ ಯಜ್ಞಮಯಜಂತ ಬಾ 
ಎಂಬಂತೆ ಅಗ್ನಿಯನ್ನು ಅಗ್ನಿ ದಹಿಸಿದ. ಇದು. ಕಾಮುದಹನದ ರಹಸ್ಯ. ಎಂದರೆ 
ಕರ್ಮವಾಸ ನೆಗಳ ಫಲವಾದ ಷಂಗ ಬೆಂಕಿಯಂತೆ ಹೊತ್ತಿ ಉರಿಯುವಾಗ, . 
ಅದನ್ನು ಜ್ಞಾನಮಯೆವಾದ ತನಸ್ಸು ಎಂಬ ಬೆಂಕಿ ಸುಟ್ಟ ಹಾಕುತ್ತದೆ. ಜಡೆವೂ 
'ದುಷ್ಟವೂ ಆತ್ಮ ಶ್ರೇಯೆಸ್ಸಿಗೆ ಹಿತ ತಕರನಲ್ಲದವೂ ಆದ ಮನಸ್ಸಿನ ಕಳಂಕಗಳೆಂಬ ಕೊಳೆ ' 
ಆ ಡುರ್ಭಾವನೆಗಳ ಕಸ ಕಸರುಗಳನ್ನು ಒಗ್ಗೂಡಿಸಿ ರಾತಿಮಾಡಿ, ಅವನ್ನೆಲ್ಲ 

ದಸದ್ವಿನೇಕದ, ಶುದ್ಧ ಶೀಲದ ಕಡಿ ತಾಗಿಸಿ ಸುಟ್ಟ 'ಹಾಕಿದಕ್ಕೆ ಅದೀಗ ನಿಜವಾಗಿ 
ಗೋ ಕೂ ಯ. ಹಣೆಗಣ್ಣಿಂದ ಮನ್ಮ ನನ್ನು ಶಿವ ಸುಟ್ಟನೆಂದರೆ ಜ್ಞಾನ 
ನೇತ್ರದಿಂದ ಮನಸ್ಸಿನ ಕಾಮನೆಗಳನ್ನು ನಃ ನ್ಪವಾಾಡಿನೆವೆಂಡೇ ಅರ್ಥ. ಇ ಅರ್ಥವನ್ನು 
ಜಗ್ಗಿ ಸಿದ ಸಾಂಕೇತಿಕ ಕಥೆಗಳನ್ನು ಬೌದ್ಧ ಇ ನಧರ್ಮಗಳ ಗೌತಮಬುದ್ಧ- ಮಾರ, 
ಮಲ್ಲಿನಾಥ-ಮನ್ಮ ಥ ಇವರ ಸಂಘರ್ಷದ ಕಥೆಗಳಲ್ಲೂ ಕಾಣುತ್ತೇವೆ. 

ಕಾಮನ ಹಬ್ಬನನ್ನು ಹೋಳಿಯ ಹಬ್ಬ ಎನ್ನುತ್ತಾರೆ. ಅಥರ್ನ ಪರಿತಿಷ್ಟದಲ್ಲಿ 
"ಹೋಲಾಕಾ', "ಹೋಲಿಕಾ' ಪೂಜೆಯನ್ನು ಸಂಜೆ ಮಾಡಬೇಕೆಂದು ಹೇಳಿದೆ: ಈ 
ಮಾತುಗಳು ದಹನಸಂಬಂಧವಾದ ಆಚಾರಗಳನ್ನು ಹೇಳುತ್ತವೆ. ಕಾಮನು 'ಹುಣ್ಣಿ ಮೆಯ 
ದಿನದಿಂದ ಶೀತಕಾಲ ಹೋಗಿ ಗ್ರೀಷ್ಮ ತೊಡಗುತ್ತದೆ. ಲೋಕಕ್ಕೆ ಅಭಯುನನ್ನೂ 
ಮಕ್ಕಳಿಗೆ ರಕ್ಷಣೆಯನ್ನೂ ಬಯಸಿ, ಬೆಕಿಯನ್ನೇರ್ನಡಿಸಿ, ಕಂಟಕಪ್ರಾಯಳಾದ 
ಹೋಲಿಕಾ ರಾಕ್ಷಸಿ ಯನ್ನು ಮಂತ್ರಪೂರ್ನಕವಾಗಿ ಅದರಲ್ಲಿ ದಹಿಸಿದಕ್ಕೆ ಆ ರಾಕ್ಷಸಿ 
ನಾಶಿವಾಗುವಳೆಂದು ವಸಿಷ್ನಮುನಿ ರಘುಚಕ್ರವರ್ತಿಗೆ ಸಲಹೆ ಮಾಡಿದನೆದೂ, ಆ 
ದೊರೆ ತನ್ನ ರಾಜ್ಯದಲ್ಲಿ ಹೋಲಿಕಾ ಉತ್ಸವ ನಡೆಯೆ:ವಂತೆ ಆಜ್ಞೆ ಮಾಡಿದನೆಂದೂ 
ಪುರಾಣದ 'ಕೆಯಿನೆ. ಆ ದಹನದ ರಾತ್ರಿಗೆ "ಸರ್ವಸಾರ'ವೆಂದು ಹೆಸರು. ಪಾಡ್ಯದ 
ದಿನ ನಡೆಯುವ ಮನ್ಮಥನ: ಪೂಜೆಯನ್ನು ಭವಿಷ್ಯೋತ್ತರಪುರಾಣದಲ್ಲಿ ಹೇಳಿದೆ. 

ಹಬ್ಬಕ್ಕೆ ಕಟ್ಟಿಗೆ ಬೆರಣಿಗಳನ್ನು ಕದ್ದು ಸಂಗ್ರಹಿಸಿ, ಹುಚ್ಚುವೇಷ ಹಾಕಿ, 
ಉನ್ಮ ತ್ತವಾಗಿ ಕುಣಿದು, ಅವಾಚ್ಯಗಳನ್ನು ಆಡಿ ಹಬ್ಬ ಮಾಡಿದೆನೆಂದು ನಾಡಿನ 


ಷಿ 


ಮಕ್ಕಳು, ಮುಗ್ಧರು ಸಂತೋಷಸಡುತ್ತಿರುವುದು ಒಂದು ಅವನತಿಯ ಚಿತ್ರ. ಪುರುಷಾ 


ಚಿಂತನೆ ೯೫ 


ರ್ಥಪ್ರತೀಕನಾದೆ ಕಾಮನ. ಸ್ವರೂಪವನ್ನು ಚಿಂತಿಸಿ, ಕಲಾಪ್ರದರ್ಶನಗಳು, ವಿವಿಧೆ 
ಭಾರತೀಯ ಪರಂಪರೆಯ ಕಾಮದಹನದ ಪೌರಾಣಿಕ ದೃಶ್ಯಗಳನ್ನು ಅಭಿನಯಿಸುವುದು, 
ಇವುಗಳ ಮೂಲಕ ಹಬ್ಬ ನಡೆಸುವುದು ಉತ್ತಮ ಪಕ್ಷನಲ್ಲವೇ ? 


0-0-0 


ಸಾಲ 


ನನ ಬಾಲ್ಯದಲ್ಲಿ ಸಣ್ಣ ಪುಟ್ಟ ವ್ಯಾ ಪಾರಗಳಿಗೆ ಎಂದು ನನ್ನು ಹಿರಿಯೆರೆ 
ನನ್ನನ್ನು ಚಿ ಲ್ಲರೆ ಅಂಗಡಿಗಳಿಗೆ ಫೇ ಕೊಡುತ ದ್ದ ರು... ಆ ವ್ಯಾಪಾರಗಳ ವೇಳೆಯಲ್ಲಿ 
ನಾನು ಕುತೂಹಲದಿಂದ ಅಂಗಡಿಯೊಳಗಿನ ಸೋತ ಫಲಕಗಳನ್ನು ಗಮಸಿಸುತ್ತಿ ದ್ದೆ. 


ಆ ಫಲಕಗಳ ಮೇಲೆ ಎದ್ದು ಕಾಣುನಂತೆ “ಸಾಲ ಕೇಳಬೇಡಿ” ಸ ಇಂದು 


ನಗದು, ನಾಳೆ ಸಾಲ” ಎಂದೋ ಇರುತ್ತಿದ್ದ ಬರವಣಿಗೆಗಳು ಇಂದೂ ನನ್ನ ಮನಸ್ಸಿನ 


'ಮೇಲೆ ಮುದ್ರೆ ಒತ್ತಿದಂತಿವೆ. ಈಗಲೂ ಹಳ್ಳಿ ಕಡೆಯೆ ಅಂಗಡಿಗಳಲ್ಲಿ ಇಂತಹ 
-ಬರೆವಣಿಗೆಗಳುಂಟು, ನಾನು ಬೆಳೆದು, ನನಗೆ ಸ ಸರ್ವಜ್ಞನ ತ್ರಿ ತ್ರಿಪದಿಗಳ ಪರಿಚಯವಾದಾಗ, 


ಸಾಲದ ವಿಷಯದಲ್ಲಿ ಅವನು ಆಡಿರುವ ನೀತಿಯ ಮಾತು ಸಹ ಹೀಗೆಯೇ ಮನಸ್ಸಿಗೆ 
ಅಂಟಿಕೊಂಡಿತು. “ಸಾಲತೆ ತೆಗೆದುಕೊಳ್ಳುವಾಗ ಹಾಲು ಅನ್ನವನ್ನು ಉಂಡ ಸುಖ ಇರು 
ತ್ತದೆ ; ಆದರೆ ಸಾಲಗಾರ ಸಾಲ ಹಿಂದಿರುಗಿಸುವಂತೆ “೬... ಕಿಬ್ಬದಿಯ ಕೀಲೇ 
ಮುರಿದು ಹೋದ ಹಾಗೆ ಸಂಕಟವಾಗುತ್ತದೆ” ಎಂಬ ಆ ಮಾತ್ಕು ಸಾಲದ ಕೋಟಲೆಗೆ 
ಸಿಕ್ಸಿ ಕೊಂಡ ದಿನಗಳಲ್ಲಿ ಸ್ವಲ್ಲ ಫಿ ಅನುಭವಿ ಬ ಬಂದುದರಿಂದ, ಸಹಜವಾಗಿಯೇ ಮನಸ್ಸಿ 


೨ ಏಳು 
ನಲ್ಲಿ ದೃಢವಾಯಿತು. ಆಲಡೆ ಸಾಲದ ದೆಸೆಯಿಂದ ಕ್ಲೇಶಪಟ್ಟ ವರ ಬೆಟ್ಟಿ ದೂತಹೆ ತೆ 


ಭನವೂ ಕಣ್ಣೆ ದುರಿನಲ್ಲಿತು,. 

ನಮ್ಮ ಸಾಮಾಜಿಕ ಜೀವನದಲ್ಲಿ ಇಂದು ಸಾಲ ದೊರಕಿಸಿ ಕೊಂಡಿರುವ ಸ್ಥಾನ 
ನೋಡಿದರೆ ನಮಗೆ ಆಸ್ಟ್ರರ್ಯವಾ ಗುತ್ತ 'ಡೈ ಭಯೆವೂ ಆಗುತ್ತದೆ. ಸಾಲದ ದೆಸೆಯಿಂದ 
ಮನೆಗಳು ಮಾಂಸೊಟಿಸೆ. ಆಸ್ತಿಗಳು ಕರಗಿ ಕೋನ; ಸಂಸಾರಗಳು ಒಡೆದು 
ಹೋಗಿವೆ ; ಮನುಷ್ಯರು ಗುಲಾಮರಾಗಿದ್ದಾ ರಿ ನಿರ್ಗತಿಕರು, ನಿರುದ್ಯೋಗಿಗಳು 
ನಿಸ ug ಗಿ ಸಾಲಕ್ಕೆ ತೆಕ್ರೆ ಬೀಳುವುದು ಒಂದು ರೀತಿಯಾದರೆ, ಸಿ ್ಲಿತಿವಂತೆರೊ 
ಉದ್ಯೋಗಿಗಳು ಸಾಲದ ಸುಳಿಗೆ ಸಿಕ್ಕಿ ಬಿದ್ದಿರುವುದು ಇನ್ನೊಂದು ಮೊದಲ 
ಗುಂಪಿನವರ ವಿಷಯವಾಗಿ ನಮ್ಮ ಸಹಾನುಭೂತಿ ಸಹಜ. ಎರಡನೆಯವರ ವಿಷಯ 


'ಹಾಗಲ. ಸಂಸಾರ ನಿರ್ವಹಣೆಗೆ ಅಂಗಡಿಯಲ್ಲಿ ಪಡಿ ನೆ ಇರ್ಥಗಳಗೆ ಸಾಲ ಮಾಡುವುದ 


ರಿಂದ ಹಿಡಿದು, ಸಾವಿರಾರು ರೂಪಾಯಿಗಳ ಭೋಗ್ಯ ವಸ್ತುಗಳನ್ನು ಮನೆಯಲ್ಲಿ ತುಂಬಿ 


"ಹೊಳು ವುದಕ್ಕೆ ಸಹ ಸಾಲ ಮಾಡುತ್ತಾರೆ ಇವರು. ಮಾತ್ರವಲ್ಲ, ಬಡ್ಡಿಯ ಆಸೆಗಾಗಿ 


ಇಲವನ್ನು ಕೊಡಲು ಸಾಲ ಮಾಡುವ ನಿಪುಣರೂ ಇನರಲ್ಲಿದ್ದಾ ರೆ, ನಮ್ಮ ಚೀಟಿಯ 


೯೬ ಮಾನೆನಿಕ ಕರ್ಣಾಟಕ 
ವ್ಯವಹಾರಗಳೂ, ಸ್ವ ಲ್ಸ ಹಣ ಮುಂಗಡೆ ಸಲ್ಲಿಸಿ ಬೇಕಾದ ಪದಾರ್ಥ ಕೊಂಡು ನಿಧಾನ ' 
ವಾಗಿ ಉಳಿದ ಹಣ ಜ್‌ ಮಾಡುವ ಏರ್ಪಾಡುಗಳೂ ಒಂದು ರೀತಿಯಲ್ಲಿ ಸಾಲದ 


ಬೇರೆ ಬೇರೆ ರೂಪಗಳು. ನಮ್ಮ ವ್ಯಾಪಾರಿಗಳೂ ಸಾಲ ಕೊಟ್ಟು ಜನಸೇವೆ ಮಾಡು 


ವುದೇ ತಮ್ಮ ಧ್ಯೇಯವೆಂದು “ಹೇಳಿಕೊಳ್ಳುವ ನಾನಾ ಧನ ಹ ಮಾಧ್ಯಮಗಳೂ 
ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಕುದುರಿಸಿಕೊಳ್ಳ ಲು ಬಗೆಬಗೆಯ ಪ್ರಸೋಭಕನೆ 
ಗಳನ್ನು ಒಡ್ಡಿ ಗಿರಾಕಿಗಳನ್ನು ಸಾಲದ ಆಳದ ಸುಳಿಗಳ್ಲಿ ಸಿಕ್ಕಿಸುತ್ತ ಹೋಗುವುದು ದಿನ" 
ನಿತ ದ ವ್ಯವಹಾರವಾಗಿದೆ. ಇದಕ್ಕೆ ಸಮಾಜ ಸರ್ಕಾರಗಳ ಮಾನ್ಯತೆಯೂ 'ಇದೆ. 
ಇಂತಹ ವ್ಯವಹಾರಗಳಲ್ಲಿ, ಉದ್ದೇಶದ ದುರುಪಯೋಗವಾಗಿ, ಪದಾರ್ಥಗಳಿಗೆ ಸಲ್ಲುವ 
ವಾನ ಬೆಕೆಗಿಂತ ಎಷ್ಟೊ ಪಾಲು ಹೆಚ್ಚಿ ನ ಬೆಲೆಯನ್ನು ನಾನು ತೆತ್ರಿರುತ್ತೇವೆ. 
ನಮ್ಮ ಕಷ್ಟಾರ್ಜಿತವೂ ನ್ಯಾಯಾರ್ಜಿತವೂ ಆದ ಹಣ ಬಹುವಾಗಿ ಸೋರಿಹೋಗಿರು 
ತ್ರ ಡಿ ಹಾ ಸಂಪಾದನೆಗೆ ನಮ್ಮ ಹಾಹಾಕಾರ ಹೆಚ್ಚುತ್ತ ಸಾಲದ ಹೊರೆ ಬೆಟ್ಟಿ ವಾಗಿ ' 
ಬೆಳೆದಿರುತ್ತ ದೆ. ಮನೆ ಕಟ್ಟಿಸಲು ಸಾಲ, ಮಡುವೆ ಯು ಸಾಲ, ವಾಹನ ಕೊಳ್ಳ ಲು 
ಸಾಲ, ಹೀಗೆ ನಮ್ಮ , ಅಗತ್ಯಗಳಿಗಾಗಿ ಮಾಡುವ ಸಾಲಗಳು ಪೂರ್ತಿಯಾಗಿ ತೀರುವೆ 
ಹೊತ್ತಿಗೆ ನಮ್ಮ ಆಯುಸ್ಯದ ಬಹುಭಾಗವೇ ತೀರಿರುತ್ತದೆ, ಕೆಲವು ಸಂದರ್ಭಗಳಲ್ಲಿ 
ಯಂತೂ ಆಯುಷ್ಯವೇ ಮುಗಿದಿರುತ್ತದೆ ; ಮುಗಿಯೆದ ಸಾಲದ ಭಾರ ಮಕ್ಕಳ ತೆಯ 
ಮೇಲೆ ಕುಳಿತಿರುತ್ತದೆ. ಅಧಿಕ ವೆಚ್ಚ ದ ಹೊರೆಯಿಂದ ಹಂಗು, ದೈನ್ಯ, ಪೆರಾಧೀನತೆಗಳ 
ಬಳುವಳಿ ಮುನ್ನ ಡೆದಿರುತ್ತದೆ. 

ನಮ್ಮ ಬದುಕಿನಲ್ಲಿ ಸಾಲ ಎಷ್ಟು ಪ್ರಬಲವಾಗಿದೆಯೆಂದಕ್ಕೆ ನಮ್ಮ ಸಂಬಳ 
ಸಂಪಾದನೆಗಳ ಮೇಸೆ ನಮಗೆ ಹಿಡಿತವೇ ಇಲ್ಲ ಎನ್ನು ವಂತಾಗಿದೆ, ಗೌರವವೇ ಇಲ್ಲ 
ದಂತಾಗಿದೆ. ನಮ್ಮ ಸಂಬಳದಲ್ಲಿ ಕೈಗೆ ಬರುವುದಕ್ಕಿಂತ, ಸಾಲಕ್ಕೆ ಮುರಿದುಕೊಳ್ಳುವ 
ಹಣವೇ ಹೆಚ್ಚು ಎನ್ನುವ ಸ್ಥಿತಿಗೆ ನಾವೆ ಇಳಿದಿದ್ದೆ "ವೆ. “ಎಷ್ಟು AROSE 
ಸಾಲದು” ಸ ತ್ತೇನೆ «ದುಡ್ಡಿಗೆ ಜಿ ಬೆರೆಯಿಲ್ಲ? ಎನ್ನು ತ್ರ, ವೆ. ಹೆಚ್ಚು ಸಂಬಳ ಭತ್ಯೆ 
ಗಳಿಗಾಗಿ, ಒಂಟಿಯಾಗಿ ಒಟ್ಟಾಗಿ ಪ್ರತಿಭಟನೆ ನಡೆಸ ಸುತ್ತ ವೆ. ಸರ್ಕಾರದ ಮೇಲೆ 
ಒತ್ತಡ ತರುತ್ತೇವೆ. ಕೆಲಸ ಮಾಡದೆ ಉತ್ಪನ್ನಗಳನ್ನು ಕುಗಿ ಸುತ್ತೇವೆ ; ದುಡಿಯದಿ 
ದ್ದರೂ ಸಂಬಳದ ಹಕ್ಕು ಸಾಧಿಸುತ್ತೇವೆ. ಲಂಚ ಈಗ ಒಹಿರಂಗ ವ್ಯವಹಾರವಾಗಿದೆ ; 
. ಸಾಮಾಜಿಕ ನೀತಿಯೊಂದೇ ಮಾನ್ಯತೆ ಗಳಿಸುತ್ತದೆ, 

ಇದಕ್ಕೆ ಪರಿಹಾರವೇನು ? ಪರಿಹಾರ ನಮ್ಮ ಕ್ಲಯಲ್ಲಿಯೇ ಇದೆ. ಅರ್ಥಿಕವಾಗಿ 
ಒಂದು ನಿಷ್ಕ, ಸ:ಯಮ ನಮಗೆ ಅವಶ್ಯ, ವ್ಯಕ್ಷಿಯಾಗಲಿ, ಸಮಾಜ, ಸರ್ಕಾರಗಳೇ 
ಆಗಲಿ, ಈ ನಿಷ್ಟೆ ಸಂಯಮಗಳ ಸಲುವಾಗಿ ಸಾಲದ ಕೊಡುವಿಕೆ ಕೊಳ್ಳುವಿಕೆಯ ಮೇಲೆ 
ಬಲವಾಗಿ ವಾ ಣ ಹಾಕಬೇಕು. ಯಾವ ಕಾರಣದಿಂದಲೇ ಆಗಲಿ, ಯಾರೇ ಆಗಲಿ, 
ಸಾಲವನ್ನು ಪ್ರೋತ್ಸಾಹಿಸಬಾರದು. ವ್ಯಕ್ತಿಗಳು ಸಾಲವನ್ನು ನೆಚ್ಚಿ ಕುಳ್ಳಿ ರಬಾರದು. 


ಚಿಂತನೆ 7 


`ಸಾಲ ಆಪದ್ಧ ರ್ಮವಾಗಿರಬೇಕಲ್ಲದೆ, ಈಗ ಸಾಮಾನ್ಯವಾಗಿರುವಂತೆ ಜೀವನ ವಿಧಾನ 
ಕ್‌ 

ಇಂದು ಸಾ ಸ್ವಾವಲಂಬನೆ, ಮಿತವ್ಯ ಯ ಮತ್ತು ನಗದು ವ್ಯವಹಾರಗಳು ನಮ್ಮ 
ಸಾಮಾಜಿಕ ಜೀವನದಲ್ಲಿ ಬೆಳೆಯುವ ಪಟ ನಾವು ನೋಡಿಕೊಳ್ಳ ಬೇಕು. ಶೂಲಕ್ಕೆ: 
ಸದೃಶವಾಗಿರುವ ಸಾಲದ ವಿಷಯದಲ್ಲಿ ನಾವು ಎಚ್ಚ ರವಾಗಿರಬೇಕು. 

ಅ೦ತ 

ಅಚ್ಚುಕಟ್ಟು 
; ದಿನದಿನದ ಚಟುವಟಿಕೆಗಳು ಮೊದಲುಗೊಂಡು ನಮ್ಮ ಜೀವನದ ಎಲ್ಲ : ವ್ಯವಹಾರ 
ಗಳೂ ಒಂದು ಬಗೆಯಾಗಿ ಅಸ್ತವ್ಯಸ್ತವಾಗಿ ನಡೆದುಕೊಂಡು ಹೋಗುತ್ತಿರುವಂತೆ 
ತೋರುತ್ತದೆ. ಶ್ಚೆಶವದಲ್ಲಿ ಮಗುವಿನ ಯೋಗಕ್ಷೇಮ ಅದರ ತಾಯಿತಂದೆಗಳದು. 
ಬಾಲ್ಯದಲ್ಲಿಯೂ ಸ್ವ ಲ್ರಮಟ್ಟಿಗೆ ಹೀಗೆಯೇ. ಜಾ ಬಾರತ ಬೇರೆ ಸೋಷಕರೋ, 
ಗುರುಹಿರಿಯರೋ 'ಆತೃಕಿಯಿಂದ ಬಾಲಕನ ಚಟುವಔಕೆಗಳನ್ನು ನಿಯಂತ್ರಿಸುತ್ತ, ಅವನ 
ಮಾರ್ಗದರ್ಶಕರಾಗಿರುತ್ತಾರೆ. ಈ ಮುಂದಿನ ಘಟ್ಟದಲ್ಲಿ ಬಾಲಕ ಯುವಕನಾಗಿ 
ಬೆಳೆಯತೊಡಗಿದಂತೆ, ಅವನ ಮೇಲೆ ಹಿರಿಯರ ಹಿಡಿತ ಸ್ವಲ್ಪ ಸ್ವಲ್ಪವಾಗಿ ಸಡಿಲ 
ಗೊಳ್ಳುತ್ತ ಹೋಗುತ್ತದೆ. ಅವನ ವರ್ತನೆಗಳಿಗೆ ಅವನೇ ಹೊಣೆಗಾರನಾಗುವ ಕಾಲ 
ವಿದು. ಅವನಿಗೆ ಉಂಟಾಗುವ ಒಳಿತು ಕೆಡುಕುಗಳು, ಅವನ ಕಾರ್ಯ ಚಟುನಟಕೆಗಳ 
ಸ್ವರೂಪ, ಯುಕ್ತಾಯುಕ್ತ ವಿವೇಚನೆ ಇವನ್ನು ಅವಲಂಬಿಸಿರುತ್ತವೆ. ಎಂದರೆ ವ್ಯಕ್ತಿಯ 
ಏಳಿಗೆ ಅವನತಿಗಳು ಅವನ ಕೈಯಲ್ಲಿಯೇ ಎಂದಂತಾಯಿತು. ಮನಸ್ಸು ಮಾಡಿದರೆ 
ಸಾಮಾನ್ಯನು ಮಹಾವ್ಯಕ್ತಿಯಾಗಬಹುದು ; ಮಹಾವ್ಯಕ್ತಿ ಯಾಗುವ ಸಾಧ್ಯತೆಯಿದ್ದ 
ವನು, ಮನಸ್ಸು ಮಾಡಲಿಲ್ಲವಾದರೆ, ಸಾಮಾನ್ಯವಾಗಿಯೇ ಉಳಿಯಬಹುದು. 

ಅಡ್ಡಾದಿಡ್ಡಿಯಾಗಿರುವ ನಮ್ಮ ಬದುಕಿನಲ್ಲಿ, ಅದನ್ನು ಅಸಾರ್ಥ ಕಗೊಳಿಸುವ, 
ವಿಫಲಗೊಳಿಸುವ, “ಿಷಬೀಜಗಳಿಗೆ ಕೊರತೆಯಿಲ್ಲ. ಪ ರ್ರಮಾಣ ಪರಿಜ್ಞಾನವೆಂಬ ವಿನೇಕದ 
ಅಭಾವ ಉತ್ಕಟವಾದಾಗ, ಈ ನಿಷಬೀಜಗ ಳಲ್ಲಿ ಇದು ಅಂಕುರಿಸಲು ಸಿದ್ಧವಾಗುತ್ತದೆ. 
ಯಾವುದು, ಏನು, ಎಷ್ಟು, ಎಲ್ಲಿ, ಹೇಗೆ ಎಂಬ ಪ್ರಶ್ನೆಗಳ ಸರಮಾಲೆಯಲ್ಲಿ, ಮುಖ್ಯ 
ವಾಗಿ “ಎಷ್ಟು ಎಂಬುದರ ಸರಿಯಾದ, ಸವಿಮರ್ಶವಾದ, ತಿಳಿವಳಿಕೆಯೇ ಪ್ರಮಾಣ 
ಪರಿಜ” ನ, ಹೀಗೆಯೇ ಸಾ ನ ಪ್ರ ಗ್ರಕಾರಗಳ ಸರಿಜ್ಞಾ ನಗಳು ; ವ್ಯಕ್ತಿ ನಸ್ತುಗಳ ಸರಿ 
ಜ್ಞಾ ಗಳ ವ್ಯಕ್ತಿ ಯಾಗಲಿ, Ws ವಾಗಲಿ ಸಕಲ ವಿನರಗಳಲ್ಲಿಯೂ ತಗೆಸೀಪಾಂಗ್ಗಳೆ ಛ 
ಲ್ಲಿಯೂ ಸಮಂಜಸವಾಗಿ ಹೊಂದಿಕೊಂಡಿರುವುದು ತುಂಬ ಅಪೇಕ್ಷಣೀಯ. ಈ 
ಹಳುಜಸಿಕೆಯ ಭೌತರೂಪವನ್ನು ಬೇಕಾದರೆ ಅಚ್ಚು ಕಟ್ಟ, ಸರಿಷ್ಕಾರ, ಚೊಕ ತನ, 


ವ್ಯವಸೆ. ಎಂದು ಕರೆಯಬಹುದು. 
ಕಿಸ್ಸು ಹ ಮಾಣ ಸರಿಜ್ಞಾ ನವನ್ಸೇ ಎತ್ತಿ ಕೊಳ್ಳೊ ಣ. ಉದಾಹರಣೆಗೆ, ನಮ್ಮ 


ಶರೀರದ ಎತ್ತರ, ಆಕಾರ, ಗಾತ್ರ ಗಳಿಗೆ ಒಪ್ಪುವ ಹಾಗೆ "ದರ್ಜಿ ನಮಗೆ ಉಡುಪುಗಳನ್ನು 
13 


೯೮ ಮಾನವಿಕ ಕರ್ಣಟಿಕೆ 


ಹೊಲಿದುಕೊಡಬೇಕಲ್ಲದೆ, ತನಗೆ ತೋರಿದ ವ್ಯಕ್ತಿಯ ಎತ್ತರ, ಆಕಾರ, ಗಾತ್ರ ಗಳಿಗೆ 
ಒಪ್ಪುವ ಹಾಗಲ್ಲ ತಕ್ಕ ಉದ್ದಳತೆಯ ಎಸೆಗಳನ್ನು, ತಕ್ಕ ರೀತಿಯಲ್ಲಿ ಜೋಡಿಸ್ಯಿ 
ಸಣ್ಣಗೆ ಸೀಳಿದ ನಮ್ಯುಗುಣವುಳ್ಳೆ ಕಡ್ಡಿಗಳಿಂದ ಕುಶಲ ರೀತಿಯಲ್ಲಿ ಹಚ್ಚಿದಾಗ ಮಾತ್ರ 
ಚೆಗಳೂ ದೊನ್ನೆಗಳೂ ಆಗುತ್ತ ವೆಯಲ್ಲದೆ, ನಮಗೆ ತೋರಿದಂತೆ ಮಾಡಿದರೆ ಆಗುವೆ 
, ನಮ್ಮ ಬದುಕಿನಲ್ಲಿ ಈ ಅಚ್ಚು ಕಟ್ಟು, ಸರಿಷ್ಕಾರ ನಾನಾ ಕಾರಣಗಳಿಂದ ಕಣ್ಮರೆ 
ಯಾಗುತ್ತಿ, ರುವಂತೆ ತೋರುವುದು. ನಾವು ಮಾಡುವ ಕೆಲಸ ಅಚ್ಚುಕಟ್ಟಾ ಗಿರಬೇಕು 
ಎಂಬುದಕ್ಕಿಂತ, ಹೇಗೋ ಮಾಡಿದರಾಯಿತು ಎಂಬ ಧೋರಣೆಯ ಗ ಹೆಚ್ಚು, 
ಇಂತಹ ಧೋರಣೆಯಿಂದಾಗಿ ಕೆಲಸದ ಹಾಳು, ಪದಾರ್ಥಗಳ ಪೋಲು ಮಾತ್ರವಲ್ಲಡೆ, 
ಕಾಲವ್ಯಯ ಧನವ್ಯಯಗಳೂ ಮಿಗಿಲಾಗಿ ಆಗುತ್ತಿರುವುದನ್ನು ನಾವ್ರೆ ಕಾಣುತ್ತಿಲ್ಲ; ಇಲ್ಲವೆ. 
ಕಂಡರೂ, ಹತಾ ಕಣ್ಣು ಮುಚ್ಚಿ ಕೊಂಡಿಸ್ತೆ ವೆ. ಪೆನ್ಸಿಲ್‌ ಒರೆಯುವುದರಲ್ಲಿಯೂ 
ಪೆನ್ನಿಗೆ ಇಂಕು ತುಂಬುವುದರಕ್ಲಿಯೂ "ಎಚ್ಚ ರ ಇರುವವರು ಸಹಜವಾಗಿಯೇ ಬರೆವಣಿಗೆ. 
ಯಲ್ಲಿ ಸಹ ಅಚ್ಚು ಕಟ್ಟಿನ ಜನ ಆಗಿರುತ್ತಾ 6k ಅಕ್ಷರಗಳ ಪ್ರಮಾಣ, ಪದಗಳ ನಡುವೆಯೆ 
ವಿರಾಮ, ಪಂಕ್ತಿ “ 'ಮಜುತ್ವ, ಮಾರ್ಜಿನ್ಸಿನ ನಿಖರತೆ ಎಲ್ಲಾ ಗೆರೆಕೊಯ್ದ ಹಾಗೆ 
ನಿರ್ವಹಿಸಬಲ್ಲರು ಇವರು. “ವರಗೆ ಪತ್ರದ ಒಕ್ಕಣೆ ಎಷ್ಟು ಮುಖ್ಯವೋ ಆ ಪತ್ರ ವಿರಿಸಿಡೆ 
ಗ: ಇಚ, ಅಂಟು ಹೆಚ್ಚು ಕಡಿಮೆಯಾಗದಂತೆ ಅಚ್ಚು ಕಟ್ಟಾಗಿ ಹೆಚ್ಚಿ ಮುಚ್ಚು 
ವುದೂ ಅಷ್ಟೆ ¢ ಮುಖ್ಯವಾಗಿರುತ್ತ ಡೆ. ಕೆಲವರು ಹೇಳಬೇಕಾದ ವಿಷಯವನ್ನು ಡ್‌ 
ವಿರುವ, ಬ್ಲ ನೂರು ಮಾತುಗಳನ್ನು ಆಡಿದಲ್ಲದೆ ಹೇಳಲು ಸಮರ್ಥರಲ್ಲ ; ಮಾತು 
ಬಲ್ಲವರಾದರೆ ನಾಲ್ಕೇ ಮಾತುಗಳಲ್ಲಿ ಅದನ್ನು ಮನದಷ್ಟು ಮಾಡುತ್ತಾರೆ. ವಸ್ತೆ ಎಪಿ 
ಕಾಲಮಿತಿ, ಉದ್ದೇಶಗಳ ಸರಿಜ್ಞಾನನಿಲ್ಲದೆ ಭಾಷಣ ಮಾಡುವವರೇ ನಮ್ಮಲ್ಲಿ ಹೆಚ್ಚು. 
ಈ ಮೂರನ್ನೂ ಯಶಸ್ವಿಯಾಗಿ ಸಾಧಿಸಿ ವಾಗ್ಮಿತೆಯನ್ನು ಸ್ರಕಟಸುವವರು ತುಂಬ 
ವಿರಳ, ಈ ವಿರಳ ಸಂಕ್ಷಿಯೆ ಭಾಷಣಕಾರರು ಮಾಡುವ ಭಾಷಣ ಪ್ರವಚನಗಳು ಸಿದ್ಧ 
ಸಡಿಸಿದ ಒಳ್ಳೆ ಯ ಪ್ರಬಂಧದಂತೆ ಪರಿಷ್ಠಾರವಾಗಿರಬಲ್ಲುದು. 
ನಮ" ದುರ್ದೆ ಫವವೆಂದರೆ, ನಮ್ಮ ಶಕ್ತಿಯ ಬಹುಭಾಗ ಪ್ರಮಾಣ ಪ ಪರಿಜ್ಞಾನದೆ 
iain ವ್ಯರ್ಥವಾಗಿ PT ಆಗಿಸಿ. ವಿದ್ಯಾರ್ಥಿ, ಉಪಾಧ್ಯಾಯೆ 
ಕಾರ್ಮಿಕ, ಗುಮಾಸ್ತೆ, ಅಧಿಕಾರಿ ಹೀಗೆ ನಮ್ಮ ಸಾಮಾಜಿಕ ಜೀವನದ ನಾನಾ 
ಸ ರದ ಜನರಲ್ಲಿ, ತಂತಮ್ಮ ಪಾಲಿನ ಕೆಲಸದಲ್ಲಿ ಒಂದು ವ್ಯ ವಸ್ಥೆ ಶಿಸು, ಇಲ್ಲದ ವರ್ತ 
ನೆಯೇ ಈಗ ಸಾಮಾನ್ಯವಾಗಿದೆ. ಕಾಲ ಮತ್ತು ಶಕ್ತಿ ಗಳನ್ನು, er ಯೋಗ ಮಾಡಿ 
ಕೊಳ್ಳುವ ಕೌಶಲನೇ ನಮ್ಮ ಲ್ಲಿ ಅನೇಕರಿಗೆ ತಿಳಿಯದಾಗಿದೆ. ಇದರ ಜೊತೆಗೆ ಬೇಕಾ 
ಬಿಟ್ಟಿ ತನದ ಪ್ರವೃತ್ತಿ ಬೇಕೆ. ಚನ್ಸಲಿ ಹೊಲಿಯುವವನಿರಲಿ, ವೇದಾಂತದ ಪಾಠ 
ನೌಡುವವಾರು ಮೆ ್ಸಿ NB ಅಚ್ಚುಕಟ್ಟಾಗಿ ಕೆಲಸ ಮಾಡುವ ತಾಳ್ಮೆ , ವ್ಯವ 
ಧಾನಗಳು, ಕೌಶಲ ಫೈಪ್ರಣ್ಯಗಳು ಅತ್ಯವಶ್ಯ ವಾದವು. ನಮಗೆ ಮಾಡುವ ಕೆಲಸೆಕ್ಟಿತೆ 
ಅದು ಎಸ್ಟು ಬೇಗ ಮುಗಿದೀತು, ಎಷ್ಟು ಮಜೂರಿ, ಸಂಬಳ ಸಿಕ್ಕೀತು ಎಂಬ ಕಡೆಗೇ 


ಚಿಂತೆನೆ ೯೯ 


ಲಕ್ಷ್ಯ ಹೆಚ್ಚು. ಕೆಲಸ ಮಾಡದೆಯೇ ಪ್ರತಿಫಲ ಕೇಳುವ ಜನ ನಾವು ; ಇನ್ನು ನಮ್ಮ 
ಚಿಂತನೆ, ಮಾತು, ದುಡಿಮೆಗಳಲ್ಲಿ ಪರಿಷ್ಠಾರಕ್ಕೆ, ಪರಿಣತಿಗೆ ಎಲ್ಲಿ ಸ್ಥಾನವಿರುತ್ತದೆ ತ 
ಪರಿಶ್ರಮಕ್ಕೆ ಉತ್ಪನ್ನಕ್ಕೆ ಏನು ಬೆಲೆ ಸಿಕ್ಕುತ್ತದೆ ? 
0—0—o 

ಸಮಾಜಕಲ್ಯಾಣ 

ಸಮಾಜ ಕಲ್ಯಾಣವನ್ನು ಕುರಿತು ವಿಚಾರ ಮಾಡುವಾಗ, ಸಹಜವಾಗಿಯೇ 
ನಾನ ನಮ್ಮ ದೇಶದ ಸ್ಥಿತಿಗತಿಗಳನ್ನೇ ಗಮನದಲ್ಲಿಟ್ಟು ಕೊಳ್ಳು ವುದು ಸೂಕ್ತ. ನಮ್ಮ 
ಸಮಾಜ ನಾನಾ ವರ್ಣಗಳ, ವರ್ಗಗಳ ಒಂದು ರಚನೆ. ಈ ವಿಧದ ರಚನೆ ಕಾರಣವಾಗಿ 
ಒಂದು ಬಗೆಯ ಅಸಮತೆ, ತಾರತಮ್ಯ ನಮ್ಮ ನಡುವೆ ಕಂಡುಬರುತ್ತದೆ. ಈ ಅಸಮತೆ 
ತಾರತಮ್ಯವನ್ನು ತೆಗೆದು ಬಿಟ್ಟರೆ ನಾವ ಸುಖವಾಗಿರುತ್ತೇವೆ. ಈಗ ನಾವ್ರೆ ಅನುಭವಿಸು 
ತ್ತಿರುವ ಯಾವ ದುಃಖಗಳೂ ಕಷ್ಟಗಳೂ ಇರುವುದಿಲ್ಲ ಎಂಬುದಾಗಿ ನಮ್ಮ ವರೇ ಆದ 
ಸಮಾಜಸ;ಧಾರಕರು ವಿಚಾರ ಮಾಡುತ್ತಿರುತ್ತಾರೆ. ಈ ವಿಚಾರದಲ್ಲಿ ಎಷ್ಟೋ ವೇಳೆ, 
ತರ್ಕೆಶುದ್ಧವಾದ ಚಿಂತನೆ, ತಾಳ್ಮೆ, ಸಹಾನುಭೂತಿ, ಸಂಯಮಗಳ ಪ್ರತಿಯಾಗಿ 
ಅಸೂಯೆ ಅಸಹೆಕಾರಗಳ, ರೋಷ ದ್ರೇಷಗಳ, ರಭಸಮತಿಯ ವಿಜೃಂಭಣೆಯೇ ಹೆಚ್ಚಾಗಿ 
ಕಾಣುತ್ತದೆ ; ಕಾಲವನ್ನೂ ವ್ಯಕ್ತಿಯನ್ನೂ ಸ್ನೇಹ ಸಾಮರಸ್ಯಗಳಿಂದ, ಪ್ರೀತಿ 
ಔದಾರ್ಯಗಳಿಂದ ಪಕ್ಚಗೊಳಿಸಬಹುದೆಂಬ ಉದಾತ್ತ ದೃಷ್ಟಿಯ ಅಭಾವ ಎದ್ದು ಕಾಣು 
ತ್ತದೆ. ವಾಸ್ತನವಾಗಿ ನಮ್ಮ ನ್ನು ಕಾಡುತ್ತಿರುವ ಸಾಮಾಜಿಕ ಸಮಸ್ಯೆಗಳೂ ರೋಗ 
ರುಜಿನಗಳೂ ಬೇಕೆ ರೀತಿಯವ್ರೆ. ಇವನ್ನು ಗುರುತಿಸಿ ಪರಿಹಾರ ಕಂಡುಕೊಳ್ಳುವುದು ವರ್ಣ 
ವರ್ಗರಹಿತ ಸಮಾಜ ನಿರ್ಮಾಣವೆಂಬ ದೊಡ್ಡ ಧೋರಣೆಯ ಮಾತಿಗಿಂತ ಮುಖ್ಯ 
ವಾದದ್ದು , ಮೊದಲನೆಯದರ ಪರಿಹಾರದಿಂದ, ಎರಡೆನೆಯದರ ಗುರಿ ಮುಟ್ಟು ವುದು 
ಸುಲಭವಾದೀತು. 

ನಮ್ಮ ಸಾಮಾಜಿಕ ಸಮಸ್ಯೆಗಳು ಯಾವವು ? ಆಹಾರ ವಸತಿ, ಉದ್ಯೋಗಗಳ 
ಪೂರೈಕೆ ತಾನೇ ? ಇವನ್ನು ಪಡೆಯುವುದು. ವ್ಯಕ್ತಿಯ ಹಕ್ಕು ಎಂದೋ ಸರ್ಕಾರದ 
ಜವಾಬ್ದಾರಿ ಎಂದೋ ನಾವು ತಿಳಿದುಬಿಟ್ಟರೆ ಆಯಿತೇ ? ವ್ಯಕ್ತಿಗೆ ಇವನ್ನು ಪಡೆದು 
ಕೊಳ್ಳುವುದು, ಪ್ರಜೆಯ ಹಕ್ಕಿನ ಚಲಾವಣೆ ಮಾಡಿದರೆ ಸಾಧ್ಯ ಎನ್ನುವಂತಿಲ್ಲ. ಅದಕ್ಕೆ 
ಯೋಗ್ಯತೆ ಗಳಿಸಬೇಕು. ಪರಿಶ್ರಮ, ಬೌದ್ಧಿಕತೆ, ತಂತ್ರಜ್ಞ ತೆಗಳನ್ನು ಬೆಳೆಸುವ ವಿದ್ಯೆ 
ಯನ್ನು ಅನನು ಸಾಧಿಸಲೇಬೇಕು. ಆ ವಿದ್ಯೆ ಅವನಿಗೆ ವಸತಿ ಉದ್ಯೋಗಗಳನ್ನೂ ಅಭಿ 
ವ್ಯಕ್ತಿ ಸ್ವಾತಂತ್ರ ನನ್ನೂ ಕೊಡುವಂತೆ ಸಮಾಜ ಸರ್ಕಾರಗಳು ಏರ್ಪಾಡು ಮಾಡ 
ಬೇಕಾದ್ದು ಅವುಗಳ ಕರ್ತವ್ಯ. ಇದು ಪರಿಣಾಮಕಾರಿಯಾಗಿ ಸಾಧ್ಯವಾಗಬೇಕಾದರೆ, 
ನಮ್ಮ ದೇಶದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಮಿತಿಗೊಳ್ಳ ಬೇಕು. ಇದರ ವಿಧಾನಗಳು 
ಜನರ ಮನನವೊಲಿಸುವಂತಿರಬೇಕಲ್ಲನೆ, ಬಲಾತ್ಕಾರ... ಮಾಡುವಂತಿರಬಾರದು. ಈ 


ಸೂತ್ರಕ್ಕೆ ಪಟ್ಟಣವಾಸಿಗಳೂ ಗ್ರಾಮವಾಸಿಗಳೂ ಸಮಾನವಾಗಿ ಒಳಸಡುವಂತಿರ 


೧೦೦ ಮಾನವಿಕ ಕರ್ಣಬಕ 


ಬೇಕು. ಇಲ್ಲವಾದರೆ ನಾವು ಬೇರೊಂದು ರೀತಿಯಲ್ಲಿ ಬೌದ್ಧಿ ಕ ಕ್ಲಾಮದಿಂದ ನರಳ 
ಬೇಕಾಗುತ್ತದೆ. ನಮ್ಮ ಜನ ಸರ್ಕಾರಿ ಉದ್ಯೋಗಗಳ ವ್ಯಾಮೋಹದಿಂದ ದೂರವಾಗಿ: 
ಸ್ನತಂತ್ರವಾದ ಉದ್ಯಮಗಳನ್ನು ಉದ್ಯೋಣಗೆಳನಸ್ಸಿ ಅವಲಂಬಿಸುವ ಹಾಗೆ ಸ್ತಯಂ 


ಸರ್ತಾರವೂ ಸಮಾಜವೂ ಪ್ರೋತ್ಸಾಹಿಸಬೇಕು. ಇದಕ್ಕಾಗಿ ನಿಯತಕಾಲಿಕಗಳಾಡ 
ಕಾರ್ಯಕ್ರಮಗಳು ವ್ಯವಸ್ಥೆ ಗೊಳ್ಳುವ್ರದು ಅವಶ್ಯ. ಒಂದು ae ಕನಿಷ್ಠ ಒಬ್ಬ 
ರಿಗೆ ಒಂದು ಕೆಲಸ, ಒಂದು ವಾಸದ ಮನೆ ಎಂಬ ಉದ್ದೇಶ code 8 


ಏಕಸ್ವಾಮ್ಯ ದುರ್ಲಾಭಗಳನ್ನು ಪರಿಣಾಮಕಾರಿಯಾಗಿ ನಾವು ತಡೆಯಬೇಕಾಗುತ್ತದೆ. 
ನಮ್ಮ ಸಾಮಾಜಿಕ ರೋಗ ರುಜಿನಗಳಿಗಂತೂ ಲೆಕ್ಟವಿಲ್ಲ. ಅಜ್ಞಾನ ದಾರಿದ್ರ್ಯ. 


ಗಳು ಇನೂ, ವಿಜ ೈಂಭಿಸುತ್ತಲೇ ಇನೆ. ಇನ್ರಗಳ ಮೂಲ ಬಲುಮಟ್ಟಿಗೆ ನಿರಕ್ಷರತೆ. ಇದು 
ತೊಲಗದೆ ನಮ್ಮ ಸಗ್ಗ ಸುಧಾರಿಸುವುದಿಲ್ಲ. ನಿರಕ್ಷರತೆಯ ಕಗ್ಗತ್ತಲೆಯನ್ಲಿರುವಾಗ, 
ಯುಕಾಯುಕ, ವಿವೇಚನೆ ಮೂಡುವುದು ಸಾಧ್ಯವಿಲ್ಲ. ಈ ಸ್ಥಿತಿಯಲ್ಲಿ ಜೂಜು" 
ಕುಡಿತ ಮುಂತಾದ ಹಲ ವ್ರ ದುಸ್ಚಟಗಳು ನಾ ಅಂಟಿಕೊಂಡು ನಮ್ಮ ನ್ನು 
ಅವನತಿಯ ಪಾತಾಳಕ್ಕೆ ಎಳೆಯುತ್ತಿವೆ. ಸಂಸಾರಗಳು ಹಾಳಾಗುತ್ತಿವೆ. ಜೂಜು "ಆಟಿ 
ಗಳೂ, ಕುಡಿತದ ಅಂಗಡಿಗಳೂ ಮೊದಲಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಮೇಲೇಳುತ್ತಿ ರುವ 
ದನ್ನು ನಾನವ್ರೆ, ಅವುಗಳ . ಅಪಾಯವನ್ನು ತಿಳಿದೂ, ಸ್ವಾಗತಿಸುತ್ತಿದ್ದೇವೆ | ಈಚಿನ 
ದಿನಗಳಲ್ಲಿಯಂತೂ. ದ್ಧ ೈಶ್ಯಮಾಧ್ಯಮಗಳೂ ವಾಚನ ಮಾಧ್ಯಮಗಗೂ ಜನರ ಈ ಅಸಹಾ 
ಯಕ ಸಿ ಸತಿಯನ್ನೂ ಮೌಢ್ಯ ನನ್ನೂ ಚೆನ್ನಾಗಿ ದುರುಸ ಸಯೋಗಸಡಿಸಿಕೊಳ್ಳುತ್ತಿವೆ 3 
ಕಳ್ಳತನ, ಅತ್ಯಾಚಾರ, ತಾಜ ಬ ಬೆಳೆಯಲು ಪ್ರೇರಣೆ, ಸ್ಫೂರ್ತಿ ನೀಡುತ್ತಿ, ವೆ. 
ಅವುಗಳ ಸಂಪಾದನೆ ಬೆಳೆಯುತ್ತಿದೆ ; ; ನಮ್ಮ ಜನ ಮಾತ್ರ ಕೆಡುತ್ತಿ £4 ಕೆಡುತ್ತಿ 
ಡವ ಎಂಬ ಅರಿವಿಲ್ಲಸೆ ಕೆಡುತ್ತಿದ್ದಾ ಇತ್‌ ಜೂಜು, ಮದ್ಯಪಾನ ವಾ 
ನಿಷಯದಲ್ಲಿ ನಮ್ಮ ಧೋರಣೆಗಳು * ಇಂದು ನೇರವಾಗಿಲ್ಲ. ಹಣಕ್ಕಾಗಿ ನಾವೆ ಏನನ್ನಾ 
ದರೂ ಮಾಡಲು ಸಿದ್ಧ ಎಂಬುದನ್ನು ಇವು ಹೇಳುವಂತಿನೆ. ಮುಚ್ಚು ಮರೆಯ ವ್ಯವ 
ಹಾರಗಳು ಈಗ ಬಹಿರಂಗ ವ್ಯಾಪಾರಗಳಾಗಿ ಪರಿಣಮಿಸಿ, ನಮ್ಮ ಸಮಾಜದಲ್ಲಿ ಭೋಗ 


ಜೀನನದ ಮೋಜುಗಳು ಪ್ರತಿಷ್ಠೆಯ ಸಂಕೇತಗಳಾಗಿ ಮೆಕಿಯುತಿ. ವೆ. 
ಈ ರೋಗಗಳಿಗೆ ಚಿಕಿತ್ಸೆ ಹೇಗೆ? ಆತ್ಮೋನ್ನತಿಗೆ ಸಲ್ಲದ ವಿಷಪ್ರಾಯವಾದೆ 


ಎಲ್ಲನನ್ನೂ ದೃ ದೃಢಚಿತ್ತದಿಂದ ಸ ತಿ ಕ್ಟಿದಲ್ಲದೆ ಕ್ಯ 'ಎಳಿಗೆಯಾಗುವುದು ಕಷ್ಟ. ವಿಶ್ವ 
ನಿದ” ನಿಲಯಗಳೂ ಸಮಾಜ. ವಿಜ್ಞಾನ ಸಂಸ್ಥೆಗಳೂ ಮೌಲ್ಲಾ RN ಎತ್ಯ 
ಯನ್ನು ಪ್ರೆಸಾರ ಮಾಡುವುದೆ ಹೇಗೆ ಎಂಬುದನ್ನು ಯೋಚಿಸ ಸುತ್ತಿ ky ಆದರೆ ಇನ್ನೂ 
tc ಸರಿಸ್ಥಿತಿಯಲ್ಲಿಯೇ ಅವ್ರೆ ತೊಳಲುತ್ತಿವೆಯೆನ್ನ ಜೇನು 

ನಮ್ಮ ದುರ್ದೆ ನವೆಂದಕ್ಕೆ ನಮ್ಮ ಸಮಾಜಕ್ಸೆ ಯೋಚಿಸುವ ಮನಸ್ಸಿಲ್ಲ « ತಾನು 
ಬೀಳಲಿರುವ ಆಳವಾದ ಹಳ್ಳವನ್ನು ವ ಕಣ್ಣಿ ಲ್ಲ ; ಧೀಮಂತ ಚಿಂತನಗಳ ಅಮೃ 
ತೋಕಿಗಳನ್ನು ಆಲಿಸು ಸುವ ತನಿಯ ಎಸ್ಟು ಕಾಲ ಹೀಗೆ ನಡೆಯುವುದೋ, ನೋಡ 
ಬೇಕು. 


ಯಮುನಾಬಾಯಿ ಆರ್‌. ರಾವ್‌ 


ಣ್‌ ವಾ k ಚ 
ಪ್ರಪಂಚದ ಸಂಕ್ರಿಪ್ತ ಇತಿಹಾಸ 
(ಮುಂದುವರೆದುದು) 


ಪ್ರಾಚೀನ ಆರ್ಯರು 


4000 ವರ್ಷಗಳ ಹಿಂದೆ, ಅಂದರೆ ಕ್ರಿ.ಪೂ. 2000 ದ ಹೊತ್ತಿಗೆ ಮಧ್ಯೆ 
ಮತ್ತು ಆಗ್ನೇಯ ಯುರೋಪ್‌ ಈಗ ಇರುವ್ರೆದಕ್ಕಿಂತ ಬೆಚ್ಚಗಿತ್ತು ಮತ್ತು ತೇವದಿಂದ: 
ಕೂಡಿತ್ತು. 'ಅಲನೆ ಹೆಚ್ಚು ಗಿಡಮರಗಳಂದ ತುಂಬಿತ್ತು. ಅಲ್ಲಿ ರ್ಸ್‌ ನದಿಯಿಂದ 
ಕ್ಯಾಸ್ತಿಯನ್‌ ಸಮುದ್ರ ಸಕಗೂ ಅಲೆದಾಡುತ್ತಾ ಜೀವಿಸುತ್ತಿ ದ್ದ ಜನರ ತಂಡಗಳು 
ಹರಡಿದ್ದು. ಇವರಲ್ಲಿ ಗೌರವರ್ಣದ ನೀಲಿಕಣ್ಣುಗಳ ನಾರ್ಡಿಕ್‌ 'ಕುಲದವರೇ ಹೆಚ್ಚಾ 
ಗಿದ್ದ ರು. ಇಷ್ಟು ವಿಶಾಲವಾಗಿ ಪಸರಿಸಿದ್ದ ರೂ ಈ | ತಂಡಗಳಲ್ಲಿ ಸಂಪರ್ಕ ಸಾಕಸ್ಟಿ ದ್ದಿ ತ್ತು 
ಇದರಿಂದ" ಆ de ಒಂದೇ ಭಾಷೆಯಿಂದ ಹುಟ್ಟಿದ 'ಭಾಷೆಗಳನ ಸ್ಸ ಆಡುತ ದ್ದ ರು. 
ಅಗ ಇವರ ಸ ಸಂಖ್ಯೆ ಅಷ್ಟೇನೂ ಹೆಚ್ಚಾ ಗಿದ್ದಿರಕ್ಕಿಲ್ಲ. "ಹಮ್ಮು ರಬಿಯ ನ್ಯಾಯ ಸೂತ್ರ 
ಗಳನ್ನು ಆಗತಾನೇ ಪಡೆದಿದ್ದ KES ಜನರಿಗಾಗಲೀ ದಲ ಬಾರಿ ಪರತಂತ್ರದ 
ಕಹಿಯನ್ನು ಕಾಣುತ್ತ ದ್ದ ಈಚಿಸ್ಟಿ ನ ಸುವ್ಯವಸ್ಥಿತ ನಾಗರಿಕ ಜನರಿಗಾಗಲೀ ಇಂತಹ 
ಜನ ಭೂಮಿಯ ಮೇಲಿದ್ದಾ ರೇಬ ಹತ ಕೂಡೆ ಇರಲಿಲ್ಲ. 

ಮುಂದೆ ಪ್ರಸಂಚದ ಚರಿತ್ರೆಯಲ್ಲಿ ಈ ಜನ ಬಹುಪ್ರಮುಖ ಪಾತ್ರ ವಹಿಸಿರು. 
ತ್ತಾ ರೆ. ATI ಆಗ ಕಾಡುಗಳ ನಡುವೆ ಮರಗಳನ್ನು ಕಡಿದು ಸಿದ್ಧ ಮಾಡಿದ ಸ್ಯ ಳ್ಳ 
ಗಳಲ್ಲಿ ವಾಸಿಸುತ್ತ, ದ್ದರು. ಇವರ ಹತ್ತಿರ ಮೊದಲು ಕುದುಕೆಗಳಿರಲಿಲ್ಲ; ದನಕರು ಇರುತ್ತಿ, 
ದ್ಹುವ ವ್ರ. ಪ್ರಯಾಣ ಮಾಡಬೇಕಾದಾಗ ತಮ್ಮ ಗುಡಾರಗಳು ಮತ್ತಿತರ ಸಾಮಾನು 
ಗಳನ್ನು ಸ್ಯ ಡ್ಹಾದ ಎತ್ತಿನ ಬಂಡಿಗಳ ಲ್ಲಿ ಹಾಕಿಕೊಂಡು ಹೋಗುತ್ತಿ ದ್ದ ರು. ಎಲ್ಲಿಯಾ 
ದರೂಸ್ನ ಸ್ವಲ್ಪ ಹೆಚ್ಚು ದಿನ re ಮರದ ರೆಂಬೆಗಳು ಕಡ್ಡಿ ಗಳನ್ನು ಹೆಣೆದು 
ಮಣ್ಣು eo ಮಾಡಿದ ಮನೆಗಳನ್ನು ರಚಿಸಿಕೊಳ್ಳುತ್ತಿದ್ದಿ ರಬಹುದು. ಪೆ ಪ್ರಮುಖ ವ್ಯಕ್ತಿ 
ಗಳು ಸತ್ತಾಗ ಅವರನ್ನು ಇವರು ils ದ್ದರು ; ಕಪು ಕೂದಲಿನ ಜನದಂತೆ ವೈಭ 
ವದಿಂದ ಹೂಳುತ್ತಿ ರಲಿಲ್ಲ. ಶವಗಳನ್ನು ಸುಟ್ಟ ಮೇಲೆ ಆ ಬೂದಿಯನ್ನು ಗಡಿಗೆಗಳಲಿ 


೧೦೨ ಮಾನವಿಕ ಕರ್ಣಾಬಿಕ 


ತುಂಬಿ ನೆಲದಲ್ಲಿ ಹೂಳಿ ಇನ್ರೆಗಳ ಸುತ್ತಲೂ ಗುಂಡಾದ ದೊಸ್ತೆ ದಿಬ್ಬ ಗಳನ್ನು ನಿರ್ಮಿಸು 
ತ್ತಿದ್ದರು. ಇಂತಹ ದುಂಡನೆಯ ಗೋರಿಯ ದಿಬ್ಬಗಳನ್ನು ಗ್‌ barrows) 
ಉತ್ತ. ರ ಯೂರೋಪಿನ ಎಳ್ಡಿಡೆಗಳೆಲ್ಲಿಯೊ ನಾನು wd ದು. ಇವರಿಗೂ ಮುಂಜೆ 
ಅಲ್ಲಿ ಇರುತ್ತಿ ದ್ದೆ ಕಂದು ವರ್ಣದ ಕಪ್ಪು ಕೂದಲಿನ ಜನರು ಹೆಣಗಳನ್ನು ಕುಳಿತಿರುವ 

ಭುಗಿಯಲ್ಲಿ ಹೊಳಿ ಉದ್ದ ಮಾಟದ ಗೋರಿಯ ದಿಬ್ಬಗಳನ್ನು ರಚಿಸುತ್ತಿ ದ ರು. 

ನೇಗಿಲಿಗೆ ಎತ್ತು ಗಳನ್ನು ಹೂಡಿ ನೆಲ ಉತ್ತು ಅ್ಯರು ಗೋಧಿ 'ಛೆಕೆಯುತ್ತಿ ದ್ದರು. 
ಅದರೆ ಇವರು ಒಂದೇ ಸ್ಥಳದಲ್ಲಿ ನೆಲಸುತ್ತಿರಲಿಲ್ಲ. ಪೈರನ್ನು ಕೊಯ್ದು ಆಗುತ್ತ ಲೂ 
ಮುಂದೆ ಬೇರೆ ಸ ಳೆ ತರಾ ಹೋಗುತ್ತಿ ದ್ದ bo ಇವರು ಕಂಚನ್ನು 
ಉಪಯೋಗಿಸುತ್ತಿದ್ದರು. ಕ್ರಿ. ಪೂ. 1500ರ ಹೊತಿ ಗೆ ಇವರಿಗೆ ಕಬ್ಬಿ ಣದ ಉಪ 
ಯೋಗ ತಿಳಿದಿತ್ತು. ಅದಿರಿನಿಂದ ಕಬ್ಬಿಣ ತೆಗೆಯುವುಡೆನ್ನು ಮೊದಲು ಕಂಡ.ಹಿಡಿದವರು 
ಇವರೇ ಇರಬಹುದು. ಬಹುಶಃ ಸೇ ಕಾಲಕ್ಕೆ ಇನ್‌ ಕುದುರಿ ಸಾಕತೊಡಗಿನರು. 
: ಮೊದಲು ಮೊದಲು ಇವರು ಕುದುರೆಯನ್ನು ಗಾಡಿ ಎಳೆಯಲು ಮಾತ್ರ ಉಸಯೋಗಿಸು 
ತ್ರಿದ್ದರು. ಮೆಡಿಟಿರೇನಿಯನ” ಬಳಿಯ ಜನರಂತೆ ಇವರ ಸಮಾಜ ಜೀವನಕ್ಕೆ ದೇವಾ 
ಲಯೆ ಕೇಂದ್ರವಾಗಿರಲಿಲ್ಲ. ಇವರ ನಾಯಕರು ಮುಂದಾಳುಗಳಾಗಿದ್ದರೇ ಹೊರತು 
ಪುರೋಹಿತರಾಗಿರುತ್ತಿರಲಿಲ್ಲ. ಇವರಲ್ಲಿ ಸಮಾಜದ ಮುಖ್ಯಸ್ಥರು ದೇವಾಂಶವ್ರೆಲ್ನ ರಾಜ 
ರೆಂದೆನಿಸಿಕೊಳ್ಳುತ್ತಿರಲಿಲ್ಲ ; ಶ್ರೀಮಂತ ಕುಲದವರೆನಿಸಿಕೊಳುತ್ತಿದ್ದರಷ್ಟೆ.  ಮೊದಲಿ 
ನಿಂದಲೂ ಇವರು ಕೆಲವು ವಂಶದವರನ್ನು ಕುಲೀನರೆಂದು ಪರಿಗಣಿಸಿ "ಅಗಸ್ಮಾನ ಕೊಡು 
ತ್ತಿದ್ದರು. 

ಇವರು ಬಲು ವಾಚಾಳಿಗಳಾಗಿದ್ದರು ಮತ್ತು ಅನೇಕ ಹಬ್ಬಗಳನ್ನಾ ಚರಿಸುತ್ತಿ 
ದ್ದರು. ಅಂತಹ ದಿನಗಳಲ್ಲಿ ಇವರು ಯಥೇಚ್ಛವಾಗಿ ಮದ್ಯಪಾನ ಮಾಡುತ್ತಿದ್ದರು 
ಮತ್ತು ಇನರಲ್ಲಿರುತ್ತಿದ್ದ ಹಾಡಲು ಬಲ್ಲ ಕವಿಗಳು ಕಥಾ ಕಾವ್ಯಗಳನ್ನು ಹಾಡುತ್ತಿದ್ದರು. 
ಪ್ರಾಚೀನ ನಾಗರಿಕತೆಗಳ ಸ ಸಂಪರ್ಕ ಬರುವವರೆಗೂ ಇವರಲ್ಲಿ ಓದು ಬರಹ ಇರಲಿಲ್ಲ 
ವಾದುದರಿಂದ ಇವರ ಸಾಹಿತ್ಯ ಸಂಪತ್ತೆಲ್ಲಾ ಇಂತಹ ಗೀತ ಕವಿಗಳ, ಚಾರಣರ 
ಜ್ಞಾಸಕ ಶಕ್ತಿಯಲ್ಲಿ ಅಡಕವಾಗಿತ್ತು. ಮನರಂಜನೆಗೋಸ್ಟರ ಕಾವ್ಯಗಳನ್ನು ಹಾಡಿಸಿ 
ಕೇಳುತ್ತಿದ್ದ ಈ ಪದ್ಧತಿಯ ಫಲವಾಗಿ ಇವರ ಭಾಷೆ ಸುಂದರವೂ ಸುಸಂಸ್ಥತವೂ 
ಉತ್ತಮ ಅಭಿವ್ಯಕ್ತಿ ಸಾಧನವೂ ಆಯಿತು. ಮುಂದೆ ಪ್ರಪಂಚದಲ್ಲಿ ಆರ್ಯನ್‌ ಮೂಲ 
ವುಳ್ಳ ಭಾಷೆಗಳಪ್ದೇ ಮೇಲುಗೈಯಾಗಲು ಇದೂ ಒಂದು ಕಾರಣವಿರಬೇಕು. ಆರ್ಯನ್‌ 
ಬುಡಕಟ್ಟ ನ ಪ್ರತಿಸಂಗಡದಲ್ಲಿಯೂ ಅದರ ಪೂರ್ವ ಚರಿತ್ರೆ ಇಂತಹ ಗೀತ ಕಾವ್ಯಗಳು, 
ತಾಾಕಾನ್ಯಗಳು, ವೀರಕಥೆಗಳು (5೩8೩) ವೇದಗಳು. ಎಂದು ಕರೆಯಲ್ಪಡುತ್ತಿ ದ್ದೆ 
ಸಾಹಿತ್ಯ ರೂಪಗಳಲ್ಲಿ ಹರಳುಗಟ್ಟಿ ದಂತೆ ಉಳಿದುಕೊಂಡಿದೆ. 

ಇವರ ಮುಖಂಡರ ಮನೆಗಳು ಇವರ ಸಮಾಜ ಜೀವನಡ ಕೇಂದ್ರಗಳಾಗಿದ್ದುವು. 
ಸ್ವಲ್ಪ ದೀರ್ಫಕಾಲ ನೆಲೆಸಿದಳ್ಲಿಲ್ಲಾ ಪಂಗಡದ ಮುಖಂಡಥಿಗೋಸ್ಟರ ಇವರು ಮರದ 


ಪ್ರಸಂಚದ ಸಂಕ್ಲಿಪ್ತ ಇತಿಹಾಸ ೧೦ಕ್ಕಿ 


ಮ್ಮುಿಗಳಿಂದ ಒಂದು ವಿಶಾಲವಾದ ಮನೆ ಕಟ್ಟುತ್ತಿದ್ದರು ದನದ ಕೊಟ್ಟಿ ಗೆಗಳೂ, 
ದ ಕೆಲಸಗಳಿಗೋಸ್ಟರ ಬೇರೆ ಮನೆಗಳೂ es ಇರುತ್ತಿದಿ ಕೇಕು. ಆದರೆ 
ಮುಖುದೆನ ಮನೆಯ ವಿಶಾಲವಾದ ಹಜಾರ ಎಲ್ಲರಿಗೂ ಸಾಮಾನ್ಯ “ಕೇಂದ್ರ ವಾಗಿತ್ತು. 
ಔತಣಗಳಿಗೆ, ಗೀತ ಕವಿಗಳ ಗಾಯನವನ್ನು ಕೇಳುವುದಕ್ಕೆ, ಆಟದ ಪಂದ್ಯ ಗಳಿಗ, 
ಮುಖ್ಯ ವಿಚಾರಗಳನ ON ಕುರಿತ ಚರ್ಚೆ ಎಲ್ಲದಕ್ಕೂ ಪ್ರತಿಯೊಬ್ಬರೂ “ಯ! ಸೇರು 
ತಿ, ದ್ದರು. ಇದರ ಸುತ್ತ ಲೂ ದನದ ಕೊಟ್ಟಿ ಗೆಗಳೂ ಕುದುರೆ ಲಾಯಗಳು ಇರುತ್ತಿ ದ್ದು ವ್ರೆ. 
ಇದರೆ ನಾಯಕ, ಅವನ ಸತ್ತಿ ಮತ್ತಿತರ ೫ ಮುಖ್ಯಸ್ಥರೂ ಇಲ್ಲಿ-ಅಲ್ಲಿ ಎತ್ತರ 
ವಾದ ಒಂದು ವೇದಿಕೆಯ ಮೇಲೆಯೋ ಇಲ್ಲ ಉಪ್ಪರಿಗೆಯ ಮೇಲಿನ ಹಜಾರದಲ್ಲಿಯೋ 
ಮಲಗುತ್ತಿದ್ದರು. ಸಾಮಾನ್ಯ ಜನರು ಇಂಡಿಯಾ ದೇಶದ ಕುಟುಂಬಗಳಲ್ಲಿ ಇಂದಿಗೂ 
ಇರುವಂತೆ ಎಲ್ಲಿ ಅಂದರೆ ಅಲ್ಲಿ ಮಲಗುತ್ತಿದ್ದರು. ಆಯುಧಗಳು, ಒಡವೆಗಳು, ಉನ 
ಕರಣಗಳು, ಮತ್ತಿತರ ಅಂತಹ ಸಾಮಾನುಗಳು ಮಾತ್ರ ವೈಯಕ್ತಿ ಕ ಸ್ವತ್ತಾಗಿದ್ದು ವೆ. 
ಉಳಿದೆಲ್ಲಾ ಸಂಪತ್ತು ಇವರ ಪಿತೃಪ್ರಧಾನ ಸ ಸಮಾಜದ ಸಾಮಾನ್ಯ ಆಸ್ತಿಯಾಗಿತ್ತು. 
A ಒಂದು ಬಗೆಯೆ ಕಮೂ ನಿಸಂ. ಹುಲ್ಲುಗಾನಲುಗಳು ಮತ್ತು ದನಕರು ತುಸ 
ತೈ ನಿಸಿಕೊಂಡಿದ್ದರೂ pe ಸಮಾಜದ ಹಿತಕ್ಕೋಸ್ಟರ ಅನ್ರೆ ಉಸಯೋಗವಾಗುತ್ತಿ 
ಇ ವ್ರ ಅರಣ್ಯಗಳು ಮತ್ತು 0 ಯಾರಿಗೂ ಸೇರಿದುವಾಗಿರಲಿಲ್ಲ. 
ಮೆಸಪೊಟೇನಿಯ ಮತ್ತು ನ್ಸೆಲ್‌ ಪ್ರ ಪ್ರದೇಶದ ನಾಗರಿಕತೆಗಳು ಬೆಳೆಯುತ್ತಿದ್ದಾಗ 
ಈ ಜನರು ಮಧ್ಯೆ ಜತ ) ಮತ್ತು ಪಶ್ರಿ ಮ ಏಷ್ಯದ ಮಧ್ಯ ಭಾಗಗಳಲ್ಲಿ ಅಭಿನ್ಸ 
ಹೊಂದುತ್ತಿ ದ್ದ ರು. ಕ್ರಿ. ಪೂ. 2000 ದಿಂದ 1000ದವರೆಗಿನ ಕಾಲದಲ್ಲಿ ಸ 
ಸೂರ್ಯ ಶಿಲಾ ಸ ಸಂಸ್ಕ FAN ಜನರ ಮೇಲೆ ದಾಳಿಯಿಟ್ಟು ಅವರನ್ನು ಒತ್ತೆ ರಿಸಿಕೊಂಡು 
ಬಂದರು. ಬ್ರಿ ಟನ್‌, ಸ್ಟ; ಸ್ಟೇನ್‌ ಮತ್ತು ಫ್ರಾನ್ಸಿಗೆ ತರು ಬ್ಯ ಬಂದರು. ಇವರು 
ಪಶ್ಚಿ ಮ A ಮುಖ್ಯವಾಗಿ ಎರಡು ಬಾರಿ ನುಗ್ಗಿದರು. ಮೊದಲ ಬಾರಿ ಬಂದ 
ವರಸೆ ಗಾಯ್‌ಡೆಲಕ” ಸೆಲ್ಟರು (0166110. Celts) ಎನ್ನುತ್ತಾರೆ. 
ಕಂಚಿನ ಆಯುಧಗಳನ್ನು ಉಪಯೋಗಿಸುತ್ತ, ದ್ವ ಈ ಜನರು ಬ್ರಿಟನ್‌ ಮತ್ತು, ಐರ್‌ 
ಲೆಂಡಿನವರೆಗೂ ನುಗ್ಗಿ ದರು. ಬಿಟನಿಯ ಕಾರ್ಸಾಕ್‌ ಮತ್ತು ಇಂಗ್ಲೆ ೦ಡಿನ ಅವ”ಬರಿ 
ಮತ್ತು ಸ್ಟೊ ೇನ"ಹೆಂ ಂಜಿನಲ್ಲಿರುವ ಕಲ್ಲಿನ ಅಗಾಧವಾದ ರಚನೆಗಳನ್ನು ಕಟ್ಟ ದ ಜನರನ್ನು 
ಇನರು ಭಾರದ ಸೋಲಿಸಿದರು. ಎರಡನೆ ಬಾರಿ ಹೀಗೆ KE ಇನೆ 
ಬ ಜನರೇ ಆದರೂ ಅವರಲ್ಲಿ ಬೇರೆ ಕುಲಗಳೂ ಮಿಶ್ರವಾಗಿದ್ದಿ ರಬಹುದು. 
ಸ್ರಿ ಥೋಮಿಕ್‌ ಸೆಲ್ಫರು (Brythomic) ಎಂದು ಕರೆಸಿಕೊಳ್ಳುವ ಈ ಜನ ಸಟ್ಟಣ 
ನನ್ನು ಉವಯೋಗಿಸುತೆ. ದ್ದರೆ. ಇವರಾಡುತ್ತಿದ್ದ ಭಾಷೆಯೇ' ಇಂದಿನ ನ್ನ 
ಚಟು ಮೂಲ. 
ಇಂತಹ ಸೆಲ್ಫ್‌ ಸಂಗಡೆಗಳಿಗೆ ಸೇರಿದ ಜನರು ದಕ್ಷಿಣ ದಿಕ್ಕಿನಲ್ಲಿ ಸಿ ಸ್ಪೇನಿಗೆ ಹರಡಿ 
ದರು. ಅಲ್ಲಿ ಇನ್ನೂ ಸಿಗು. ದ್ದ ಹೆಲಿಯೊಲಿಧಿಕ್‌ ಸಂಸ್ಕೃ ತಿಯ ಬಾಸ್ಕ್‌ ಜನ ನರಲ್ಲದೆ 


೧೦೪ ಮಾನವಿಕ ಕರ್ಣಾಟಕ 


ಸಮುದ ತೀರದಲ್ಲಿದ್ದ ಸೆ ಬಕ” ಭರೀಷಿಯನ” ಜನ ನ್ನು ಇವರು ಸಂಧಿಸಿದರು. ಇವ 
ರನ್ನು ಬಹುನುಟ್ಟಿಗೆ ಕ. ಇತರ ಪೊಗಡೆಗಳವರು ಇನ್ನೂ ಕಾಡುಗಳಿಂದ 
ತುಂಬಿದ್ದ ಇಟರಿಯನ್ನು ಪ್ರವೇಶಿಸಿದರು. ಆದರೆ ಈ ಜನರಿಗೆ ಹೋದಲಿ ಲ್ಲಾ ಗೆಲು 
ವಾಗಲಿಲ್ಲ. ಕ್ರಿ.ಪೂ. 8 ನೇ ಶತಮಾನದಲ್ಲಿ ಚರಿಕ್ರಿಯಲ್ಲಿ ರೋಂ ನಗರ ಕಾಣಿಸಿಕೊಳ್ಳು 
ತ್ತದೆ. ಟ್ರೈಬರ್‌ ನದೀ ತೀರದ ಈ. ಸಟ್ಟಣ ಆಗ ವಾಣಿಜ್ಯ ಕೇಂದ್ರವಾಗಿತ್ತು. ಅಸ್ಲಿ 
ಆರ್ಯನ್‌ ಬುಡಕಟ್ಟಿನ ಲ್ಯಾಟಿನ್‌ ಜನರೇ ಇದ್ದರೂ ಅವರು ಎಟ್ರುಸ್ಪನ” ೂಕಿಗಳ 
ಮತ್ತು ಶ್ರಿ) ಉತ ಅಧೀನರಾಗಿ ಬಾಳುತ್ತಿದ್ದರು. 

ಪಶ್ಚಿಮದಲ್ಲಿ ಆರ್ಯನ್‌ ಗುಂಪುಗಳು "ಹೇಗೆ ಹರಡಿದುವೆಂದು ನೋಡಿದ್ದಾ ಯಿತು. ಈ 
ಜನರ ಮಲನ ನದ ಪೂರ್ವಭಾಗದಿಂದಲೂ ಹೀಗೆಯೇ ಜನ ವಲಸೆ "ಹೊರ ಟರು. 
ಇಲ್ಲಿ ಇವರು ದಕ್ಷಿಣ ದಿಕ್ಕಿಗೆ ಹೋದರು. ಕ್ರಿ.ಪೂ. 1000 ಕ್ಕೂ ಹಿಂದೆಯೇ ಸಂಸ ತ 
ಷಾ ್ನಿಡುತ್ತಿದ್ದ "ಆರ್ಯರು ಇಂಡಿಯಾ ದೇಶದ 3 ಪಶ್ಚಿಮದ ಕಣಿವೆಗಳ ಮೂಲಕ ಉತ, ರೆ 
ಹೀಡಣಸ್ಮಾನನನ್ನು ಸೇರಿದ್ದರು. ಇಲ್ಲಿ ಇನರು ಕಪ್ಪು ಬಣ್ಣದ ದ್ರಾ ನಿಡರನ್ನು ಸಂಧಿಸಿ 
ಅವರಿಂದ ಎಷ್ಟೋ ವಿಷಯಗಳನ್ನು ಕಲಿತರು. ಇತರ ಕೆಲವು ಆರ್ಯನ್‌ ಪಂಗಡಗಳು 
ಮಧ್ಯ ಏಷ್ಯಾದ ಬೆಟ್ಟಗಳನ್ನು ಕಣಿವೆಗಳ ಮಾರ್ಗವಾಗಿ ದಾಟಿ ಈಗ ಇಂತಹ ಜನರ, 
ಕಂಡು ಬರುವುದಕ್ಕಿಂತಲೂ ಬಹು ಪೂರ್ವಕ್ಕೆ ಪಸರಿಸಿರಬೇಕೆಂದು ತೋರುತ್ತದೆ. ಏಕೆಂದರೆ 
ಗೌರವರ್ಣದ, ನೀಲಿಕಣ್ಣುಳ್ಳ ಆದರೂ ಮಂಗೋಲ್‌" ಭಾಷೆಗಳನ್ನಾಡುವ ಜನ ಈಗಲೂ 
ಪೊರ್ವ ತುರ್ಕಿಸ್ಥಾನದಲ್ಲಿದ್ದಾರೆ. 

ಕಪ್ಪು ಮತ್ತು ಕ್ಯಾಸ್ಪಿಯನ್‌” ಸಮುದ್ರಗಳ ನಡುವೆ ಇದ್ದ ಪ್ರಾಚೀನ ಬುಡ 
ಕಟ್ಟನ ಹಿಟ್ಟಿಟ್‌ "ಜನರು ಕ್ರಿ.ಪೂ. 1000ಕ್ಕೂ ಮುಂಚೆಯೇ "ಅರ್ಮೇನಿಯನ್ನ ರಲ್ಲಿ 
ನೆ ne ಆರ್ಯ ಸಂಸ್ಥ ತಿಯಲ್ಲಿ ಸೇರಿ ಘಟ ಅಸ್ಸಿರಿಯನ್ನರಿಗೂ ಮತ್ತು 
ಬೇಬಿರೋನಿಯನ್ನರಿಗೂ ಅಷ್ಟು ಹೊತ್ತಿ ಗಾಗಲೇ ಎದುರಿಸಲು ಜೂ ಧ್ಯರಾದ ಹೊಸ 
ಅನಾಗರಿಕ ಜನಾಂಗಗಳು ತನ್ನೆ ಈಶಾನ್ಯ ಗಡಿಯಲ್ಲಿ ತೊಂದರೆ ಕೊಡುತ್ತಿ ದ್ಹಾರೆಂಬ 
ಅರಿವಾಗಿತ್ತು. ಈ ಗುಂಪುಗಳಲ್ಲಿ ಸಿಥಿಯನ್ನರು, ಮೀಡರು ಮತ್ತು ಪರ್ಷಿಯನ್ನರು 
ಮುಖ್ಯರಾದವರು. 

ಆದರೂ ಹಳೆಯ ನಾಗರಿಕತೆಗಳಿಗೆ ಆರ್ಯನ್ನರಿಂದ ಬಲವಾದ ಪೆಟ್ಟು ತಗುಲಿದುದು 
ಬಾಲ್ಕನ್‌ ಪರ್ಯಾಯ ದ್ವೀಪದ ಮೂಲಕ. ಕ್ರಿ.ಪೂ. 1000 ಕ್ಕೆ ಅನೇಕ ಶತಮಾನ : 
ಗಳ ಹಿಂದಿನಿಂದಲೇ ಈ ಜನ ದಕ್ಷಿಣ ದಿಕ್ಕಿಗೆ ಹೊರಟು ಏಷ್ಯಾ ಮ್ಚೆನರಿಗೆ ಬರ 
ಲಾರಂಭಿಸಿದ್ದರು. ಹೀಗೆ ತು ಬಂದವರಲ್ಲಿ ಫ್ರಿಜಿಯನ್ನರು ಮುಖ್ಯರಾದವರು. 
ಬಳಿಕ ಇಯೋಲಿಕ್‌, ಐಯೋನಿಕ್‌ ನಿತು ಕೋರಿಯರ್‌ ಗ್ರೀಕರು ಬಂದರು. ಕ್ರಿ.ಪೂ. 
1000ದ ಹೊತ್ತಿಗಾಗಲೇ ಇವರು ಗ್ರೀಸ್‌ನ ಮುಖ್ಯ ಭೂಭಾಗ ಮತ್ತು ಅದರ ಸುತ್ತ 
ಮುತ್ತಲಿನ ದ್ವೀಪಗಳಲ್ಲಿ ಪ್ರಾಚೀನವಾದ ಈಜಿಯನ" ನಾಗರಿಕತೆಯ ಹೆಸರಳಿಸಿಬಿಟ್ಟಿ 
ದ್ದರು. ಮೈಸಿನೇ (Mycenae) ಮತ್ತು ಓಔರಿನ್ಸ್‌ (Tiryns) ನಗರಗಳು ಪೂರ್ತಿ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೫ 


ನಿರ್ನಾಮವಾಗಿದ್ದುವು. ಚ ಕೂಡ ಹೆಚ್ಚು ಕಡಿಮೆ ಜನರ ಮನಸಿ ನಿಂದ ಮರೆ 
pn ಹೋಗಿತ್ತು. ಕ್ರಿ.ಪೂ, 1000ಕ್ಕೆ ಮುಂಚೆಯೇ ಸಮುದ ಕ್ರಯಾನ' ಮಾಡತೊಡ 
ಗ್ರೀಕರು ಕ್ರಿ “ಸ ತ ರ್ತ ಛು ದ್ವೀಪಗಳಲ್ಲಿ ನೆಲಸಿದ್ದ ಲ್ಲದೆ ಸಿಸಿಲಿ ಮತ್ತು 


ತತ ಇಟಲಿಯಲ್ಲಿ ಆ ತೊಡಲು "ನಿಷಿಯನ್ನ ರು ಮಾಡಿದ್ದ ಂತೆ ಎಲ್ಲೆ ಡೆಯಲ್ಲಿಯೂ 


ತಮ್ಮ ವಸಾಹೆತುಗಳನ ಫಿ ಸ್ಥಾಪಿಸುತ್ತಿದ್ದರು. 

‘ಅಸಿ ಿರಿಯಾದಲ್ಲಿ ಮೂರನೆಯ. "ಪಿರೆಸರ (71181 pileser) ಮತ್ತು 
ಎರಸನೇ ಸಾರ್ಗನ್‌ ಹಾಗೂ ಸಾರ್ದನಪಾಲಸ ಆಳುತ್ತಾ cA ಸಿರಿಯ 
ಮತ್ತು ಈಜಿಪ್ಪುಗಳೊಡನೆ ಹೋರಾಡುತ್ತಿದ್ದಾಗ ಇಟಲಿ, ಗ್ರೀಸ್‌ ಮತು ಉತ್ತರ 
ಪರ್ಷಿಯಗಳಲ್ಲಿ ಆರ್ಯನ್‌ ಜನರು ಹಳೆಯ ನಾಗರಿಕತೆಗಳಿಂದ ಅನೇಕ ವಿಷಯಗಳನ್ನು 
ಕಲಿತು ಅವ್ರೆಗಳನ್ನು ಇಟಲ್ಲ ಗ್ರೀಸ್‌ ಮತ್ತು ಉತ್ತರ ಸರ್ಷಿಯೆಗಳಲ್ಲಿ ತಮ್ಮ ಉದ್ದೇಶ 
ಸಾಧನೆಗೋಸ್ತರ ಉಸಯೋಗಿಸಿಕೊಳ್ಳುತ್ತಿದ್ದರು. ಕ್ರಿ.ಪೂ. 900 ರ ಮುಂಚೆ ಆರು 
ನೂರು ವರ್ಷಗಳ ಕಾಲದ ಚರಿತ್ರೆ ಎಂದರೆ ಈ ಆರ್ಯನ್‌ ಜನ ಪ್ರಬಲರಾಗುತ್ತಾ 
ಕೊನೆಗೆ ಪ್ರಾಚೀನ ನಾಗರಿಕತೆಗಳನ್ನೆಲ್ಲಾ ಸೋಲಿಸಿ ಈಜಿಸ್ಸಿಯನ”, ಸೆಮಿಟಿಕ್‌ 
ಮತ್ತು ಈಜಿಯನ್ನನ್ನು ಹೇಗೆ ಸ್ವಾಧೀನಪಡಿಸಿಕೊಂಡರೆನ್ನುವ ಕಥೆಯೇ ಆಗಿದೆ. ಮೇಲೆ 
ನೋಡುವುದಕ್ಕೇನೋ ಆರ್ಯರು ಪೂರ್ಣ ವಿಜಯಿಗಳಾದರೆಂದು ಅನ್ನಿಸಬಹುದು. ಆದರೆ 
ಅಧಿಕಾರ ಸೂತ್ರ ಆರ್ಯರ ಕ್ಲೈ ಸೇರಿದ ಮೇಲೆಯೂ ಆರ್ಯನ್‌, ಸೆಮಿಟಿಕ್‌ ಮತ್ತು ಈಜಿ 
ಯೆನ್‌ ಭಾವನೆಗಳ ಮತ್ತು ಜೀವನ ಮಾರ್ಗಗಳ ನಡುವಣ ಎಳೆದಾಟ ಬಹುಕಾಲ 
ನಡೆಯಿತು. ಏಕೆ! ಈ ಹೋರಾಟ ಇನ್ನೂ ನಿಂತಿಲ್ಲವೆಂದು ಹೇಳಬಹುದು. 


20 ಜೇಜಿಲಾನಿನ ಚಪ ಸ ಮತ್ತು ಒಂದನೇ 
ಡೇರಿಯಸ್ಸಿನ ಚಕ್ರಾಧಿಪ 


ಮೂರನೇ ಟಗ್ಲಾತ್‌ ಹ ಮತ್ತು ಎರಡನೆಯ ಸಾರ್ಗನ್ನರ ಆಡಳಿತದಲ್ಲಿ 
ಬೇಬಿಲಾನ” ಪ್ರಬಲ ಸೈನ್ಯ ಶಕ್ತಿಯುಳ್ಳ ರಾಷ್ಟ್ರವಾಯಿತು ಎಂದು ಈ ಮೊದಲೇ ನೋಡಿ 
ದ್ಹೀವೆ. ರಾಜದ್ರೋಹ ಮಾಡಿ ಘೂ; (ರಿದ ಸಾರ್ಗನ್ನನ ಹುಟ್ಟು ಹೆಸರು ನಿಜ 
ವಾಗಿಯೂ ಬೇಕೆ ಇತ್ತು. ಬೇಬಿನೋನಿಯನ್ನ ರೆ ಮನಸ್ಸ ಹೋರಾ. 
ಈತನು ತನಗಿಂತ ಎರಡು ಸಾವಿರ ವರ್ಷಗಳ ಹಿಂದಿದ್ದ ಅಕ್ಕಡಿಯನ್‌" ಚಕ್ರಾಧಿಸತ್ಯದ 
ಸ್ಥಾಸಕ ಒಂದನೆಯ ಸಾರ್ಗಸ್ನಿನ ಹೆಸರಿಟ್ಟ ಕೊಂಡನು. ಯುದ್ಧದಲ್ಲಿ ಸೋತಿದ್ದರೂ 
ಬೇಬಿಲಾನ್‌ ನಿ ನಿನೆನೆಗಿಂತ Re ಇ ತ್ಯ ; ಅದರ ಜನಸಂಖ್ಯೆ ನಿನೆನೆಗಿಂತ ಹೆಚ್ಚಾ 
ಗಿತ್ತು. ಅದರ ಮುಖ್ಯ ದೇವತೆ Jods. ಆ ದೇವರ ಅರ್ಚಕರು ಮತ್ತು ಆ 
ಪಟ್ಟಣದ ಮುಖ್ಯ ವರ್ತಕರನ್ನು ಯಾರೂ ಬೂ ಮಾಡುವಂತಿರಲಿಲ್ಲ. ಕ್ರಿ.ಪೂ. 
ಘನ ರ ಹೊತ್ತಿ ( ಮಾನವ. ಬಹು ಮುಂದುವರಿದಿದ್ದನು. ಮೊದಲು ನಗರ 
ಯಾವುದಾದರೂ ಸೋತ ಕೂಡಲೇ ಲೂಟಿ, ಸಾಮೂಹಿಕ ಕೊಲೆ ನಡೆಯುತ್ತಿತ್ತು. ಈಗ 


14 


\ 


೧೦೬ ಮಾನವಿಕ ಕರ್ಣಾಬಿಕ 


ಹಾಗಿರಲಿಲ್ಲ. ಯುದ್ಧದಲ್ಲಿ ಗೆದ್ದವರು ಸೋತವರ ಮನಸ್ಸಂತೋಷಪಡಿಸಲು ಪ್ರಯತ್ನಿಸಿ. 

ಅವರನ್ನು ತಮ್ಮ ಕಡೆ ಒಲಿಸಿಕೊಳ್ಳ ಲು ನೋಡುತ್ತಿದ್ದರು. ಎರಡನೆ ಸಾರ್ಗ ನನ ನಂತರ 

ಈ ಹೊಸ ಅಸ್ಸಿ ಗೆ ಚಕಾ ಧಿಸತ್ಯ ಸುಮಾರು ನೂಕ್ಲಿವತ್ತು ವರ್ಷ ನಡೆದುಕೊಂಡು 

ಬಂದಿತು. ಈ ವಂಶದ ಅಸ್ಸುರ ಬನಿಪಾಲ (ಸಾರ್ಡನ" ಪಾಲಸ್‌) ಕೆಳಗಣ ಈಜಿಸ್ವನ್ನು 
ವಶಪಡಿಸಿಕೊಂಡಿದ್ದ ನು ಮೊದಲೇ ನೋಡಿದ್ದೇವೆ. 

' ಆದರೆ ಅಸ್ಸಿ ರಿಯದ ಬಲ, ಒಗ್ಗಟ್ಟ ಬಹುಬೇಗ ಕುಂದಿಹೋಯಿತು, ಒಂದನೆಯ 
ಸಾಮ್ಮೆ ಬಕಸ್‌ ತಾಚಾ? ಎಂಬ ಫ್ಯಾರೋವಿನ ಮುಖಂಡತ್ವದಲ್ಲಿ 
ಈಜಿಪ್ಸು ಪ್ರಬಲ ಯತ್ನ ಮಾಡಿ ಪರಕೀಯರನ್ನು ಹೊರತಳ್ಳಿ ಆ ಬಳಿಕ ಎರಡನೇ 
ನೆಕೋ (110010) ಕೈ. ಕೆಳಗೆ ಸಿರಿಯನನ್ನು ಆಕ್ರ ಮಿಸಿಕೊಳ್ಳಲು ಸಹ ಯತ್ನಿಸಿತ್ತು. 
ಅಷ್ಟು ಹೊತ್ತಿಗೆ ಅಸ್ಸಿರಿಯ ಬೇರೆ ಶತು ತ್ರಿಗಳನ್ನೆ ದುರಿಸುತ್ತ ಇದ್ದು 'ನಂಂದ ಇವರನ್ನು. ಸರಿ 
ಜಾಗ ಎದುರಿಸಲಾ ಗಲಿಲ್ಲ. ಆಗ್ನೇಯ ಮೆಸಪೊಟೀಮಿ ಯದಿಂದ ಬಂದ ಮತ್ತೊ ಂದು 
ಸೆಮಿಟಿಕ್‌ ಸಂಗಡದ ಚಾಲ್ಡಿಯನ್ನರು ಈಶಾನ್ಯ ದಿಕ್ಕಿನ ಮೀಡೆರು ಮತ್ತು ಪರ್ಷಿಯನ್ನ. 
ರೊಡನೆ (ಇವರು ಆರ್ಯನ್ನರು) ಸೇರಿಕೊಂಡು ಕ್ರಿ.ಪೂ. 606 ರಲ್ಲಿ ಅಸ್ಪಿರಿಯವನ್ನು; 
ಪೂರ್ತಿ ಸೋಲಿಸಿ ನಿನೆವೆ ಪಟ್ಟಣವನ್ನು ವಶಪಡಿಸಿಕೊಂಡರು. ಇಲ್ಲಿಂದ ಘಟನೆಗಳ ಕಾಲ 
ವನ್ನು ನಿಖರವಾಗಿ ಗುರ್ತಿಸಲು ಸಾಧ್ಯ. 

ಹೀಗೆ ಗೆದ್ದ ಅಸ್ಸಿರಿಯೆ ಸಾಮ್ರಾಜ್ಯವನ್ನು ನಿಜಯಿಗಳು ಹೆ೨ಚಿಕೊಂಡೆರು. 
ಉತ್ತ ೆಡಲ್ಲಿ ಸೈಡೆ ಸಾಕ್ಸ್‌ (Cyaxares)ನ ಕ್ಲೆಕೆಳಗೆ ಮೀಡಿಯನ್‌ ಚಕ್ರಾಧಿ 
ಪತ್ಯ ಸ್ಥಾಸನೆಯಾಯತು. ನಿನೆವೆ ಇದರಲ್ಲಿ ಸೇರಿಹೋಯಿತು. ಏಕ್‌ಬತಾನಾ (Ecba- 
೩೩1೩) ಇದರ ರಾಜಧಾನಿಯಾಗಿತ್ತು. ಇದರೆ ದಕ್ಷಿ ಕ್ಲಿಣಕ್ಕೆ ಬಾಲಚಂದ ಪ್ರನಾಕೃ ತಿಯ 
ಹೊಸಚ:ಲ್ಹಿಯನ” ಚಕ್ರಾಧಿಸತ್ಯ ಸ್ಥಾಪನೆ ನಾಯಿತು. ಇದಕ್ಕೆ ಎರಡನೇ 
ಸಾಮಾ ಜ್ಯವೆನ್ನುತ್ತಾರೆ. ನೆಬುಚಡ್ನೆ ಜಾರ್‌ ದಿ ಗ್ರೇಟ್‌(ಬೈ ಬಲ್ಲಿನಲ್ಲಿ ಬರುವ 
ನೆಬುಚಡ್ಡೆ ಜಾರ್‌ ಇನನೇ)ನ ಆಡಳಿತದಲ್ಲಿ ಇದು ಅತ್ಯಂತ ಸ ಬಲವೂ ಐಶ್ವ ರ್ಯಭರಿತವೂ 
ಆಯಿತು. ಆನರೂ ಬೇಬಿಲಾನಿಗೆ. ಇದು ಉನ ತಿಯ: ಕಾಲ: ಹೇಗೋ ಹಾಗೆ ಕಡೆ 
ಗಾಲವೂ ಹೌದು." ಕೆಲನು ಕಾಲ ಇವೆರಡು ಸ ಮಾ ನಿ ಜ್ಯಗಳೂ ಸೌಹಾರ್ದದಿಂದಿದ್ದು ವ್ರ. 
ನೆಬುಚಡ್ಲೆ ಜಾರ” ತನ್ನ ಮಗಳನ್ನು ಸಯಾಕ್ಸೆರೆಸ್‌ಗೆ ವಿವಾಹ ಮಾಡಿಕೊಟ್ಟಿದ್ದ ನು. 

ಇದೇ ಸಮಯದಲ್ಲಿ ಎರಡನೆಯ Rr ಸಿರಿಯವನ್ನು ಅತಿ ಸುಲಭವಾಗಿ 
ಸೋಲಿಸಿದನು. ಜ್ಯೂಡಾದ ರಾಜ ಜೊಸ್ಸೆಯಾನನ್ನು ಕ್ರಿ.ಪೂ. 608 ರಲ್ಲಿ ಮೆಗೆಣ್ಣೊನಿ 
ನಲ್ಲಿ ಸೋಲಿಸಿ ಕೊಂದು (ಈ ಪುಟ್ಟ ದೇಶ ಜ್ಯೂಡಾ ವಿಷಯ ಇನ್ನೂ ಮುಂದೆ ತಿಳಿಸ 
ಲಾಗುವುದು) — ಅಲ್ಲಿಂದ ಮುಂದೆ ಯೊಫೆ$್ರಟಔಸ್‌ ನದಿ ಕಣೆ ನುಗಿ ದನು. ಇಲಿ ಅನ 
ನತಿ ಹೊಂದುತ್ತಿದ್ದ ಅಸ್ಸಿರಿಯದ ಬದಲು ಅಸೇ ತಾನೇ ಪುನರ್ಜನ್ಮ, ಪಡೆದಿದ್ದ. ಬೇಬಿ 
ರೋನಿಯವನ್ನು ಎದುರಿಸಬೇಕಾಯಿತು. ಚಾಲ್ಡಿಯನ್ನರು ಈಜಿಸ್ಟಿ ನವಕೊಡನೆ ಶೌರ್ಯ 
ದಿಂದ ಕಾದಿ ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ನೇಕೊನನ್ನು ಈಜಿನ್ಟಿ ನವಕೆಗೂ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೦೭ 


ಬೆನ್ನಟ್ಟಿ ಕೊಂಡು ಹೋದರು. ಹಳೆ ಈಜಿಸ್ಟಿನ ಎಗ್ಸೆಯವರೆಗೂ ಜೇಬಿಲಾನ್‌ 
ಸಾಮ್ರಾಜ್ಯ ಪಸರಿಸಿತು. 
ಕ್ರಿ.ಪೂ. 606 ರಿಂದ 539 ರವಕೆಗೂ ಈ ಎರಡನೇ ಬೇಬಿಲಾನ್‌ ಸಾಮ್ರಾಜ್ಯ 
ಅಪಾಯಗಳ ಮಧ್ಯೆಯೇ ಚೆನ್ನಾಗಿ ನಡೆದುಕೊಂಡು ಬಂದಿತು, ಉತ್ತರ ದಿಕ್ಕಿನ ಶಕ್ತಿ 
ಯುತವಾದ ಮೀಡಿಯನ್‌ ಸಾಮ್ರಾ ಜ್ಯದೊಡನೆ ಶಾಂತಿ ಇರುವವರೆಗೂ ಇದಕ್ಕೆ ಏನೂ 
ಆತಂಕ ಇರಲಿಲ್ಲ. ಈ ಅರುವತ್ತೇಳು ವರ್ಷಗಳು ಇಲ್ಲಿ ಜೀವನ ಸುಖಮಯವಾಗಿದ್ದು ದ 
ಲ್ಲದೆ ಜ್ಞಾನಾರ್ಜನೆಗೆ ತುಂಬ ಪ್ರೋತ್ಸಾಹನಿತ್ತು. 
ಅಸ್ಸಿರಿಯನ್‌ ದೊರೆಗಳ ಆಡಳಿತದಲ್ಲಿಯೂ - ಅದರಲ್ಲೂ ಸಾರ್ದನ ಪಾಲ 
ಸ್ಸಿನ ಕಾಲದಲ್ಲಿ  ಬೇಬಿಲಾನ್‌ ದೊಡ್ಡ ಜ್ಞಾನ ಕೇಂದ್ರವಾಗಿತ್ತು. ಇವನು ಅಸ್ಸಿರಿ 
ಯೆನ್‌ ಆದರೂ ಬೇಬಿಲಾನಿನವರಂತೆಯೇ ಇದ್ದನು. ಈತನು ಒಂದು ಗ್ರಂಥ ಭಂಡಾರ 
ವನ್ನು ಸ್ಥಾಸಿಸಿದೆನು. ಆದರೆ ಇದರಲ್ಲಿದ್ದ ಗ್ರಂಥಗಳು, ಕಾಗದದ ಪುಸ್ತಕಗಳಲ್ಲ. ಸುಮೇರಿ 
ಯನ್ನರ ಕಾಲದಿಂದ ಅಲ್ಲಿ ಬರೆಯಲು ಉಸಯೋಗಿಸುತ್ತಿದ್ದ ಜೇಡಿಮಣ್ಣಿ ನ ಹಲಗೆಗಳೇ 
ಇದರಲ್ಲಿದ್ದ ಪುಸ್ತಕಗಳು. ಈ ಪುಸ್ತಕ ಸಂಗ್ರಹವನ್ನು ಈಚೆಗೆ ಮಣ್ಣಿಂದ ಹೊರತೆಗೆದಿ 
ದ್ದಾರೆ. ಇದು ಬಹುಶಃ ಇಂದಿನವರೆಗೆ ದೊರೆತಿರುವ ಚಾರಿತ್ರಿಕ ದಾಖರೆಗಳಳ್ಗಿ ಲ್ಲಾ 
ಅತ್ಯಂತ ಬೆಗೆಬಾಳುವುದಾಗಿದೆ. ಈ ಚಾಲ್ಡಿಯನ್‌ ದೊರೆಗಳಲ್ಲಿ ಕೊನೆಯವನಾದ 
ನ್ಯಬೊನಿಡಸ್‌ಗೆ ಸಾಹಿತ್ಯದಲ್ಲಿ ಈತನಿಗಿಂತಲೂ ಹೆಚ್ಚು ಆಸಕ್ತಿ ಇತ್ತು. ಪ್ರಾಚೀನ 
ಸಂಶೋಧನೆಗೆ ಈತನು ಉತ್ತೇಜನ ಕೊಟ್ಟನು. ಒಂದನೇ ಸಾರ್ಗನ್ನನ ಸಿಂಹಾಸನಾ 
ರೋಹಣದ ಕಾಲವನ್ನು ಸಂಶೋಧಕರು ನಿಪ್ಪರ್ಷೆ ಮಾಡಿದಾಗ ಈತನು ಅದು ಯಾವಾ 
ಗಲೂ ನೆನಸಿನಲ್ಲಿರುವಂತೆ ಶಾಸನಗಳನ್ನು ಬರೆಸಿದನು. ಆದರೆ ಅಷ್ಟು ಹೊತ್ತಿಗಾಗಲೇ 
ಈತನ ರಾಜ್ಯದಲ್ಲಿ ಒಡಕುಗಳು ಕಾಣಿಸಿಕೊಂಡಿದ್ದುವು. ದೇಶದಲ್ಲಿ ಒಗ್ಗಟ್ಟನ್ನು ತೆರುವುದ 
ಕ್ರೋಸ್ಟರ ತಾನು ಬೇಕಿ ಬೇರೆ ಸ್ಥಳಗಳ ದೇವತೆಗಳನ್ನು ರಾಜಧಾನಿ ಬೇಬಿಲಾನಿಗೆ ತಂದು 
ಅಲ್ಲಿ ಅವುಗಳಿಗೆ ಅನೇಕ ದೇವಸ್ಥಾನಗಳನ್ನು ಕಟ್ಟಿಸಿದನು. ಮುಂದೆ ರೋಮನ್ನರು ಇದೇ 
ಉಪಾಯದಿಂದ ದೇಶಕ್ಕೆ ಒಗ್ಗಟ್ಟನ್ನು ತಂದುಕೊಟ್ಟರು. ಆದರೆ ಬೇಬಿಲಾನಿನಲ್ಲಿ ಇದರ 
ಫರಿಣಾಮ ಬೇರೆಯೇ . ಆಯಿತು. ಬೇಬಿಲಾನಿಯನ್ನರ ಪ್ರಮುಖ ದೇವತೆ ಬೆಲ್‌ 
ಮಾರ್ಡಕ್‌ನ ಅರ್ಚಕರುಗಳಿಗೆ ಇದು ಸರಿ ಹೋಗಲಿಲ್ಲ. ಇವರೆಲ್ಲಾ ಒಂದಾಗಿ ಪಕ್ಕದ 
ಮೀಡಿಯನ್‌ ಸಾಮ್ರಾ ಜ್ಯಾಧಿಸತಿ ಪರ್ಷಿಯದ ಸ್ಪೆರಸ್‌ನನ್ಮು ನ್ಯಬೊನಿಡೆಸ್ಪನ್ನನ 
ಬದಲು ಪಟ್ಟಕ್ಕೆ ತರಲು ಒಳಸಂಚು ಹೂಡಿದರು. ಪೂರ್ವ ಏಷ್ಯಾ ಮೈ ನರಿನಲ್ಲಿದ್ದ 
ಲಿಡಿಯ ದೇಶದ ಐಶ್ಲರ್ಯುವಂತೆ ದೊರೆ ಕ್ರೋಸಸ್‌ನನ್ನು ಸೋಲಿಸಿ ಈತನು ಆಗಲೇ 
ಹೆಸರು ಗಳಿಸಿದನು. ಕ್ರಿ.ಪೂ. 538ರಲ್ಲಿ ಈತನು ಬೇಬಿಲಾನಿನ ಮೇಲೆ ದಂಡೆತ್ತಿ 
ಬಂದನು. ಕೋಟಿಯ ಹೊರಗೆ ಚಿಕ್ಕಕದನ ನಡೆಯಿತು. ಆದರೆ ಕೋಟಿ ಬಾಗಿಲು 
ಗಳನ್ನು ಒಳಗಿದ್ದವರು ತೆರೆದುಬಿಟ್ಟರು. ಹೆಚ್ಚು LEN ಈತನ ಸೈನಿಕರು 
ಪಟ್ಟಣವನ್ನು ಪ್ರವೇಶಿಸಿದರು. ಈ ಸಂಗತಿಯನ್ನು ಬ್ಬೆ ಬಲ್ಲಿನಲ್ಲಿ ಹೀಗೆ ವರ್ಣಿಸಿದ್ದಾರೆ, 


> 
೧೦೮ ಮಾನ ನಿಕ ಕರ್ಣೂಟಿಕೆ 


«ಯುವರಾಜ ಬೆಲ್‌ಷಜಾರ್‌ ಭೋಜನ ಕೂಟದಲ್ಲಿದ್ದಾಗ ಒಂದು ಕ್ಸ ಕಾಣಿಸಿಕೊಂಡು 
ಬೆಂಕಿಯ ಅಕ್ಷರಗಳಲ್ಲಿ ಗೋಡೆಯ ಮೇಲೆ ಈ ರಹಸ್ಯ ಸದಗಳನ 2 ಬರೆಯಿತು." *ಮೆನೆ, 
ಮೆನೆ, ಟಿಕೆಲ”, ಉಸ್ಪರ್ಸನ್‌ “Mene, Mene, Tekel, Upharsin” 
"ಇದನ್ನು ಓದಿ ಅರ್ಥ ಹೇಳಲು ಯುವರಾಜನು ಪ್ರವಾದಿ ಡೇನಿಯಲ್‌ ನನ್ನು ಕರೆಸಿದನು. 
ದೇವನು ನಿನ್ನ ಅಳ್ವಿಕೆಯ ದಿನಗಳನ್ನು ನಸ ನೆ. ನಿನ್ನ ಆಳ್ವಿಕೆ ಮುಗಿ 
ಯಸತು. ನಿನ್ನನ್ನು 'ಕೃಡಿಯಲ್ಲಿ ಹಾಕಿ ತೂಗಿ ನಿನ್ನ ಯೋಗ್ಯತೆ ಸಸರ ಆತನು 
ಕಂಡುಕೊಂಡನು. ನಿನ್ನ ರಾಜ್ಯವನ್ನು ಮೀಡರಿಗೆ ಮತ್ತು ಸರ್ಷಿಯೆನ್ನ ರಿಗೆ ಕೊಡೆ 
ಲಾಗಿದೆ' ಎಂದು ಇದರ ಅರ್ಥವೆಂದು ಡೇನಿಯಲ್‌ ಹೇಳಿದನು.” ಪ್ರಾಯಶಃ ಈ 
ಗೋಡೆ ಮೇಲಿನ ಬರನಣಿಗೆ ಕೂಡ ಬೆಲ್‌ ಮಾರ್ಡಕ್‌ನ ಪೂಜಾರಿಗಳದ್ದೇ ತೆಂತ್ರ ಇರೆ 
ಬಹುದು. ಅದೇ ದಿನ ರಾತ್ರಿ ಜೆಲ್‌ಷಜಾರ್‌ ಹತನಾದನೆಂದು ಬೈಬಲ್‌ ತಿಳಿಸುತ್ತದೆ. 
ನ್ಯ ಬೊನಿಡೆಸ್ಪನನ್ನು ಶತ್ರುಗಳು ಕೈಸೆರೆ ಹಿಡಿದರು. ಸಟ್ಟಣದ ಆಕ್ರಮಣ ಅದೆಷ್ಟು 
ಶಾಂತಿಯುತವಾಗಿ "ನಡೆಯಿಕೆಂದಕೆ ಬೆಲ್‌ ಮಾರ್ಡಕ್‌ನ ಪೂಜಾವಿಧಿಗಳು ಏನೊಂದೂ 
ತಡೆಯಿಲ್ಲದೆ ಒಂದೇ ಸಮನೆ ನಡೆಯುತ್ತಲೇ ಇದ್ದುವು. 
ಹೀಗೆ ಬೇಬಿಲಾನ” ಮತ್ತು ಮೀಡ್‌ ಸಾಮ್ರಾಜ್ಯಗಳು ಒಂದಾದುವು. ಸೈರಸ್ಸನ 
ಮಗ ಕ್ಯಾಂಬೆಸೆಸ್‌ ಈಜಿಸ ನ್ನು ವಶಪಡಿಸಿಕೊಂಡನು. ಈತನಿಗೆ ಮುಂದೆ ಹುಚ್ಚು 
ಹಿಡಿದು ಅಕ ಕಪೊಂದರಲ್ಲಿ ಸತ್ತು ಹೋದನು. ಸೈರಸ್ಸನ ಮಂತಿ ತ್ರಿಗಳಲ್ಲೊಬ್ಬನಾದ 
ಜಸ ಹಕಸ್ಸನ ಮಗ ಮೀಡರ ಡೇರಿಯಸ್‌ ಅಥವಾ ಬಂದನೆ! ಡೇರಿಯೆಸ್‌ ಇವನ ನಂತರ 
ಟ್ಟಕ್ಕೆ ಬಂದನು. 


ಪ್ರಾಚೀನ ನಾಗರಿಕತೆಗಳ ಪ್ರದೇಶದಲ್ಲಿದ್ದ ಆರ್ಯನ್‌ ಸಾಮ್ರಾಜ್ಯಗಳಲ್ಲೆ ಲ್ಲಾ ' 


ಹೊಸಲನೆಯದಾಡ ಡೇರಿಯಸ್ಸನ ಪರ್ಷಿಯನ್‌ ಸಾಮ್ರಾಜ್ಯ ` ಆದುವರೆಗಿದ್ದ ಎಲ್ಲ 
ಸಾಮ್ರಾಜ್ಯಗಳಿಗಿಂತ ದೊಡ್ಡದಾಗಿತ್ತು. ಇಂಡಿಯದ ಸಿಂಥುನದಿಯನರೆಗೂ ಇದ್ದ ಇದ 
ರಲ್ಲಿ ಏಷ್ಯಾ ಮೈನರ್‌ ಮತ್ತು ಸಿರಿಯ, ಹಳೆಯ ಅಸ್ಸಿರಿಯನ್‌ ಮತ್ತು ಬೇಬಿಲೋನಿ 
ಯನ" ಚಕ್ರಾಧಿಸತ್ಯಗಳಿಗೊಳಪಟ್ಟಿದ್ದ ಪ್ರದೇಶಗಳು, ಈಜಿಪ್ಟ್‌, ಕಾಕಸಸ್‌ ಮತ್ತು 
ಕ್ಕಾಸ್ಸಿಯನ್‌ ಪ್ರದೇಶಗಳು, ಮೀಡಿಯ ಮತ್ತು ಪರ್ಷಿಯ ಇವುಗಳೆಲ್ಲ ಇದ್ದುವ್ರೆ. 
ಇಷ್ಟು ಹೊತ್ತಿಗೆ ಮನುಷ್ಯ ಕುದುರೆ ಸವಾರಿ ಕಲಿತಿದ್ದನು ; ಕುದುರೆ ರಥಗಳು. ಬಳಕೆ 
ಯಲ್ಲಿದ್ದುವೆ. ಜೊತೆಗೆ ಸಿದ್ಧ ಸಡಿಸಿದ ರಸ್ತೆಗಳಿರುತ್ತಿದ್ದುವು. ಹೀಗಾಗಿ ಇಷ್ಟು ದೊಡ್ಡ 
ಸಾಮಾ ಜ್ಯ ಇರಲು ಸಾಧ್ಯವಾಯಿತು. ಅದುವರೆಗೂ ಕತ್ತೆ, ಎತ್ತು ಮತ್ತು ಮರಳು 
ಕಾಡಿನಲ್ಲಿ ಒಂಟಿ ಇವುಗಳೇ ಅತ್ಯಂತ ವೇಗವಾದ ವಾಹನಗಳಾಗಿದ್ದುವು. ಈ ಹೊಸ 
ಸಾಮ್ರಾಜ್ಯವನ್ನು ಹತಕೋಟಯಲ್ಲಿಟ್ಟು ಕೊಳ್ಳಲು ಪರ್ಷಿಯನ್‌ ರಾಜರು ದೊಡ್ಡ ಭಾಟಾ 
ಮಾರ್ಗಗಳನ್ನು ಮಾಡಿಸಿದರು. ರಾಜದೂತರಿಗೆ ಮತ್ತು ಸರ್ಕಾರಿ ಅನುಮತಿ ಸಡೆದಿದ್ದ 
ಪ್ರಯಾಣಿಕರಿಗೆ ಸವಾರಿಗೆ ಕುದುರೆಗಳು ಯಾವಾಗಲೂ ಸಿದ್ಧವಾಗಿರುತ್ತಿದ್ದುವು. ಇಷ್ಟೇ 
ಅಲ್ಲದೆ ನಾಣ್ಯ ಚಲಾನಣೆಯೂ ಈ ಹೊತ್ತಿಗೆ ಬಳಕೆಗೆ ಬಂದಿದ್ದರಿಂದ ವ್ಯಾಪಾರ ಮತ್ತು 


ಪ್ರಪಂಚದೆ ಸಂಕ್ಷಿಪ್ತ ಇತಿಹಾಸ ೧೦೯ 


ಪರಸ್ಪರ ವ್ಯನಹಾರಗಳಿಗೂ ಬಹಳ : ಅನುಕೂಲವಾಯಿತು. ಆದರೆ. ಜೇಬಿಲಾನ್‌ ಈ 
ದೇಶದ ರಾಜಧಾನಿಯಾಗಲಿಲ್ಲ. ಬೆಲ್‌ಮಾರ್ಡಕನ ಪೂಜಾರಿಗಳಿಗೆ ತಾವು ಮಾಡಿದ 
ರಾಜದ್ರೋಹದಿಂದ ಏನೂ ಲಾಭವಾಗಲಿಲ್ಲ. ಬೇಬಿಲಾನ” ಇನ್ನೂ ಪ್ರಮುಖ ಪಟ್ಟಣ 
ಗಳಲ್ಲೊಂದಾಗಿದ್ದರೂ ಅವನತಿಗಿಳಿಯುತಿ ತ್ತು. ಸಕ್ದಿಪೋಲಿಸ್‌, ಸೂಸ ಮತ್ತು ಎಕ್‌ 
| ಬಟನಾಗಳು ಈ ಹೊಸ ಸಾಮ್ರಾಜ್ಯದ ಮುಖ್ಯ ನಗರಗಳಾಗಿದ್ದವು. ಸೂಸ ರಾಜಧಾನಿ 
ಯಾಗಿತ್ತು. ನಿನೆವೆಯನ್ನು ಜನ ಆಗಲೇ ತ್ಯಜಿಸಿ ಹೋಗಿ ಅದು ಪಾಳು ಬೀಳುತ್ತಿತ್ತು. 


21 .ಯಹೂದ್ಯರ ಆದಿಚರಿತ್ರೆ 


ಈಗ ಹೀಬ್ರ್ಯೂಗಳ ವಿಷಯ ತಿಳಿದುಕೊಳ್ಳೋಣ. ಸೆಮಿಟಿಕ್‌ ಜನರಲ್ಲೊಬ್ಬರಾದ 
ಇವರು ಆ ಕಾಲದಲ್ಲಿ ಅಷ್ಟು ಮುಖ್ಯರಾದವರೆನಿಸಿಕೊಳ್ಳದಿದ್ದರೂ ಮುಂದೆ ಪ್ರಸಂಚದ 
ಚರಿತ್ರೆಯೆ ಮೇಲೆ ಇವರು ಬೀರಿದ ಪ್ರಭಾವ ಬಹು ದೊಡ್ಡದು. ಕ್ರಿ.ಪೂ. 1000ಕ್ಕೆ 
ಬಹುಮುಂಜೆಯೇ ಇವರು ಜುಡಿಯದಲ್ಲಿ ನೆಲಸಿದ್ದರು. ಜೆರೂಸಲೆಂ ಮುಂದೆ ಇವರ 
ರಾಜಧಾನಿಯಾಯಿತು. ಈ ಪ್ರದೇಶದ ದಕ್ಷಿಣ ದಿಕ್ಕಿನಲ್ಲಿ ಈಜಿಪ್ಟ್‌, ಉತ್ತರಕ್ಕೆ ಪದೇ 
ಪದೇ ಬದಲಾಗುತ್ತಿದ್ದ ಸಿರಿಯ, ಅಸ್ಸಿರಿಯ ಮತ್ತು ಬೇಬಿಲಾನ್‌, ಈ ದೊಡ್ಡ 
ಸಾಮ್ರಾಜ್ಯಗಳಿದ್ದು ದರಿಂದ ಈ ದೇಶ ಈಜಿಪ್ಟ್‌ ಮತ್ತು ಈ ಸಾಮ್ರಾಜ್ಯಗಳ ಮಧ್ಯದೆ 
ಹಾದಿಯಾಗಿ ಪರಿಣವಿಸಿತು. ಹೀಗೆ ಹೀಬ್ರೂ “ಗಳ ಕಥೆ ಈ ಸಾಮ್ರಾ ಬ್ಯಗಳ ಚರಿತ್ರೆ 
ಯೊಂದಿಗೆ ಹಾ ಸುಹೊಕ್ಕಾಗಿ ಹೆಣೆದುಕೊಂಡಿದೆ. 
ಪ್ರಸಂಚದಲ್ಲಿ ಈ ಜನ ಪ್ರಾಮುಖ್ಯತೆ ಸಡೆಯಲು ಕಾರಣವೇನೆಂದರೆ ಕಸ ಬಸರು 
“ಹಳೆ ಒಡಂಬಡಿಕೆ? ಎಂದು ಕರೆಯುವ ಹೀಬ್ರೂ ಬೈಬಲ್ಲನ್ನು ಇವರೇ ಬರೆದಿದ್ದು. 
ಇದರಲ್ಲಿ ನಿಯಮಗಳು, ಘಟನಾವಳಿಗಳು, ಸೊ ಇ ಗಳು, ಸುಭಾಷಿತಗಳು ಕವಿತೆಗಳು 
ಕಟ್ಟು ಕಥೆಗಳು, ರಾಜಕೀಯ ಹೇಳಿಕೆಗಳು ಎಲ್ಲಾ ಇನೆ. ಇದನ್ನು ಒಂದು ಬಿಗೆಯೆ 
ಪ್ರಪಂಚದ ಚರಿಕ್ರೆಯೆಂತಲೂ ಹೇಳಬಹುದು. ಈ ಸಾಹಿತ್ಯ ಚರಿತ್ರೆಯಲ್ಲಿ ಮೊದಲ 
IS ಪೊ. 500 ಅಥವಾ 400 ರಲ್ಲಿ ಕಾಣಿಸಿಕೊಳ್ಳು ತ್ರ ಡೆ. 
ಇನೆಲನ ನ್ನೂ ಮೊದಲ ಬಾರಿಗೆ ಸಂಗ್ರಹಿಸಿ ಬರೆದದ್ದು ಬಹುಶಃ ಬೇಬಿಲಾನಿನಲ್ಲಿ 
ಎಂದು ತೋರುತ್ತದೆ. ಅಸ್ಸಿರಿಯ ತನ್ನ ಉತ್ತರ ದಿಕ್ಸಿನ ಹಗೆಗಳಾದ ಮೀಡರು, 
ಚಾಲ್ತಿ ಯನ್ನ ರು ಮತ್ತು eB ತನ್ನ ಇರುವಿಕೆಗಾ ಗಿ ಸೆಣಸುತಿ ತ್ಕಿದ್ದಾಗ 
ದಕ್ಷಿಣದಿಂದ. ಶತಿಸ್ಸತ ಫ್ಯಾರೋ ಎರಡನೆಯ ನೇಕೋ ಹೇಗೆ ಅದರ ಮೇಲೆ ದಂಡೆತ್ತಿ 
ಬಂದನೆಂದು ಮೊದಲೇ ನೋಡಿಸ್ತೀನೆ. ಜನ್ಯಾ: Ki ಇವನನ್ನು 
ಗಿಡ್ಡೊ ಎಂಬಲ್ಲಿ ಎದುರಿಸಿ ಸೋತುಹೋಗಿ ಕೊಲ್ಲಲ್ಪಟ್ಟನು. (ಕ್ರಿ.ಪೂ. 608) 
ಜ್ಯೂಡಾ ಈಜಿಸ್ಟಿನ ಅಧೀನರಾಜ್ಯವಾಯಿತು. ಬಳಿಕ, ಗ ಹೊಸರಾಜ, 
ಚಾಲ್ತಿ ಯನ್ನ ರ ನೆಬುಚಡ್ಡ ಜಾರ್‌ ಮಹಾಶಯ ನೇಕೊನನ್ನು ತಿರುಗಿ ಈಜಿಸ್ಟಿಗೆ ಓಡಿಸಿ 
ದಾಗ 'ಜ್ಯುಡಾದಲ್ಲಿ ತನ್ನ ಕೈಗೊಂಬೆಗಳಾದನರನ್ನೆ € ರಾಜರನ್ನಾಗಿ ಸ್ಕಾ ನಿಸುವ ಯತ್ನ 


೧೧೦ ಮಾನವಿಕ ಕರ್ಣಾಟಕ 


ಮಾಡಿದನು. ಇದು ಸಫಲವಾಗಲಿಲ್ಲ, ಜನ ಜೇಬಿಕೋನಿನ ಅಧಿಕಾರಿಗಳನ್ನು . ಕೊಂದು 
ಹಾಕಿದರು. ಈ ಪುಟ್ಟ ರಾಜ್ಯ ಸ್ವಪ್ರಯೋಜನಕ್ಕಾಗಿ ಈಜಿನ್ಟನ್ನು ಉತ್ತರದ ಸಾಮ್ರಾ 
ಜ್ಯದ ಮೇಕೆ ಎತಿ ಕಟ್ಟತಿ ತ್ತು. ಕೊನೆಗೆ ಚಕ್ರವರ್ತಿ ಈ ರಾಜ್ಯವನ್ನೇ ಪೂರ್ತಿ ನಾಶ 
ಮಾಡಲು ನಿರ್ಧರಿಸಿದನು. ಜೆರೂಸಲೆನ್ಮ ನ್ನು ಲೂಟ ಮಾಡಿ ಪೂರ್ತಿ ಸುಟ್ಟು ಹಾಕ 
ಲಾಯಿತು. ಸತ್ತುಳಿದ ಯೆಹೂದ್ಯರನ್ನು ಬೇಬಿಲಾನಿಗೆ ಸೆರೆ ಹಿಡಿದು ತೆಗೆದುಕೊಂಡು 
ಹೋದರು. 

ಕ್ರಿ. ಪೂ. 538 ರಲ್ಲಿ ಸೈರಸ್‌ ಬೇಬಿಲಾನನ್ನು ವಶಸಡಿಸಿಕೊಳ್ಳುವವರೆಗೂ ಈ 
ಜನರು ಅಲ್ಲಿಯೇ ಇದ್ದರು. ಸೈರಸ” ಇವರನ್ನೆಲ್ಲಾ ಒಟ್ಟು ಗೂಡಿಸಿ ಜೆರೂಸಸಿಂಗೆ 
ಹಿಂದಿರುಗಿ ಕಳುಹಿಸಿದನು. ಇವರು ತಮ್ಮ ದೇಶದಲ್ಲಿ ನೆನೆಸಿ ಜೆರೂಸಲೆಂನ ದೇವಸ್ಥಾನ 
ಮತ್ತು ಕೋಟಿಗಳನ್ನು ತಿರುಗಿ ಕಚ್ಚಿ ದರು. 

ಇದಕ್ಕೆ ಮುಂಚೆ ಯಹೂದ್ಯರಲ್ಲಿ ನಾಗರಿಕತೆ ಮತ್ತು ಒಗ್ಗಟ್ಟು ಇದ್ದಂತೆ ತೋರು 
ವುದಿಲ್ಲ. ಅವರಲ್ಲಿ ಎಲ್ಲೋ ಕೆಲವರಿಗೆ ಮಾತ್ರ ಓದು. ಬರಹ ಬರುತ್ತಿದ್ದಂತೆ ಕಾಣುತ್ತೆ ದೆ. 
ಅವರ ಚರಿತ್ರೆಯ ಅದಿ ಭಾಗದಲ್ಲಿ ಬೈಬಲ್ಲನ್ನು ಓದಿ ಹೇಳಿದ ಪ್ರಸಂಗ ಎಲ್ಲಿಯೊ 
ಬಂದಿಲ್ಲ. ಅದರಲ್ಲಿ ಮೊದಲ ಸಲ ಪುಸ್ತಕ ಎಂಬ ಸದ ಕಾಣಿಸಿಕೊಳ್ಳುವುದು. ಜೊಸ್ಸೆಯಾ 
ದೊರೆಯೆ ಕಾಲದಲ್ಲಿ. ಬೇಬಿಲಾನಿನಲ್ಲಿ ಬಂದನದಲ್ಲಿದ್ದ ಕಾಲದಲ್ಲಿ ಇವರು ನಾಗರಿಕತೆ 
ಪಡೆದು ಒಗ್ಗೆಟ್ಟಾದರು. ತಿರುಗಿ ಜೆರೂಸಕೆನ್ಮಿ ಗೆ ಬರುವ ಹೊತ್ತಿಗೆ ಈ ಜನಕ್ಕೆ ತನ್ಮು 
ಸಾಹಿತ್ಯ, ತಮ್ಮ ರಾಜ್ಯ ಎಂಬ ಅರಿವೆ ಚೆನ್ನಾಗಿ ಬಂದಿತ್ತು. ರಾಜಕೀಯದಲ್ಲೂ 
ಇವರು ಅಷ್ಟು ಹೊತ್ತಿಗೆ ಅರಿತು ನುರಿತಿದ್ದರು. 

ಆಗ ಬೆ ಬನ್ಗೆಂದರೆ ಬರಿಯೆ ಪೆಂಟಿಟ್ಯೂಕ್‌ ಆಗಿತ್ತೆಂದು ತೋರುತ್ತದೆ. ಅಂದರೆ 
ಹಳೆ ಒಡೆಂಬಡಿಕೆಯ ಮೊದಲ ಐದು ಪುಸ್ತಕಗಳು. ಇವಲ್ಲದೆ ಇವರ ಬಳಿ ಅನೇಕ ಬೇರೆ 
ಬೇರೆ ಪುಸ್ತಕಗಳಿದ್ದುವೆ. ಇವುಗಳೆಲ್ಲವನ್ನೂ ಪೆಂಟಟ್ಯೂಕ್‌ ನೊಂದಿಗೆ ಸೇರಿಸಿ ಎಲ್ಲವನ್ನೂ 
ಈಗ ಇರುವ ಹೀಬ್ರೂ ಶಿ ಬ್ಬೆ ಬಲ್ಲಿನ ರೂಪಕ್ಕೆ ತಂದರು. ಉದಾ : ಪೂರ್ವಕಾಲ 
ವೃತ್ತಾಂತ, ಕೀರ್ತನೆಗಳು ಮತ್ತು ಜ್ಞಾನೋಕ್ತಿಗಳು ಇತ್ಯಾದಿ. 

ಬೈಬಲ್ಲಿನ ಪ್ರಥಮ ಭಾಗದಲ್ಲಿ ಪ್ರಪಂಚ ಸೃಷ್ಟಿ, ಆಡಮ್‌ ಮತ್ತು ಈವ್‌ ಇವರ 
ಕಥೆ, ಪ್ರಳಯ ವೃತಾಂತಗಳನ್ನು ವಿವರಿಸಿದ್ದಾರೆ. ಬೇಬಿಲಾನ್‌ ಜನರ ನಂಬಿಕೆಗಳಿಗೂ 
ಇವುಗಳಿಗೂ ಬಹಳ ಸಾಮ್ಯ ಇಡೆ. ಸೆಮಿಟಿಕ್‌ ಜನರೆಲ್ಲರಲ್ಲೂ ಇಂತಹದೇ ಐತಿಹ್ಯ 
ಗಳಿದ್ದುವೆಂದು ತೋರುತ್ತದೆ. ಹಾಗೆಯೇ ಮೋಸೆಸ್‌ ಮತ್ತು ಸ್ಯಾಮ್ಸನ್ನನ ಕಥೆ 
ಗಳಂಥದೇ ಕಥೆಗಳು ಸುಮೆರಿಯ ಮತ್ತು ಬೇಬಿಲಾನ್‌ಗಳಲ್ಲಿ ಪ್ರಚಾರದಲ್ಲಿದ್ದು ವು. ಆದರೆ 
ಅಬ್ರಹಾಮನ ಕಥೆಯಿಂದ ಈಚೆಗಿನ ಕಥೆಗಳು ಮುಖ್ಯವಾಗಿ ಯಹೂದ್ಯರಿಗೆ ಮಾತ್ರ 
ಸಂಬಂಧಸಟ್ಟು ವು, 

ಅಬ್ರಹಾಮ್‌ ಹಮ್ಮುರಬಿಯಷ್ಟೇ ಹಿಂದಿನವನಾಗಿರಬಹುದು. ಈತನು ಸೆಮಿ 
ಟಕ್‌ ಅಲೆಮಾರಿ ಕುಲದವನು. ತನ್ನ ಗುಂಪಿಗೆ. ಹಿರಿಯನಾಗಿದ್ದವನು. ಇವನ ದೇಶ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೧ 


ಪರ್ಯಟನ, ಇನನ ಮಕ್ಕಳ ಮೊಮ್ಮಕ್ಕಳ ವೃತ್ತಾಂತ ಅವರು ಈಜಿಫ್ಟಿ ನಲ್ಫಿ ಬಂಧನ 
ಕ್ಟೊಳಗಾಗಿದ್ದುದು, ಇವೆಲ್ಲವನ್ನೂ ಬೈಬಲ್ಲಿನ «ಬುಕ್‌ ಆಫ್‌ ಜೆನಿಸಿಸ್‌”ನಿಂದ ವಿಶದ 
ವಾಗಿ ತಿಳಿದುಕೊಳ್ಳಬಹುದು. ಇವನು ಕ್ಯಾನನ್‌ ನಾಡಿನಲ್ಲಿ ಸ್ರಯಾಣ ಮಾಡಿದನು. 
ಸಂಪದ್ಯುಕ್ತವಾದ ನಗರಗಳಿದ್ದ ಈ ಸುಖಮಯವಾದ ನಾಡನ್ನು ಇವನಿಗೂ ಇವನ 
ಸಂತತಿಯವರಿಗೂ ಕೊಡುವೆನೆಂದು ದೇವರು ವಾಗ್ದಾನ ಮಾಡಿದನು ಎಂದು ಬ್ಬೆ ಬಲಿನಲ್ಲಿ 
ಹೇಳಿದೆ. 

ಈ ಜನರು ಬಹುಕಾಲ ಈಜಿಫ್ಟಿ ನಲ್ಲಿ ವಾಸಿಸಿದರು. ಬಳಿಕ ನಲವತ್ತು ವರ್ಷಗಳು 
ಮೋಸೆಸ್ಸನ ಮುಂದಾಳುತ್ತದಲ್ಲಿ ಮರುಭೂಮಿಯಲ್ಲಿ ಅಲೆದಾಡಿದನಂತರ ಪೂರ್ವಡಿಕ್ಕಿ 
ನಿಂದ ಅರೇಬಿಯದ ಮರಳುಕಾಡಿನ ಕಡೆಯಿಂದ ಇವರು ಕ್ಯಾನನ್‌ ನಾಡಿನ ಮೇಲೆರಿ 
ಬಂದರು. ಅಷ್ಟು ಹೊತ್ತಿಗೆ ಇನರ ಜನಸಂಖ್ಯೆ ಬೇಕಾದಷ್ಟು ಬೆಳೆದಿತ್ತು. ಇವರಲ್ಲಿ: ಆಗ 
ಹನ್ನೆರಡು ಗೋತ್ರಗಳಿದ್ದುವು. ಈಜಿಪ್ಟಿನ ದಾಖಗಿಗಳಲ್ಲಿ ಮೋಸೆಸ್ಸಿನ ಹೆಸರಾಗಲೀ 
ಕ್ಯಾನನ್‌ನ ವಿಷಯವಾಗಲೀ ಇಲ್ಲದಿರುವುದರಿಂದ ಇದರ ಕಾಲ ಮಾತ್ರ ಖಚಿತವಾಗಿ ತಿಳಿ 
ದಿಲ್ಲ. ಅಂತೂ ಇವೆಲ್ಲಾ ಕ್ರಿ.ಪೂ. 1600 ರಿಂದ 1300 ರ ಮಧ್ಯೆ ಯಾವಾಗಲೋ 
ನಡೆದಿರಬಹುದು. ಆದರೆ ದೇವರು ವಾಗ್ದಾನ ಮಾಡಿದ್ದಷ್ಟು ನಾಡೂ ಇವರಿಗೆ ದೊರಕ 
ಲಿಲ್ಲ. ಆ ನಾಡಿನ ತೀರ ಪ್ರದೇಶ ಅಷ್ಟು ಹೊತ್ತಿಗಾಗಲೇ ಕ್ಯಾನನೈಟ್‌ರ ಕೈತಪ್ಪಿ 
ಫಿಲಿಸ್ಪೈನ್ನರ ವಶಕ್ಕೆ ಹೋಗಿತ್ತು. ಇವರು. ಈಜಿಯನ್‌ ಜನರು. ಇವರ ಪಟ್ಟಣ 
ಗಳಾದ ಗಾಜಾ, ಗಾಥ್‌, ಅಷ್‌ ದಾದ, ಅಸ್ಫಲಾನ್‌ ಮತ್ತು ಜಾಪ್ಪಾ (Jappa) 
ಯಹೂದ್ಯರ ಆಕ್ರಮಣಕ್ಕೆ ಜಗ್ಗಲಿಲ್ಲ. ತೀರಪ್ರದೇಶದ ಹಿಂದಣ ಗುಡ್ಡಗಾಡಿನ ಪ್ರದೇಶ 
ಮಾತ್ರ ಯಹೂದ್ಯರ ವಶಕ್ಕೆ ಬಂದಿತು. ಅನೇಕ ತಲೆಮಾರುಗಳ ಕಾಲ ಈ ಜನ 
ಅಷ್ಟೇನೂ ಹೆಸರುಗಳಿಸಲಿಲ್ಲ. ತಮ್ಮಂತಹೆ ಕುಲಗಳಿಗೆ ಸೇರಿದ ಮೋಬೈೆಟರು, ಮಿಡಿಯ 
ನ್ರೈಟರು ಮುಂತಾದವರೊಡನೆಯೂ, ಓಲಿಸ್ಟೈ ನರೊಡನೆಯೂ ಜಗಳೆ ಕಾಯುವುದೇ 
ಇವರ ಮುಖ್ಯ ಕಾರ್ಯವಾಗಿ ಹೋಯಿತು. ಈ ಕಾಲದಲ್ಲಿ : ಅವರು ಪಟ್ಟಿ ಕಷ್ಟಗಳು. 
ಎದುರಿಸಿದ ಹೋರಾಟಗಳೆಲ್ಲವೂ ಬೈಬಲ್ಲಿನ ನ್ಯಾಯಪತಿಗಳು (ಬುಕ್‌ ಆಫ್‌ ಜಡ್ಡಸ್‌) 
ಎಂಬ ಭಾಗದಲ್ಲಿ ಚಿತ್ರಿತವಾಗಿವೆ. ತಮ್ಮ ಸೋಲು ಸಂಕಟಗಳನ್ನು ಮುಚ್ಚುಮರೆಯಿಲ್ಲದೆ 
ಇವರು ಹೇಳಿಕೊಂಡಿದ್ದಾರೆ. 

ಸುಮಾರು ಕ್ರಿ.ಪೂ. 1000 ದವರೆಗೂ ಇವರೆಲ್ಲಿ ರಾಜರಿರೆಲಿಲ್ಲ. ಪುರೋಹಿತರು 
ಮತ್ತು ನ್ಯಾಯಾಧೀಶರು. ಎನ್ನಬಹುದಾದವರನ್ನು ಜನಗಳಲ್ಲಿ ಹಿರಿಯರಾದವರು 
ಚುನಾಯಿಸುತಿ, ದ್ದರು. ಇವರೇ ಜನರನ್ನು ಅಳುತ್ತಿ ದ್ದರು, (ಆಳುತ್ತಿದ್ದರು ಎನ್ನು 
ವುದು ಅಷ್ಟು ಸರಿಯಲ್ಲ. ಏಕೆಂದರೆ ಹೀಬ್ರೂ ಜನರೆಲ್ಲಿ ಉಳಿದೆ ಜನರಲ್ಲಿದ್ದಂತೆ ಆಡಳಿತ 
ಕಾರ್ಯ ನಡೆಯುತ್ತಿರಲಿಲ್ಲ.) ಕ್ರಿ.ಪೂ. 1000ದ ಹೊತ್ತಿಗೆ ಯಾವಾಗಲೋ ಒಂದು 
ಕಾಲದಲ್ಲಿ ಯುದ್ಧದಲ್ಲಿ ಮುಂದಾಳುತನ ವಹಿಸಲೋಸುಗ “ಸಾಲ್‌” ಎಂಬಾತನನ್ನು 
ರಾಜನನ್ನಾಗಿ ಅರಿಸಿಕೊಂಡರು. ಈತನ ಮುಂದಾಳುತನವೇನೂ ಮೊದಲಿರುತ್ತಿ ದ್ದ 


೧೧೨ ಆ ಮಾನವಿಕ ಕರ್ಣಾಟಕ 


ನ್ಯಾಯಪತಿಗಳ ಮುಂದಾಳುತನಕ್ಕಿಂತ ಉಸಯೋಗಕರವಾಗಿರಲಿಲ್ಲ. “ಗಿಕ್ಟೊಯಾ 
ಶಿಖರ”ದ ಕದನದಲ್ಲಿ ಫಿಲಿಸ್ಸೈ ನರ ಬಾಣಗಳ ಸುರಿಮಳೆಯಲ್ಲಿ ಈತನು ಮರಣ ಹೊಂದಿ 
ದನು. ಆತನ ಶರೀರವನ್ನು ಶತ್ರುಗಳು ಬೆತ್‌-ಸಾನಿನ ಕೋಟಿ ಗೋಡೆಗೆ ಇಟ್ಟು ಮೊಳೆ 
ಹೊಡೆನರು. ಯುದ್ಧ ಕನಚವನ್ನು ತೆಗೆದುಕೊಂಡು ಹೋಗಿ ಹಿಲಿಸ್ಸೈನರ ವೀನಸ” 
ದೇವಾಲಯದಲ್ಲಿ ಇಟ್ಟಿರು. 

ಈತನ ನಂತರ ಬಂದ ಡೇವಿಡ್‌ ಈತನಿಗಿಂತ ವ್ಯವಹಾರ ಕುಶಲನಾಗಿದ್ದು ಏಳಿಗೆಗೆ 
ಬಂದನು. ಇಲ್ಲಿಂದ ಕೆಲವು ಕಾಲ ಮಾತ್ರ ಹೀಬ್ರೂ ಜನರು ಸುಖಸಂಸೋಷಡದಿಂದಿ 
ದರು. ಈ ಕಾಲ ಬಿಟ್ಟರೆ ಬೇರಾವಾಗಲೂ ಇವರು ಸುಖಶಾಂತಿ ಕಾಣಲಿಲ್ಲ. ಈ ಅಲ 
ಕಾಲದ ವೈ ಭವಕ್ಕೂ ಕಾರಣವಿಲ್ಲದಿರಲಿಲ್ಲ. ಫಿನಿಷಿಯೆನ” ನಟ್ಟಿಣವಾದ ಟೈರ”ನ ರಾಜ 
ಹಿರಾಮ್‌ ಡೇನಿಡ್ಡ ನೊಡನೆ ಒಸ್ಸಂದ ಮಾಡಿಕೊಂಡನು. ಹರಾಮ್‌ ಬುದ್ಧಿ ನಂತನೂ 
,ಉದ್ಯಮಶಾಲಿಯೂ ಆಗಿದ್ದಂತೆ ತೋರುತ್ತ ದೆ. ಇನನಿಗೆ ತನ್ನ ಪಟ್ಟಣದಿಂದ ಕೆಂಪು 
ಸಮುದ್ರಕ್ಕೆ ಹೀಬ್ಕ್ಯೂ ದೇಶದ ಮೂಲಕ ಹೋಗಲು ಅವಕಾಶ ಬೇಕಾಗಿತ್ತು. 
ಸಾಮಾನ್ಯವಾಗಿ ಫೀನಿಸಿಯನ್ನರ ವ್ಯಾಪಾರವೆಲ್ಲಾ ಈಜಿಪ್ಟ್‌ ಮೂಲಕ ನಡೆಯು 
ತ್ತಿತ್ತು. ಆದರೆ ಈ ಕಾಲದಲ್ಲಿ ಈಜಿಪ್ಟ್‌ ರಾಜ್ಯ ಅಸಾಧ್ಯ ಅವ್ಯಪಸ್ಥೆಗೆ ಈಡಾಗಿತ್ತು. 
ಮತ್ತು ಆ ಮಾರ್ಗದಲ್ಲ ಬೇರೆ ಅನಾನುಕೂಲಗಳೂ ಇದ್ದಿರಬಹುದು. ಏನೇ ಇರಲಿ, 
ಹಿರಾಮನು ಡೇನಿಡ್ಡ ನೊಡನೆಯೂ, ಅವನ ಮಗ ಸಾಲೊಮನ್ಸಿ ನೊಡನೆಯೂ ನಿಕಟ 
ಸಂಪರ್ಕವಿಟ್ಟುಕೊಂಡಿದ್ದನು. ಹಿರಾಮನ ಸಹಾಯೆದಿಂದ ಜೆರೂಸಲೆಂನ ಕೋಟಿ, ಅರ 
ಮನೆ ಮತ್ತು ದೇವಾಲಯಗಳು ಕಟ್ಟಲ್ಪಟ್ಟ ವೆ. ಇದಕ್ಕೆ ಪ್ರತಿಫಲವಾಗಿ ಹಿರಾಮನಿಗೆ 
ತನ್ನ ಹಡಗುಗಳನ್ನು ಕೆಂಪು ಸಮುದ್ರದಲ್ಲಿ ನಿರ್ಮಿಸಿ ವ್ಯಾಪಾರಕ್ಕೋಸ್ಟರ ಕಳುಹಿಸಲು 
ಅವಕಾಶ ದೊರೆಯಿತು. ಜೆರೂಸಲೆಮಿನ ಮುಖಾಂತರ ದಕ್ಷಿಣೋತ್ತರ ಮಾರ್ಗವಾಗಿ 
ಬೇಕಾದಷ್ಟು ವ್ಯಾಪಾರ ನಡೆಸಲು ಮೊದಲಾಯಿತು. ರಾಜನು ಅದುವರೆಗೂ ಎಂದೂ 
ಕಂಡಿಲ್ಲದಷ್ಟು ಐಶ್ವರ್ಯ ಮತ್ತು ವೈಭವ ಸಾಲೋಮನ್‌ ರಾಜನ ಕಾಲದಲ್ಲಿ ಬಂದಿತು. 
ಇವನಿಗೆ ಈಜಿಪ್ಟ್‌ನ ಫ್ಯಾರೋ ಸಹ ತನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟಿದ್ದನು. 

ಆದರೂ ಸಾಲೊಮನ್ನ್ನಿನ ವೈಭವ ಐಶ್ವರ್ಯಗಳನ್ನು ಇಂದಿನ ಪರಿಸ್ಥಿತಿಗಳ ದೃಷ್ಟಿ 
ಯಿಂದ ಪರಿಶೀಲಿಸುವುದು ಒಳ್ಳೆ ಯದು. ಅತ್ಯಂತ ವೈಭವ ದೆಶೆಯಲ್ಲಿದ್ದಾಗಲೂ ಸಾಲೊ 
ಮನ್‌ ಸಣ್ಣದೊಂದು ಪಟ್ಟಣದ ಅಧಿಸತಿಯಾಗಿದ್ದನಷ್ಟೆ ; ಅದೂ ಬೇರೊಬ್ಬ ರಾಜನಿಗೆ 
ಅಧೀನ ರಾಜನಾಗಿ. ಆತನ ರಾಜ್ಯದ ಪ್ರಾಬಲ್ಯ ಅದೆಷ್ಟು ಬೇಗ ಕುಂದಿ ಹೋಯಿ 
ತೆಂದರೆ ಆತನ ಮರಣದ ನಂತರ ಕೇವಲ ಕೆಲವು ವರ್ಷಗಳಲ್ಲಿಯೇ 33 ನೇ ವಂಶದ 
ಮೊದಲ ಫ್ಯಾರೋ ಷೀಷಕ್‌ ಜೆರೂಸರೆಮ್ಮ ನ್ನು ವಶಸಡಿಸಿಕೊಂಡು ಅದರ ಐಶ್ವರ್ಯದ 
ಬಹುಭಾಗವನ್ನು ಕೊಳ್ಳೆ ಹೊಡೆದುಕೊಂಡು ಹೋದನು. ಎನ್ಟೋ ವಿಮರ್ಶಕರು 
“ರಾಜರು ಮತ್ತು ಘಟನಾವಳಿಗಳು? ಭಾಗದಲ್ಲಿ ಸಾರೊಮನ್ನನ ಐಶ್ವರ್ಯ ವೈಭವಗಳನ್ನು 
ಹೀಬ್ರೂ ಲೇಖಕರು ಅತಿಯಾಗಿ ಉತ್ರ್ರೇಕ್ಸಿಸಿದ್ದಾರೆಂದು ಟೀಕಿಸಿದ್ದಾರೆ. ಮುಂದೆ 


ಪ್ರಪಂಚದೆ ಸಂಕ್ಷಿಪ್ತ ಇತಿಹಾಸ ೧೧೩್ಕಿ 


ಬಂದ ನೇಖಕರು ಸ್ವಜಾತಿ ಅಭಿಮಾನದಿಂದ ಮೊದಲಿದು ದಕ್ಕೆ ಬೇಕಾದಷ್ಟನ್ನು ಸೇರಿಸಿ 
ಬಿಟ್ಟಿ ದ್ಹಾರೆಂದು ಇವರ ಊಹೆ, ಆದರೆ ಬ್ಯ ಸೈ ಬಲ್ಲಿನ ಈ ಭಾಗವನ್ನು ಎಚ್ಚರಿಕೆಯಿಂದ 
ಓದಿದಾಗ ಈ ವರ್ಣನೆಗಳು ಮೊದಲ ನೋಟಕ್ಕೆ ಕಾಣುವಸ್ಟೇನೂ ಮೀತಿ ಮೀರಿಲ್ಲ 
ವೆಂದು ಗೊತ್ತಾಗುತ್ತದೆ. ಬೈ ಬಲ್ಲಿನಲ್ಲಿ ಹೇಳಿರುವ. ಅಳತೆಗಳ ಪ್ರ nad ಹೋಲಿಸಿ ನೋಡಿ 
ದರೆ “ಸ ಸಾರೊಮನ್ನನ ದೇವಾಲಯ” ಇಂದಿನ ಪಟ್ಟಣಗಳ ಹಾ ಉುಷ್ತಭಕ ಚರ್ಚಿ 
ಗಿಂತಲೂ ಚಿಕ್ಸದಾಗಿತ್ತೆಂದು ವ್ಯಕ್ತ ವಾಗುತ್ತದೆ. PE ನಂತರ ಇದ್ದ ಆಹೆಬ"ರಾಜನು 
ಆಸ್ಲಿ ರಿಯದ ಸ್ಥೆ ನ್ಯಕ್ಸೆ ಎರಡು ಸಾವಿರ ರಥಗಳನ್ನು ಕಳುಹಿಸಿದನೆಂದು ಅಸ್ಸಿರಿಯದ 
ಸ್ಮಾರಕವೊಂದರಲ್ಲಿ ಬರೆದಿರುವಾಗ ಸಾಲೊವ-ನ್ನನ ಬಳಿ ಸಾವಿರದ ಮಾಸೂರು ರಥ 
ಗಳಿದ _ದೇನೂ ಅತಿಶಯವಲ್ಲವೆಂದು ತರು ಅಲ್ಲದೆ ಸಾಲೊಮನ್‌ ಹೊರ 
ಆಡಂಬರಕ್ಕೊ ಸ್ವರ ಬಹಳ ಹಣ ಖರ್ಚು ಮಾಡಿದನೆಂದೂ ಜನಗಳಿಂದ ಹೆಚ್ಚು ಹೆಚ್ಚಾ ಗಿ 
ತೆರಿಗೆ ವಸೂಲು ಮಾಡುತ್ತಿ ದ್ದು ದಲ್ಲನೆ ಅವರನ್ನು ಅತಿಯಾಗಿ ದುಡಿಸುತಿ, 11 
ಬೈಬಲ್ಲನ್ನು ಸ ಸರಿಯಾಗಿ ಪರೀಕ್ಷಿ] ಸಿದರೆ ೫ 06 ದೆ. ಇವನ ಮರಣದ ೨ ಈ 


ರಾಜ್ಯದ ಉತ್ತರ ಭಾಗ ಜೆರೂಸ: ಕೆಮಿನಿಂದ ಬೇರೆಯಾಗಿ ಇಸ್ರೇಲ್‌ ಎಂಬ ಸ್ವತಂತ್ರ 


ರಾಜ್ಯವಾಯಿತು. ಜೆರೂಸಲೆಂ ಜ್ಯುಡಾದ ಮುಖ್ಯ ಸಟ್ಟಿಣವಾಯಿತು. 
ಹೀಬ್ರ್ಯೂ ಜನ ನರ ವೈಭವ ಕೇವಲ ಸ್ವಲ್ಪ ಕಾಲ ಮಾತ್ರವಿತ್ತು. ಹೀರಾವತ್‌ 
ತೀರಿಕೊಂಡ ನಂತರ ಟ್ಛಿರ” ಪಟ್ಟ ಣದೆಡೆಯಿಂದ ಬರುತ್ತಿದ್ದ ಸಹಾಯ ನಿಂತು 
ಹೋಯಿತು. ಈಜಿಸ್ಟ್‌ ತಿರುಗಿ ಪ್ರಬಲಪಾಯಿತು. ಇನ್ನು ಮುಂದೆ ಜ್ಯುಠಾ ಮತ್ತು 
ಇಸ್ರೇಲಿನ ಚರಿತೈಯೆಂದರೆ ಉತ್ತ ರದಲ್ಲಿ ಸಿರಿಯ, ಅಸ್ಸಿರಿಯ ಮತ್ತು ಇವುಗಳ ಕಾಲದ 
ನಂತರ ಬೇಬಿಲಾನ್‌, ದಕ್ಷಿಣದಲ್ಲಿ ಈಜಿಪ್ಟ್‌, ಈ ಯ ರಾಷ್ಟ್ರ ಗಳ ನಡುವೆ ಸಿಕ್ಕಿ 
ಬಿದ್ದ ಎರಡು ಪುಟ್ಟ ರಾಜ್ಯಗಳ ಹಗು. ಒಂದಾಗುತ್ತ co ನಃ 
ಬರುತಿ, ದ್ದ ಆಪತ್ತು ಗಳೆ ಮಧ್ಯ ಈ ಆಪತ್ತು ಗಳಿಗೆ ಕ್ಷಣಿಕವಾದ ಪರಿಹಾರ ಮತ್ತೊ ಮ್ಮ 
ಆಪತ್ತು, "ಹೀಗೆಯೇ ಇವರ ಜೀವನ ಮುನ್ನ “ಡೆಯಿತು. ಸಂಸ್ಕತರಾಗಿಲ್ಲದ ಜನ, ಹರ 
ಹ ಳುತ್ತಿದ್ದ ಅಂಥದ್ದೇ ರಾಜರು ಇದೇ ಇವರ ಚರಿತ್ರೆಯಲ್ಲಿ ಬರುವ ಪಾತ್ರಗಳು. 
ಕ್ರಿ. ಇಡೆ 721ರಲ್ಲಿ ಇಸ್ರೇಲನ್ನು ಅಸ್ಟೀರಿಯನ್ವರು ಪೂರ್ತಿ ಸೋಲಿಸಿಬಿಟ್ಟರು. ಅಲ್ಲಿಂದ 
ಹ ಖ್ಗಿಯ ಜನರ ಹೆಸರು ಚರಿತ್ರೆಯಲೆ ಲ್ಲೂ ಕಾಣಿಸುವುದಿಲ್ಲ. ಜ್ಯುಡಾ ಮಾತ್ರ 
ಕಿ.ಪೂ. ಸ ರವರೆಗೂ ಹಾಗೂ ಹೀಗೂ ಜೀವ ಹಿಡಿದುಕೊಂಡಿತ್ತು. ಕಡೆಗೆ 
2೫ ಇಸ್ರೇಲಿನ ಗತಿಯೇ ಆಯಿತು. ಬೈಬಲ್ಲಿನಲ್ಲಿ “ನ್ಯಾಯಸತಿ”ಗಳ ಕಾಲದಿಂದೀ 
ಜಿಗೆ ವರ್ಣಿಸಿರುವ ಚರಿತೆಯ ವಿವರಗಳಲ್ಲಿ ಕೆಲವೆ ಅಕ್ಷೇಸಣಾರ್ಹವಾದ ತ” 
ಬಹುದು ; ಆದರೂ ಈ ಭಾಗದಲ್ಲಿ ಹೇಳಿರುವುಸೆಲ್ಲಾ ಹೆಚ್ಚು ಕಡಿಮೆ ನಿಜ. ಈಜಿಪ್ಟ್‌ 
ಅಸ್ಸೀರಿಯ ಮತ್ತು ಬೇಬಿಲಾನ” ಗಳಿದ್ದಲ್ಲಿ ಕಳೆದ ಶತಮಾನದಲ್ಲಿ ನಡೆದ ಭೂಕೋಧನೆ 
ದ ತಿಳಿದು ಬಂದ ಅಂಶಗಳಿಗೂ ಈ ಕಥೆಗಳಿಗೂ ತಾಳೆ ಬರುತ್ತದೆ. 
ಹೀಬ್ರೂ ಜನ ತಮ್ಮ ಇತಿಹಾಸ ಸವನ್ನು ಒಟ್ಟುಗೂಡಿಸಿಕೊಂಡು ತನ್ಮುದೇ 


1೨ 


ಇ 


೧೧೪ ಮಾನವಿಕ ಕರ್ಣಾಟಕ 


ಸಂಪ್ರದಾಯವನ್ನು ರೂಸಿಸಿಕೊಂಡಿದ್ದು ಬೇಬಿಲಾನಿನಲ್ಲಿ. ಬೇಬಿಲಾನಿಗೆ ಬಂದಿಗಳಾಗಿ: 
ಹೋಗಿದ್ದ ಯಹೂದ್ಯರಿಗೂ ಸೈರಸ್ಸಿನ ಆಜ್ಞೆಯಂತೆ ಜೆರೂಸಲೆಮಿಗೆ ಹಿಂದಿರುಗಿದ ' 
೦ ೪) *% ಇ 4 


ಯಹೊದ್ಯರಿಗೂ ಅನೇಕ ವ್ಯತ್ಯಾಸಗಳಿದ್ದು ವ್ರ. ಅಷ್ಟು ಹೊತ್ತಿಗೆ ಇವರಲ್ಲಿ ಜ್ಞಾ ನ 
ಮತ್ತು ಚೈತನ್ಯಗಳು ವೃದ್ಧಿಯಾಗಿದ್ದುವೆ. ಬಂಧೆನದಲ್ಲಿದ್ದಾಗೆ ಇವರು ನಾಗರಿಕತೆ 
ಯನ್ನು ಅರಿತುಕೊಂಡರು. ಈ ಜನದ ವಿಶಿಷ್ಟ ಮನೋಧರ್ಮ ರೂಪುಗೊಳ್ಳೆಲು 
ಪ್ರವಾದಿಗಳೆಂಬ ಹೊಸ ಮಾರ್ಗದ ಜನ ಬಹುಮಟ್ಟಿಗೆ ಕಾರಣರಾದರು. ಈಗ ಈ 


ಪ್ರವಾದಿಗಳತ್ತ ನಮ್ಮ ದೃಷ್ಟಿಯನ್ನು ತಿರುಗಿಸೋಣ. ಒಂದೇ ಸಮನೆ ಮುನ್ನಡೆಯು 


ತ್ಮಲೇ ಇರುವ ಮಾನವ ಸಮಾಜದ ಚರಿತ್ರೆಯಲ್ಲಿ ಆಗಾಗ ಹೊಸ ಪ್ರಭಾವಯುತ ಶಕ್ತಿ 


ಗಳು ಹುಟ್ಟುತ್ತಿದ್ದವೆಂಬುದಕ್ಕೆ ಈ ಪ್ರವಾದಿಗಳು ಸಾಕ್ರಿಗಳಾಗಿದ್ದಾರೆ. 


22 ಜ್ಯುಡಿಯದ ಪುರೋಹಿತರು ಮತ್ತು ಪ್ರವಾದಿಗಳು 


ಬೇಬಿಲಾನ್‌ ಮತ್ತು ಅಸ್ಸಿರಿಯಗಳ ಪತನಗಳು ಸೆಮಿಟಿಕ್‌ ಜನರಿಗೆ ಮುಂದೆ ಒದ 
ಗಿದ ವಿಸತ್ಸರಂಪರೆಯ ಮೊದಲ ಸೂಚನೆಗಳು ಅಷ್ಟೆ. ಕ್ರಿ.ಪೂ. 17 ನೆಯ ಶತಮಾನ 
ದಲ್ಲಿ ನಾಗರಿಕ ಪ್ರಪಂಚವೆಲ್ಲಾ ಸೆಮಿಟಿಕ್‌ ಜನರ ಕೈ ಸೇರುವುದೆಂಬಂತೆ ತೋರುತ್ತಿತ್ತು. 
ಅಸ್ಸಿರಿಯ ಸಾಮ್ರಾಜ್ಯ ಅವರದ್ದೇ ಆಗಿತ್ತು. ಈಜಿಪ್ಟ್‌ ಅವರ ವಶದಲ್ಲಿತ್ತು. ಅಸ್ತಿರಿ 
ಯನ್ನರು, ಬೇಬಿಲಾನಿಯನ್ನರು ಮತ್ತು ಸಿರಿಯನ್ನ ರೆಲ್ಲರೂ ಸೆಮಿಟಿಕ್‌ ಜನರೇ. ಇವರ 
ಭಾಷೆಗಳೆಲ್ಲಾ ಪರಸ್ಪರರಿಗೆ ಅರ್ಥವಾಗುತ್ತಿ ದ್ದ್ಹುವು. ಪ್ರಪಂಚದ ವ್ಯಾಪಾರವೆಲ್ಲಾ ಸೆಮಿ 
ಬಿಕ್‌ರ ಕೈಯಲ್ಲಿತ್ತು. ಸ್ಪೇನ್‌, ಸಿಸಿಲಿ ಮತ್ತು ಆಫಿ)ಕಗಳಲ್ಲಿ ಫಿನೀಷಿಯನ್ನರು ಸ್ಕಾಪಿ 
ಸಿದ್ದ ನಗರಗಳು ಇವರ ತಾಯ್ನಾಡಿನ ನಗರಗಳಾದ ಟೈರ್‌ ಮತ್ತು ಸಿಡನ್‌ಗಳನ್ನು 
ಮೀರಿಸಿದುವ್ರೆ. ಕ್ರಿ.ಪೂ. 800 ಕಿಂತ ಮುಂಚೆಯೇ ಸ್ಥಾಪಿತವಾಗಿದ್ದ ಕಾರ್ಥೇಜಿನ 
ಜನಸಂಖ್ಯೆ ಒಂದು ಕಾಲದಲ್ಲಿ ಹೆತ್ತು ಲಕ್ಷಕ್ಕೂ ಹೆಚ್ಚಿತ್ತು. ಅಲ್ಲಿಂದ ಹೊರಟ ಹಡಗು 
ಗಳು ಬ್ರಿಟನ್ಸಿನವರೆಗೂ ಹೋಗುತ್ತಿದ್ದು ವಲ್ಲದಿ ಅಟ್ಲಾಂಟಿಕ್‌ ಸಾಗರದಲ್ಲಿಯೂ ಸ್ವಲ್ಪ 
ದೂರ ಸಂಚರಿಸುತ್ತಿದ್ದುವು. ಇವುಗಳು ಮಡೀರಾವನ್ನೂ ತಲುಸಿದ್ದಿರಬಹುದು. ಅರೇ 
ಯೆ ಮತ್ತು ಬಹುಶಃ ಭಾರತಗಳೊಡೆನೆ ವ್ಯಾಪಾರ ಮಾಡುವುದಕ್ಟೋಸ್ಪರ ಹಿರಾಮ್‌ 
ಸಾಲೊಮನ್ನನ ಸಹಕಾರದಿಂದ ಕೆಂಪು ಸಮುದ್ರದ ಮೇಲೆ ಹಡಗುಗಳನ್ನು ಕಟ್ಟಿದನೆಂದು 
ಈ ಮೊದಲೇ ನೋಡಿಸ್ಟೇವೆ. ಫ್ಯಾಕೋ ನೇಕೊವಿನ ಕಾಲದಲ್ಲಿ ಫಿನೀಷಿಯನ್‌ ತಂಡ 
ವೊಂದು ಆಫಿ ಕಖುಡವನ್ನು ಪೂರ್ತಿಯಾಗಿ ಸುತ್ತುವರಿದುಕೊಂಡು ಬಂದಿತು. 
ಆರ್ಯರು ಆಗಿನ್ನೂ ನಾಗರಿಕರಾಗಿರಲಿಲ್ಲ. ಗ್ರೀಕರು ಮಾತ್ರ ತಾನು ನಾಶ ಮಾಡಿದ 
ನಾಗರಿಕತೆಯೆ ಸ್ಥಾನದಲ್ಲಿ ತಮ್ಮ ಹೊಸ ಸಂಸ ತಿಯನ್ನು ಸ್ಥ್ಫಾಸಿಸುತ್ತಿ ದ್ದರು. ಅಂದಿನ 
ಅಸ್ಸಿರಿಯನನ್ನು ಲಿಖಿತವೊಂದರಕ್ಲಿ ನೀಡರು ಮಧ್ಯ ಏಷ್ಯಾದಲ್ಲಿ “ಎದುರಿಸಲು ದುಸ್ಸಾಧ್ಯ 
ರಾಗುತ್ತಿರುವರು? ಎಂದಿದೆ. ಮುಂದೆ ಕ್ರಿ. ಪೂ. 300 ಕೂ ಮುಂಚೆಯೇ ಸೆಮಿಟಿಕ್‌ 
ಜನರ ಉನ್ನತಿಯ ಗುರುತುಗಳೂ ಸಹ ಹೇಳ ಹೆಸರಿಲ್ಲದಂತೆ ಅರ್ಯರಿಂದ ಅಳಿಸಿಹೋದುನ್ರೆ. 


< kb % 


ಸ್ರ್‌ಪಂಚದ ಸಂಕ್ಷಿಪ್ತ ಇತಿಹಾಸ ೧೧೫ 


ಎಣಿಲ್ಲಿಯೊ ಸೆಮಿಟಿಕ್‌ ಜನ ಆರ್ಯರ. ಅಧೀನರಾಗಿಯೋ ' ಸಾಮಂತರಾಗಿಯೋ 
ಬಾಳಬೇಕಾಯಿತು. ಕೆಲವೆ ಕಗೆಯೆಂತೂ ಸೆಮಿಟಿಕ್‌ ಜನ ದಿಕ್ಪಾಪಾಲಾಗಿ ಚೆದರಿಯೂ 


' ಹೋದರು. ಇಷ್ಟೆಲ್ಲ ನಡೆಯುವುದೆಂದು ಊಹಿಸುವುದಕ್ಕೂ ಸಹ ಕ್ರಿ.ಪೂ. 800ರಲ್ಲಿ 


ಸಾಧ್ಯವಿರಲಿಲ್ಲ. "ಅದರೆ ಅಕ್ಟೆಡಿಯನ್ನರು ಮತ್ತು ಒಂದನೆ ಸಾರ್ಗಾನನು ಸುಮೆರಿಯ 
ವನ್ನು ಜಯಿಸುವುದಕ್ಕೂ ಮುಂಚೆ ಸೆಮಿಟಿಕ್‌ ಜನ ಜೀವಿಸುತ್ತಿದ್ದಂತೆ ಅಲೆಮಾರಿಗಳಾಗಿ 
ಜೀವಿಸುತ್ತಿದ್ದ ಉತ್ತರ ಅರೇಬಿಯದ ಬೆಡುಯಿನ್‌ ಜನ ಮಾತ್ರ ಆರ್ಯರ ಒಡೆತನಕ್ಕೆ 
ಸಿಗಲಿಲ್ಲ. 
ಇನ್ನು ನಾಗರಿಕೆರಾಗಿದ್ದ ಸೆಮಿಟಿಕ್‌" ಜನರಲ್ಲಿ ಈ ಐದು ಶತಮಾನಗಳ ಆರ್ಯರ 
ಧಾಳಿಯನ್ನು ತಡೆದುಕೊಂಡು ತಮ್ಮ ಹಳೆಯ ಮತ ಸಂಪ್ರದಾಯಗಳನ್ನು ಬಿಟ್ಟು ಕೊಡ 
ದಿದ್ದವರೆಂದರೆ ಸ್ಪೆರಸ್‌ನ ಕಾಲದಲ್ಲಿ ಬೇಬಿಲಾನಿನಿಂದ ಜೆರೂಸಕೆಮಿಗೆ ಹಿಂದಿರುಗಿದ್ದ, 
ಅಲ್ಪರೆಂದು ತೋರುತ್ತಿದ್ದ ಯಹೂದ್ಯರು ಮಾತ್ರ. ಇನರ ಈ ದಾರ್ಷ್ಟ್ಯಕ್ಕೆ ಮುಖ್ಯ 
ಕಾರಣ ಇವರು ಬೇಬಿಲಾನಿನಲ್ಲಿದ್ದಾಗ "ರೂಢಿಸಿಕೊಂಡಿದ್ದ ಬೈಬಲ್‌ ಗ್ರಂಥ20, 
ಯಹೂದ್ಯರು ಬ್ಬೆ ಬಲ್ಲನ್ನು ರಚಿಸಿದರೆನ್ನು ಪ್ರೆದಕ್ಸಿಂತ ಬೈಬಲ್‌ ಯಹೂದ್ಯ ಸಮಾಜಕ್ಕೆ 
ಜನ್ಮ ಕೊಟ್ಟಿ ತೆನ್ನ್ನ ಬಹುದು. ಇವರ ಸುತ್ತಮುತ್ತ ಇರುತ್ತಿದ್ದ ಜನರ ಭಾವನೆಗಳಿಗಿಂತ 
ಬೇರೆಯಾಗಿದ್ದ, ಮನಸ್ಸನ ನ್ನು ಪ ಸಚೋದಿಸಿ ಚೈತನ್ಯ ನೀಡುವ ಭಾವನೆಗಳು ಈ 
ಗ್ರಂಥದುದ್ದಕ್ಕೂ ಕಂಡು ಬರುತ್ತವೆ. ಒಟ್ಟು 2500 ವರ್ಷಗಳ ಕಾಲ, ಬೇರೆ ಜನ 
ತನ್ಮು ನ್ನು ತುಳಿಯುತ್ತಿದ್ದಾಗ, ತಾವೇ ಹೊಸ ಹೊಸ ಅನುಭವಗಳನ್ನೆ ದುರಿಸಬೇಕಾ 
ದಗ: ಕಷ್ಟಗಳ; ಬಂಡೊಡಗಿದಾಗಳೆಲ್ಲ ಈ ಜನ ಈ ಭಾವನೆಗಳ ಅಧಾರನೆ್ನೆ € ನಂಬಿ 
ಕೊಂಡು EE. 
ಯೆಹೊದ್ಯರೆ ಭಾವನೆಗಳಲ್ಲೆಲ್ಲಾ ಮುಖ್ಯವಾದುವು ದೇವರನ್ನು ಕುರಿತ ಅವರ 
ಕಲ್ಪ ನೆಗಳು. ತಮ್ಮ ದೇವರು ದೃಷ್ಟಿಗೆ ಅಗೋಚರನು ಮತ್ತು ಮನುಷ್ಯ ಮಾತ್ರ 
ಕೊಂಡಿಗೆ ನಿಕಟ ಸುಪರ್ಕವಿಲ್ಲದಿರುವವನೆದೂ ಕೇವಲ ಮನುಷ್ಯರ ಕೈಯಿಂದ ನಿರ್ಮಿತ 
ವಾದ ದೇವಾಲಯಗಳಲ್ಲಿ ಮಾತ್ರ ಇರುವವನಲ್ಲನೆಂದೂ ಧರ್ಮಶೀಲನಾದ ಆತನು 
ಪ್ರಸಂಚದಾದ್ಯಂತೆ ಇರುವನೆಂದು ಇವು ನಂಬಿದ್ದರು. ಉಳಿದೆಲ್ಲ ಜನರು ತಮ್ಮ ತಮ್ಮ 
ದೇವರುಗಳು ದೇವಾಲಯಗಳಲ್ಲಿರುತ್ಮಿದ್ದ ಮೂರ್ತಿಗಳಲ್ಲಿ ಸ್ವತಃ ಜೀವಂತವಾಗಿರುತ್ತಿ ದ 
ರೆಂದು ನಂಬುತ್ತಿದ್ದರು. ಅಂತಹ ಮೂರ್ತಿಯನ್ನು ಒಡೆದು ಹಾಕಿ ಜೇವಾಲಯವನ್ನು 
ನೆಲಸಮ ಮಾಡಿದರೆಂದಕೆ ತೀರಿತು, ಆ ದೇವರ ಹೆಸರು ನಿಧಾನವಾಗಿ ಅಳಿದು ಭೋಗ 
ತ್ತಿತ್ತು. ಪೂಜಾರಿಗಳ್ಕು ಯಜ್ಞಗಳು ಇವ್ರೆಗಳೆಲ್ಲವನ್ನೂ ಮೀರಿದವನಾಗಿದ್ದ ಸ್ವರ್ಗ 
ಲೋಕದಲ್ಲಿರುತಿ, ದ್ದ ಯೆಹೂದ ರ ದೇವರು ಮಾನವ ಸಮಾಜಕ್ಕೆ ಹೊಸಬನಾಗಿದ್ದ ಥೆ 
“ಬ್ರ ಹಾಮನ "ಜೀನರು” es ಜನರನ್ನೆ, ಲ್ಲಾ ಸರೀಕ್ರಿಸಿ ತಮ್ಮನ ನನ್ನ "ತನ್ನ 
ಜನರೆಂದು ಆಯ್ದಿಟ್ಟಿರುವನೆಂದೂ "`ಜಿರೂಸರೆಮನ್ನು ಉದ್ಧಾ ರ ಮಾಡಿ ಪ್ರಸಂಚದಲ್ಲಿ 
ಇಡ ಆಗಾರನನ್ನಾ ಗಿ ಮಾಡುವುದು ಆತನಿಂದ ತಮಗೆ ನೇಮಿಸಲ್ಪಟ್ಟ ಕಾರ್ಯನೆಂದೂ 


೧೧೬ ಮಾನವಿಕ ಕರ್ಣಾಟಕ ಣೆ 


ಇವರು ನಂಬಿನ್ನ್ದರು. ಹೀಗೆ ಉನ್ನ ತವಾದ ಸಾಮಾನ್ಯ ಧ್ಯೇಯೆ ಒಂದಿದ್ದು ದರಿಂದ 


ಇನರು ತಾನು ಉಳಿದವರಿಗಿಂತ ಹಸ ಮರೆಂದು ಭಾವಿಸುತ್ತಿದ್ದರು. ಬೇಬಿಲಾಫಿನಿಂದ 


ಹಿಂದಿರುಗಿ ಬಂದ ಮೇಲಂತೂ ಈ ಭಾವನೆ ಇವರಲ್ಲಿ ಪ್ರತಿಯೊಬ್ಬ ರಲ್ಲೂ ಊರಿ” 


ಹೋ ಯಿತು. 
ಮುಂದೆ ದುರ್ದೆಕೆ ಬಂದಾಗ ಅನೇಕ ಬೇಬಿಸೋನಿಯನ್ನರು, ಸಿರಿಯನ್ನರು, 


ಇನ್ನೂ ಮುಂದೆ ಫಿನೀಷಿಯನ್ನರು ಈ ಮತದ ಅನುಯಾಯುಗಳಾದುದೇನೂ ಆ” ರ್ಯ 


ತ 


ವಲ್ಲ. ಈ ಜನರೆಲ್ಲರ ಮತ್ತು ಯಹೂದ್ಯರ ಭಾಷೆ ಪದ್ಧ ತ್ತಿ ಅಭಿರುಚಿ ಮತ್ತು ಸಂಪ್ರ. 
ದಾಯಗಳಲ್ಲಿ ಹೆಚ್ಚು ವ್ಯತ್ಯಾಸವಿರಲಿಲ್ಲವಾದರೂ ಇಷ ಮತಗಳಿಗಿಂತ ಯಹೂದ್ಯ ಮತ 
ಸ್ಫೂರ್ತಿದಾಯಕವಾಗಿತ್ತು. ಅದರ ಅನುಯಾಯಿಗಳಲ್ಲಿ ಸಹೋದರ ಭಾವನೆ ಬಲ 
ವಾಗಿರುತ್ತಿತ್ತು. ಇಷ್ಟೇ ಅಲ್ಲದೆ ಅದರ ಅನುಯಾಯಿಗಳಿಗೆ ಮುಂದೆ ಸುಖಸಂತೋಷಗಳ 


ಕಾಲವೊಂದು ಬಂದೇ ಬರುವುದೆಂಬ ಭರವಸೆ ಇರುತ್ತಿತ್ತು. ಫಿನೀಷಿಯನ್‌ ಪಟ್ಟಣ" 


ಗಳಾದ ಟೈರ್‌, ಸಿಡನ್‌, ಮತ್ತು ಕಾರ್ಥೇಜುಗಳ ಪತನದ ನಂತರ ಇದ್ದಕ್ಕಿದ್ದಂತೆ. 


ನಿನೀಷಿಯನ್ನ ರ ಹೆಸರೇ ಮಾಯವಾಗುತ್ತದೆ. ಅದೇ ಸಮಯದಲ್ಲಿ ಜೆರೂಸರೆಂ ಜ್ಯ 


ಸ್ಪೇನ್‌, ಆಫ್ರಿಕ ಈಜಿಪ್ಟ್‌, ಅರೇಬಿಯ ಮತ್ತು ಪೌರ್ವಾತ್ಯ ದೇಶಗಳಲ್ಲಿ ಮ ಒಬ್ಬ ನಲ್ಲಿ 


ಹೇಳುವುದಾದರೆ ಫಿನೀಷಿಯನ್ನರು ಇದ್ದಲ್ಲೆಲ್ಲಾ ಯಹೂದ್ಯರ ಗುಂಪುಗಳನ್ನು ಕಾಣು ' 


ತ್ಮೇವೆ. ಇವರೆಲ್ಲರನ್ನೂ ಒಂದುಗೂಡಿಸಿದ್ದ ಶಕ್ತಿ ಬೈಬಲ್‌ ಗ್ರಂಥ. ಹೆಸರಿಗೆ ಮಾತ್ರ 


ಜೆರೂಸಲೆಂ ಯಹೂದ್ಯರ ಮುಖ್ಯ ಪಟ್ಟಣವಾಗಿತ್ತು. “ಗ್ರಂಥಗಳ ಗ್ರೃಂಥ”ವ ವೆನಿಸಿಕೂಳ್ಳು - 


ತ್ತಿದ್ದ ಬೈಬಲ್‌ ಇವರ “ಕೇಂದ್ರವಾಗಿತ್ತು. ಹೀಗೆ ಪುಸ್ತಕವೊಂದರ ಬಲದ ಮೇಲೆ 
ಅಷ್ಟು ಜನ ಒಂದಾಗಿದ್ದು ಮಾನವ ಚರಿತ್ರೆಯಲ್ಲೇ ಹೊಸ ಸಂಗತಿ. ಹಿಂದೆ ಈಜಿಸ್ಪನ 
ವರು ಮತ್ತು ಸುಮೇರಿಯನ್ನರು ತಮ್ಮ ಚಿತ್ರ ಲಿನಿಗಳನ್ನು ಬದಲಾಯಿಸಿ ವರ್ಣಮಾಲೆ 
ಗಳನ್ನು ಕಂಡು ಹಿಡಿದರೆನ್ನುವುದು ಸರಿಯಷ್ಟೆ, ಆಗ ಅವರು ಬಿತ್ತಿದ ಬರೆವಣಿಗೆಯ ಬೀಜ 
ಈಗ ಈ ರೀತಿಯ ಫಲ ಕೊಟ್ಟಿತು. ರಾಜನ ಹತೋಟಯಿಲ್ಲದೆ ಕಣ್ಣಿಗೆ ಕಾಣುವಂತಹ 
ದೇವಾಲಯವೊಂದರ ಮೇಲಿನ ಭಕ್ತಿ ವಿಶ್ವಾಸಗಳ ಬೆಂಬಲವಿಲ್ಲದೆ (ಕ್ರಿ.ಶ. 70ರಲ್ಲಿಯೇ 
ಜೆರೂಸಲೆಂನ ದೇವಾಲಯ ವಿನಾಶವಾಗಿ ಹೋಯಿತು) ಬರಿ ಒಂದು ಗ್ರಂಥದ ಶಕ್ತಿಯ 


ಆಧಾರದ ಮೇಲೆ ಅನೇಕ ಬಗೆಯೆ ಜನರು ಒಂದುಗೂಡಿದರು. ಯಹೂದ್ಯ ಸಮಾಜ; 


ಉದಯವಾಯಿತು. 

ಯಾವೆದೇ ಧಾರ್ಮಿಕ ಮುಂದಾಳುಗಳಾಗಲೀ, ರಾಜಕೀಯ. ನಾಯಕರಾಗಲೀ 
ಹೀಗೆಲ್ಲಾ ಆಗುವುದೆಂದು ಊಹಿಸಿಯೂ ಇರಲಿಲ್ಲ ಅಥವಾ ಹೀಗೆ ಆಗಲಿ ಎಂದು 
ವ್ಯವಸ್ಥೆ ಮಾಡಲೂ ಇಲ್ಲ. ಯಹೂದ್ಯ ಸಮಾಜ ಅಭಿವೃದ್ಧಿ ಯಾಗತೊಡೆಗಿದಾಗ 


ಒಂದು ಹೊಸ ರೀತಿಯ ಮನುಷ್ಯರು ಚರಿತ್ರೆಯಲ್ಲಿ ತಲೆಡೋರಿದರು. ಇವರೇ ಪ್ರವಾದಿ 


ಗಳು. ಉಳಿನಿಲ್ಲ ಜನರಂತೆ ಬ, ತ್ರ್ಯಾ ಜನರೂ ಸಹ ತಮ್ಮ ದೇ: ನಸ್ಕಾನ ಮತ್ತು ಅರಮನೆ 
ಗಳ ಮೇಲಿ ಅಭಿಮಾನನಿಟ್ಟ ಕೊಂಡು, ಪುರೋಹಿತನ ನಿನೇಚನಾಶಕ್ತಿ, ಮತ್ತು ರಾಜನ 


ಪ್ರಪಂಚದ ಸಂಕ್ಷಿಪ್ತ ಇತಿಹಾಸ ೧೧೭ 


ಆಸೆ ಆಕಾ ಕಕ್ಷೆಗಳು ತನ್ನುನ್ನು ಕರೆಮೊಯ್ದ ತ್ರ ಸಾಗುವಂತಹರಾಗುವರೆಂದಾ ಸಾಲೋ 
ಮನ್ನನ ಕಾಲದಲ್ಲಿ ಕಾಣಿಸುತಿ, ತ್ತು. ೫. ಬೈ ಬಲ್ಲನ್ನು ಓದಿ ನೋಡಿದರೆ ಆಗಲೇ ಈ 
ಹೊಸ ತೆರದ ಮನುಷ್ಯರಾದ ಸೆ ರ್ರವಾದಿಗಳ ಬರವಿನ ಮುನ್ಸೂ ಚನೆಗಳನ್ನು ನೋಡ 
ಬಹುದು. 

ಹರಿದು ಹಂಚಿ ಹೋದ ಹೀಬ್ರೂ ಜನ ಹೆಚ್ಚು ಹೆಚ್ಚು ಕಷ್ಟಗಳನ್ನೈದುರಿಸ 
ಬೇಕಾದಂತೆ ಸ್ರವಾದಿಗಳ ಮಹತ್ವವೂ ಹೆಚ್ಚತ್ತಾ ನಿತು 

ಪ್ರವಾದಿಗಳೆಂದಕೆ ಯಾರು ? ಇವರೆಲ್ಲಾ ಒಂದೇ ರೀತಿಯ ಜನರಲ್ಲ. ನ 
ಬಜೆಕಿಯಲ್‌ ಪುರೋಹಿತ ಮ ನೆತನದವನಾದರೆ ಅಮೋಸ್‌ ಮೇಕೆ ಚರ್ಮವನ್ನು 
ಸುವ ಕುರುಬರವನು. ಆದರೆ ಇವರೆಲ್ಲರೂ ಧರ್ಮವಾದಿಯಾದ ತಮ್ಮ ದೇವರ "| 
ಮತ್ತಾರಿಗೂ ತಲೆ ಬಾಗುತ್ತಿರಲಿಲ್ಲ. ಹೇಳಬೇಕೆನಿಸಿದ್ದ ನ್ದ ಲ್ಲಾ ಇವು. ಜನರೆದುರಿಗೆ 
'ಹೈಕವಾಗಿ ಹೇಳುತ್ತಿ ದ್ದೆ ರು. ಈ ಸ್ಥಾನ ಸಡೆಯಲು ಗಿ! ಗ ಅನುಮತಿಯಾಗಲೀ 
ಸಂಪೊ _ತ್ಷಣೆಯಾಗಲಿ ಬೇಕಾಗಿರಲಿಲ್ಲ. “ನನಗೆ ಭಗವಂತನ ಅನುಜ್ಞೆ ಯಾಯಿತು” 
ಎಂದು ಘೋಷಿಸಿ ಇವರು ತಮ್ಮ ಉಸ ಗೇಶಗಳೆನ್ನು ಪ್ರಾರಂಭಿಸುತ್ತಿ ದ್ದರು. ರಾಜಕೀಯ 
ದಲ್ಲೂ ಹನ್‌ ತುಂಬ ಆಸಕ್ತಿ ವಹಿಸ ತ್ತಿದ್ದರು. "ಜನರನ್ನು ಈಜಿಪ್ಟ್‌ 21, ಅಸ್ಸಿರಿಯ 
ಮತ್ತು ಬೇಬಿಲಾನ್‌ಗಳ ಮೇಟಿ ಎತ್ತಿ 'ಕಟ್ಟಿದವರೂ ಇವರೇ. ಪುರೋಹಿತ ವರ್ಗದವರೈ 
ಸುಖಾಸೇಕ್ಷಿಗಳಾಗಿದ್ದ ರಾಜನಲ್ಲಿ ಏನಾದರೂ ದೋಷಗಳಿದ್ದರೆ ಅವರನ್ನು ನಿರ್ದಾಕ್ಷಿಣ್ಯ 
ವಾಗಿ ಖಂಡಿಸುತ್ತಿದ್ದರು. ಆಧುನಿಕ ದೃಸ್ಟಿ ಕೋನದಿಂದ ನೋಡುವುದಾದರೆ ಇವರಲ್ಲಿ 
ಕೆಲವರು ಸಮಾಜ ಸಾಧಾರಕರಾ ಗಿದ್ದ ರು. ಹು ತರು ಬಡನರನ್ನು ಆರೆಯುತ್ತಾ, ರೆ. 
ಹಸಿದ ಮಕ ಸೆ ಳ ಬಾಯಿನ ರೊಟ್ಟಿ ತತ್ತು ಸುಖಲಾಲಸಿಗಳು ತಿನ್ನು ತ್ರಿದ್ದಾ ಥೆ ವಿದೇಶೀ 
ಯರೊಡನೆ ಗೆಳೆತನ ಬೆಳೆಸಿ ಅವರ ವೈಭವ ಲಾಲಸೆ ಮತ್ತು, ದುರ್ಮಾರ್ಗಗಳನ್ನು ತಾವು 
ಕಲಿಯುತ್ತಿದ್ದಾ ರೆ. ಇದೆಲ್ಲಾ ಅಬ್ರ pi ನೆಡದ ಯೆಹೋವಾ ಜೀವಂಗೆ ಸರಿ 
ಬೀಳುವದಿಲ್ಲ. “ಖಂಡಿತ ಈ ನಾಡನ್ನು ಆತನು ತಿಕ್ಷಿಸುವನ »” ಎಂದು ಇವರು ಬೋಧಿಸು 
ತ್ರಿ ದ್ದ ರು. 

ಇವರ ಈ ತೆರದ ಘೋಷಣೆಗಳನ್ನು ಬರೆದಿಟ್ಟುಕೊಂಡು ಯಹೂದ್ಯಮತೀಯರು 
ಅಧ್ಯಯನ ಮಾಡುತ್ತಿದ್ದರು. ಯಹೂದ್ಯರು ನೆಲಸಿದ ಲ್ಲಾ ಈ ಬೋಧನೆಗಳು ಹರಡಿ 
ಹೊಸ ಧಾರ್ಮಿಕ್‌ ತ ಚೇತನವನ್ನು ಪ್ರಸಾರ ಮಾಡಿದುವು. ಸಾಮಾನ್ಯ ಮನುಷ್ಯನೂ 
ಸಹ ಪುರೋಹಿತರ ಮತ್ತು ದೇವಸ್ಥಾ ನಗಳ ಮಧ್ಯಸ್ಥಿ ಕೆ ಇಲ್ಲದೆ, ರಾಜರ ಗೊಡವೆ ಇಲ್ಲದೆ 
ಧರ್ಮ ಮೂರ್ತಿಯಾದ ನೇವಕೊಡನೆ. ನೇರವಾಗಿ ವರ್ತಿಸುವಂತಾಯಿತು. ಇದೇ ಯಹೂ 


ದ್ಯರು ಮಾನವ ಚರಿತ್ರೆಯಲ್ಲಿ ಪ್ರಮುಖ ಸ್ಥಾನ ಸಡೆಯಲು ಕಾರಣ. ಇಸ್ಫೆಯಾ 


ಪ್ರವಾದಿಯ ಘನವಾದ ಫೋಷಣೆಗಳಲ್ಲಿ ಸ ಕ ವಾದಿಯೆ ವಾಣಿ ಬಹು ಉನ್ನತ ಮಟ್ಟ 


ಕ್ರೀರುತ ಡಿ. ಒಂದೇ ದೇವರನ್ನು ನಂಬಿ ಶಾಂತಿ, ಒಗ್ಗಟ್ಟಿನಿಂದ ಭಾಳ್‌ ಸತುತ 


೧೧೮ ಮಾನನಿಕ ಕರ್ಣಾಟಕ 


ವೊಂದರ ಆಗಮನವನ್ನು ಚಿತ್ರಿಸುತ್ತ ದಿ. ಯಹೂದ್ಯ ಪ್ರವಾದಿಗಳ ವಚನ ಅತ್ಯುನ್ನತ 
ಮಟ್ಟ ಕ್ಶೇರಿದ್ದು ಇಲ್ಲಿ. i 

ಆದರೆ ಪ್ರವಾದಿಗಳೆಲ್ಲರೂ ಹೀಗೆಯೇ ಇದ್ದರೆಂದು ತಿಳಿಯಬಾರದು. ವಿಮರ್ಶಾ 
ತ್ಮಕ ದೃಷ್ಟಿಯಿಂದ ಓದಿದಾಗ ಇವುಗಳಲ್ಲಿ ಅನೇಕ ಕಡೆ ದ್ವೇಷಭಾವ, ಪಕ್ಷಪಾತ 
ಪೂರ್ವಗ್ರಹಗಳಿರುವುದು ತಿಳಿಯುತ್ತದೆ. ಈ ಭಾಗಗಳು ಇಂದಿನ ಕಾಲದ “ದುಷ್ಟ 
ಸಾಹಿತ್ಯ? ವೆನ್ನ ಬೇಕಾದ “ಪ್ರಚಾರ ಸಾಹಿತ್ಯ”ವನ್ನು ನೆನನಿಗೆ ತರುತ್ತವೆ. ಆದರೆ ಬೇಬಿ 
ಲಾನಿನಲ್ಲಿ ಬಂಧನದಲ್ಲಿದ್ದ ಕಾಲದ ಸುಮಾರಿನ ಪ್ರವಾದಿಗಳೇ ಪ್ರಪಂಚದಲ್ಲಿ ಮೊದಲ 
ಬಾರಿಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವ ನೈತಿಕ ಭಾವನೆಗಳ ಶಕ್ತಿಯನ್ನು ತೋರಿಸಿ 
ಕೊಟ್ಟಿದ್ದು . ಅದುವರೆಗೂ ಮಾನವನನ್ನು ಪ್ರತಿಬಂಧಿಸಿಟ್ಟಿದ್ದ ಮಾಂತ್ರಿಕ ವಿದ್ಯೆ ಯಜ್ಞ 
ಗಳು ಮತ್ತು ಅಂಧ ಶ್ರದ್ಧೆಗಳ ಸ್ಥಾನದಲ್ಲಿ ಇವರು ಮಾನವನ ಅಂತರಾತ್ಮವನ್ನು 
ಪ್ರತಿಷ್ಠಾಪಿಸಿದರು. 


23 ಗ್ರೀಕರು 


ಸುಮಾರು ಕ್ರಿ.ಪೂ. 960 ರ ಕಾಲದಲ್ಲಿದ್ದ ಸಾಲೊಮನ್ನನ ನಂತರ ಅತನ 
ರಾಜ್ಯ ಒಡೆದು ಹೋಗಿ ಇಸ್ರೇಲ್‌ ಮತ್ತು ಜ್ಯುಡಾಗಳೆಂಬ ಎರಡು ಭಾಗಗಳಾಗಿದ್ದನ್ನು 
ಅವುಗಳು ಸೋತು ಹೋಗಿ ಅಲ್ಲಿನ ಯಹೊದ್ಯರು ಬೇಬಿಲಾನಿನಲ್ಲಿ ತಮ್ಮ ವಿಶಿಷ್ಟ ಸಂಪ್ರೆ 
ದಾಯನನ್ನು ರೂಢಿಸಿಕೊಳ್ಳುತ್ತಿದ್ದುದನ್ನು ಹಿಂದೆ ತಿಳಿಸಲಾಯಿತು. ಅದೇ ಕಾಲದಲ್ಲಿ 
ಇನ್ನೊಂದೆಡೆ, ಮಾನವನ ಮೇರೆ ದೊಡ್ಡ ಸರಿಣಾಮನನ್ನುಂಟು ಮಾಡಿದ ಮತ್ತೊಂದು 
ಸಂಪ್ರದಾಯ, ಗ್ರೀಕ್‌ ಸಂಪ್ರದಾಯ ತರೆಯೆತ್ತುತ್ತಿ ತ್ತು. “ದೇವರು ನಿತ್ಯನು, ವಿಶ್ವ 
ವ್ಯಾಸಿ ಮತ್ತು ನ್ಯಾಯ ರೂಪಿ, ಜನರು ತಾವು ಮಾಡುವ ಕಾರ್ಯಗಳಿಗೆ ತಾವೇ ಹೊಣೆ 
ಗಾರರು. ಅವುಗಳಿಗೆ ದೇನರ ಹತ್ತಿರ ಅವರೇ ನೇರವಾಗಿ ಉತರ ಹೇಳಬೇಕಾಗುವುದು 
ಎಂದು ಹೀಬ್ರೂ ್ಯ ಪ್ರವಾದಿಗಳು ಜನರಿಗೆ ಯುಕ್ತಾಯುಕ್ತ ವಿವೇಚನಾ ಜ್ಞಾನವನ್ನು 
ಬೋಧಿಸುತ್ತಿದ್ದಾಗ, ಮಾನನ ಬುದ್ಧಿಯನ್ನು ಬೇರೊಂದು ಹಾದಿಯಲ್ಲಿ ಹೊಸ ಹೊಸ 
ಸಾಹೆಸಗಳೆಡೆಗೆ ಗ್ರೀಕ್‌ ತತ್ತ್ವ ಜ್ಞಾನಿಗಳು ಕರೆದೊಯ್ಯುತ್ತಿದ್ದರು. 

ಗ್ರೀಕರು ಆರ್ಯರೆಂದು ಮೊದಲೇ ಹೇಳಿದೆ. ಕ್ರಿ. ಪೂ. 1000 ಕ್ಫೂ ಕೆಲವ್ರೆ ಶತ 
ಮಾನಗಳ ಹಿಂದೆಯೇ ಈ ಜನರು ಈಜಿಯನ್‌ ಜನರಿದ್ದ ನಗರಗಳು ಮತ್ತು ದ್ವೀಪ 
ಗಳಲ್ಲಿ ಬಂದಿದ್ದರು. ಥಾಥ್ಲೆಸ್‌ (18 ನೇ ಅಧ್ಯಾಯದ ಮೊದಲಲ್ಲಿ ನೋಡಿ) ಯೂಫೆ 
ಟಿಸ್‌ ಪ್ರದೇಶವನ್ನು ಗೆದ್ದು ಅಲ್ಲಿ ಆನೆಗಳ ಬೇಟೆಯಾಡುತ್ತಿದ್ದಿರಬಹುದಾದ ಕಾಲ 
ದಲ್ಲಿಯೇ ಬಹುಶಃ ಈ ಜನ ದಕ್ಷಿಣ ದಿಕ್ಕಿನತ್ತ ಚಲಿಸಲು ಮೊದಲು ಮಾಡಿರಬಹುದು. 
(ಅ ಕಾಲದಲ್ಲಿ ಮೆಸಪೊಟೇಮಿಯದಲ್ಲಿ ಆನೆಗಳೂ ಗ್ರೀಸಿನಲ್ಲಿ ಸಿಂಹಗಳೂ ಇನ್ನೂ 
ವಾಸಿಸುತ್ತಿ ದ್ದು ವ್ರ.) 

ನಾಸಸ್ಸನ್ನು ಗ್ರೀಕರೇ ಧಾಳಿ ಮಾಡಿ ಸುಟ್ಟು ಹಾಕಿರಬಹುದಾದರೂ ಆ ಬಗ್ಗೆ 


PE 


ಕ 


ಪ್ರಪಂಚದ ಸಂಕ್ಷಿಸ್ತ ಇತಿಹಾಸ ೧೧೯ 


ದ್ರೀಕರಲ್ಲಿ ಐತಿಹೃಗಳಾವವೂ ಇರಲಿಲ್ಲ. ಆದಕೆ ಕ್ರೀಟನ್‌ ಕೆಲಸಗಾರರ ಕುಶಲತೆ, 
ಮಿನಾಸ" ದೊರೆ ಮತ್ತು ಆತನ ಅರಮನೆ (ಇದನ್ನು ಲ್ಯಾಬಿರಿಂತ್‌ ಎಂದು ಕರೆಯುತ್ತಿ 
ದ್ದರು) ಯ ವಿಷಯವಾಗಿ ಮಾತ್ರ ಗ್ರೀಕ್‌ ಕಥೆಗಳಿದ್ದುವು. 

ಅನೇಕ ಆರ್ಯ ಜನರಲ್ಲಿದ್ದಂತೆ ಇವರಲ್ಲಿಯೂ ಗೀತ ಕವಿಗಳು (ಚಾರಣರು) ಇದ್ದರು. 
ಇವರ ಗೀತ ಕಾವ್ಯಗಳು ಈ ಜನರಲ್ಲಿ ಬೇರೆ ಬೇರೆ ಗುಂಪುಗಳ ನಡುವೆ ಸಂಪರ್ಕ 
ವನ್ನುಂಟು ಮಾಡುವ ಮುಖ್ಯ ಸಾಧನವಾಗಿತ್ತು. ಇಂತಹ ಎರಡು ಮಹಾಕಾವ್ಯಗಳು 
ಇವರು ಅಷ್ಟೇನೂ ನಾಗರಿಕರಾಗಿಲ್ಲದಿದ್ದ ಕಾಲದಿಂದಲೂ ಪರಂಪರೆಯಾಗಿ ಬಂದಿದ್ದು ವ್ರ. 
ಇನುಗಳಲ್ಲಿ “ಇಲಿಯಡ್‌” ಕಾವ್ಯದಲ್ಲಿ ಗ್ರೀಕ್‌ ಸಂಗಡೆಗಳೆಲ್ಲಾ ಒಂದಾಗಿ ಏಷ್ಯಾ 
ಮೈನರಿನಲ್ಲಿದ್ದ ಟ್ರಾಯ್‌ ಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಅದನ್ನು ಸೋಲಿಸಿ ಕೊಳ್ಳೆ ಹೊಡೆ 
ದಿದ್ದು ವರ್ಣಿತವಾಗಿತ್ತು. “ಒಡಿಸ್ಸಿ” ಗ್ರೀಕ್‌ ಮುಖಂಡೆರೆಲ್ಲೊ ಬ್ಬನಾದ ಚತುರನಾದ 
ಓಡಿಸಿಯಸ್‌ ಟ್ರಾಯ್‌ನಿಂದೆ ತನ್ನ ದ್ವೀಪಕ್ಕೆ ಹಿಂದಿರುಗಿದ ಸಾಹಸದ ಕಥೆ. ಕ್ರಿ.ಪೂ. 
9 ಅಥವಾ 8 ನೆಯ ಶತಮಾನದ ಹೊತ್ತಿಗೆ ಇವರು ನೆಕೆಹೊಕೆಯೆ ನಾಗರಿಕ ಜನಾಂಗ 
ಗಳಿಂದ ಬರೆವಣಿಗೆಯನ್ನು ಕಲಿತುಕೊಂಡು ಇವೆರಡು ಕಾವ್ಯಗಳನ್ನು ಬರೆದಿಟ್ಟರು. ಆದರೆ 
ಇವ್ರ ಇದಕ್ಕೆ ಬಹು ಮೊದಲಿನಿಂದಲೂ ಇದ್ದು ವೆಂದು ಊಹೆ ಮಾಡಿದ್ದಾರೆ. ಮಿಲ್ಬನ್‌ 
ಕನಿ ಒಬ್ಬೊಂಓಗನಾಗಿ ಪ್ಯಾರಪ್ಪೆ ಸ್‌ ಲಾಸ್ಟ್‌ ಕಾವ್ಯವನ್ನು ರಚಿಸಿದಂತೆಯೇ ಹೋಮರ 
ನೆಂಬ ಅಂಧ ಕನಿ ಈ ಕಾವ್ಯಗಳನ್ನು ರಚಿಸಿದನೆಂದು ಬಹು ಕಾಲ ಎಲ್ಲರೂ ನಂಬಿದ್ದರು. 
ಈ ಹೆಸರಿನ ಕವಿಯೊಬ್ಬ ನಿಜವಾಗಿಯೂ ಜೀನಿಸಿದ್ದನೇ, ಈತ ಈ ಕಾವ್ಯಗಳನ್ನು ರಚಿಸಿ 
ದ್ವನೇ ಅಥವಾ ಆಗಲೇ ರಚಿತವಾಗಿದ್ದ ಕಾವ್ಯಗಳನ್ನು ಪರಿಷ್ಟರಿಸಿ ಬರೆದಿಟ್ಟನೇ, ಎನ್ನು 
ಪುದು ಈಗ ಮಹಾ ವಿದ್ವಾಂಸರುಗಳಿಗೆ ಚರ್ಚಿಸಲು ಉತ್ತಮ ಅವಕಾಶಗಳನ್ನೊ ದಗಿಸಿದೆ. 
ಈ ವಾಗ್ಯುದ್ಧಗಳಗೊರವೆ ನಮಗೆ ಬೇಡ. ಕ್ರಿ. ಪೂ. 8 ನೇ ಶತಮಾನದ ಹೊತ್ತಿ 
ಗಾಗಣೇ ಜನರ ಬಳಿ ಆ ಮಹಾ ಕಾವ್ಯಗಳು ಇದ್ದುವು. ಗ್ರೀಕರಲ್ಲದ ಅನಾಗರಿಕ ಜನ 
ರಿಂದ ತಾನ್ರೆ ಬೇರೆಯಾದವರು, ತಾನೆಲ್ಲಾ ಒಂದೇ ಎಂಬ ಭಾನನೆ ಇವರ ಬೇರೆ ಬೇಕಿ 
ಗುಂಪುಗಳಲ್ಲಿ ಮೂಡಲು ಇನೆ ಸಹಾಯಕವಾದುನ್ರ ಎಂದು ನಾವ್ರ ತಿಳಿದಿದ್ದರೆ ಸಾಕು. 
ಬರವಣಿಗೆ ಬರುವ ಮೊದಲು ಈ ಏಕೀಭಾನ ಬಾಯಿಮಾತಿನಿಂದ ಉಕ್ತ ಸಾಹಿತ್ಯ 
ದಿಂದ ಸಾಧಿತವಾದರೆ ಮುಂದೆ ಲಿಖಿತ ಸಾಹಿತ್ಯದಿಂದ ಈ ಕಾರ್ಯ ನಡೆಯಿತು. ಪರಾಕ್ರಮ 
ಮತ್ತು ಸದ್ವರ್ತನೆಗಳು ಇವರೆಲ್ಲರ ಸಾಮಾನ್ಯ ಆದರ್ಶಗಳಾಗಿದ್ದುವು. 

ಈ ಮಹಾಕಾವ್ಯಗಳಲ್ಲಿ ಕಂಡು ಬರುವ ಗ್ರೀಕರು ಕಬ್ಬಿಣದ ಉಪಯೋಗ ತಿಳಿದ 
ಅದ್ರ ಬರವಣಿಗೆ ಗೊತ್ತಿ ಲ್ಲದ, ನಗರಗಳನ್ನು ಕಟ್ಟವ ಪದ್ದತಿ ಇಲ್ಲದ ಅನಾಗರಿಕರಾಗಿ 
ದ್ದರು. ಮುಂಚೆ ತಾವು ನಾಶ ಮಾಡಿದ ಈಜಿಯನ್‌ ಪಟ್ಟಣಗಳ ಹೊರ ಭಾಗದಲ್ಲಿ ಹಳ್ಳಿ 
ಗಳನ್ನು ಕಟ್ಟಿಕೊಂಡು ಇವರು ಜೀವಿಸುತ್ತಿದ್ದರು. ಈ ಹಳ್ಳಿಗಳಲ್ಲಿ ನಡುವೆ ಮುಖ್ಯಸ್ಥನ 
ದೊಡ್ಡೆ ಸಭಾಂಗಣದಿಂದ ಕೂಡಿದ ಮನೆ ಇರುತ್ತಿತ್ತು. ಉಳಿದ ಜನ ಅದರ ಸುತ್ತಲೂ 
ಗುಡಿಸಲುಗಳನ್ನು ಕಟ್ಟಿ ಕೊಂಡಿರುತ್ತಿ ದ್ದರು. ಕಾಲ ಕಳೆದಂತೆ ಇಂತಹ ಊರುಗಳಿಗೆ 


೧೨೦ ಮಾನವಿಕ ಕರ್ಣಾಟಕ 


ಕೋಟಿ ಕಟ್ಟಲು ಇನರು ಮೊದಲು ಮಾಡಿರಬೇಕು. ಅನಂತರ ತಮ್ಮಿಂದ ಸೋತು 
ಹೋದ ಇಸ ಮಾಡುತ್ತಿದ್ದಂತೆ ದೇವಸ್ಥಾನಗಳನ್ನು ಕಟ) ವದಕ್ಕೂ. ಪ್ರಾ ರ:ಭಿಸಿರ ' 
ಬೇಕು. ಫಾ ಚೀನ ನಾಗರೀಕತೆಗಳಲ್ಲಿ ತೊದಲು ದೇನತೆಯ ಬಲಿಸೀಶಕ್ತ ಫಾ ಮುಖ್ಯ | 
ಬಂದು ಬಳಿಕ ಅದರ ಸುತ್ತಲೂ ನಗರ ಬೆಳೆದು ಕೊನೆಗೆ ಅದರ ಸುತ್ತಲೂ ಕೋಟಿ ' 
ಕಟ್ಟತ್ತಿದ್ದರು. ಗ್ರೀಕ್‌ ನಗರಗಳಲ್ಲಿ ದೇವಸ್ಥಾನ ರಚನೆಗೂ ಮುಂಚೆ ಕೋಟಿ 
ನಿರ್ಮಾಣವಾಗುತಿ ತ್ತು: ಇದಾದ ಮೇಲೆ ಇವರು ವ್ಯಾಪಾರ ಮಾಡಕೊಡಗಿ ಬೇಕೆಡೆ 
ಗಳಲ್ಲಿ ನ ಸು ಸ್ಥಾಪಿಸ ತೊಡಗಿದರು. ಕ್ರಿ.ಪೂ. ಏಳನೇ ಶತಮಾನದ 
ಹೊತಿ, ಗಾಗಲೆ ಗ್ರೀಸಿನ ಕಣಿವೆಗಳಲ್ಲಿ ಮತ್ತು ದ್ವೀಪಗಳಲ್ಲಿ: ನಗರಗಳು ಸಾಲು ಸಾಲಾಗಿ | 
ಮೇಕೆ ಸಿದ್ದ ವ್ರ. ಅಷ್ಟು ಹೊತ್ತಿಗೆ ಇವರ ಹಿಂದೆ ಸ ಈಜಿಯನ್ನರ ನಗರಗಳು ಮತ್ತು 
ಅವರ ನಾಗರಿಕತೆ ಮರೆತೇ "ಹೋಗಿತ್ತು. ಗ್ರೀಕ್‌ ನಗರಗಳಲ್ಲಿ ಅಥೆನ್ಸ್‌; ಸ್ಪಾರ್ಟಾ, 
ಕಾರಿಂಥ್‌, ಧೀಬ್ಸ್‌, ಸ್ಯಾಮೊಸ್‌ ಮತ್ತು ಮಿಲೇಟಸ" ಮುಖ್ಯವಾದವು. ಕಪ್ಪು 
ಸಮುದ್ರದ ತೀರದಲ್ಲಿ ಮತ್ತು ಇಟಲಿ, ಸಿಸಿಲಿಗಳಲ್ಲಿ ಆಗಲೇ ಗ್ರೀಕ್‌ ವಸಾಹತುಗಳಿದ್ದವು. | 
ಇಟಲಿ ಸರ್ಯಾಯ ದ್ವೀಸದ “ಹಿಮ್ಮ ಡಿ ಮತ್ತು ಕಾಲ್ಬೆರಳು? ಎಂದು ಕರೆಯುವ ದಕ್ಷಿಣ ' 
ಭಾಗಕ್ಕೆ ವಿಶಾಲ ಗ್ರೀಸ್‌' ಎಂದು ಹೆಸ ರಾಗಿತ್ತು. ಮಾರ್ಸೇಲ್ಸ" ಮುಂಚೆ ಇದ್ದ ಈಜಿ 
ಯನ” ಪಟ್ಟಣವೊಂದರ ಸ್ಥಳದಲ್ಲಿ ಸ್ಥಾ ಪನೆಯಾದ ಗ್ರೀಕ್‌ ನಗರ. 
ಸಮತಟ್ಟಾದ ಮೈದಾನ ಸ ಪ್ರದೇಶಗಳಲ್ಲಿರುವ ಸೇಶಗಳು ಅಥವಾ ಯೂಫ್ರೆಟಸ್‌ 

ನ್ಸೆಲ್‌ ಅಂತಹ ದೊಡ್ಡ ನದಿಗಳಿರುವ ದೇಶಗಳು ಕಾಲಕಳೆದಂತೆ ಒಂದೇ ಆಡಳಿತಕ್ಕೆ ಘಃ 
ಪಡುವ ಸಂಭವನಿದೆ. 'ಈಜಿಪ್ಟ್‌ ನಲ್ಲಿ ಮತ್ತು ಸುಮೆರಿಯದಲ್ಲಿ ಹೀಗೆಯೇ ಆಯಿತು, 
ಆದರೆ ಗ್ರೀಕ್‌ ಜನರು ಬ ಪಗಳ "ಮತ್ತು ಕಣಿವೆಗಳ. ನಡುವೆ ಹಂಚಿಹೋಗಿ 
ದ್ದರು, ಗ್ರೀಸ್‌, ವಿಶಾಲಗ್ರೀ ಸ್‌ಗಳೆರಡೂ ಗುಡ್ಡ 'ಗಾಡಿನ ಪ್ರದೇಶಗಳು. ಇಲ್ಲಿ ನಗರಗಳು 
ಗ ಬದಲು ಬೇರೆ ಬೇರೆಯಾಗಿಯೇ! ಬೆಳೆಯೆಬೇಕಾಯಿತು. | ಚರಿತೆ ಯಲ್ಲಿ 

ಗ್ರೀಕರು ಮೊದಲು ಕಾಣಿಸಿಕೊಂಡಾಗಲೇ ಒಂದಕ್ಕೊಂದು ಸೇರಿಕೊಳ್ಳುವ ಸೂಚನೆಯೇ 
ಇಲ್ಲದ ಪುಟ್ಟ ಪುಟ್ಟ ರಾಜ್ಯಗಳನ್ನು ನಾವು ನೋಡುತ್ತೇವೆ. ಈ ರಾಜ್ಯಗಳಲ್ಲಿ ವಾಸಿಸು 
ತ್ತಿದ್ದ ಜನರ ಕುಖ ಸಹ ಅನೇಕ ವೇಳೆ ಬೇರೆ ಬೇರೆಯಾಗಿರುತ್ತಿತ್ತು. ಕೆಲವು ನಗರ.1ಳಲ್ಲಿ 
ಗ್ರೀಕ್‌ ಪಂಗಡಗಳಾದ ಐಯೊನಿಕ”, ಇಯೊಲಿಯನ್‌ ಅಥವಾ ಡೋರಿಕ್‌ ಇವುಗಳ 
ಲ್ಲೊಂದಕ್ಕೆ ಸೇರಿದ ಜನರೇ ಹೆಚ್ಚಾಗಿ ಇರುತ್ತಿದ್ದರು. ಮಕ್ಕೆ ಕೆಲವು ನಗರಗಳಲ್ಲಿ 
ಗ್ರೀಕರ ಮತ್ತು ಇವರ ಮೊದಲು ಇದ್ದ ಮೆಡಿಟಿರೇನಿಯೆನ ಜನರ ಬೆರಕೆಯಿಂದ ಆದ 
ಜನ ಇರುತ್ತಿದ್ದರು. ಇನ್ನು ಕೆಲವು ನಗರಗಳಲ್ಲಿ ಕುಲ, ಸಂಕರವಾಗಿಲ್ಲದಿದ್ದ ಗ್ರೀಕರು 
ಸ್ವತಂತ್ರ ಸ್ರಜೆಗಳಾಗಿದ್ದು ಕೊಂಡು ತಮ್ಮಿಂದ ಸೋತ ಜನರನ್ನು ಗುಲಾಮರಂತೆ ಇಟ್ಟು 
ಕೊಂಡಿರುತ್ತಿದ್ದರು. ಸ್ಪಾರ್ಟಾದನ್ಲಿರುತ್ತಿ ದ್ದ ಹೆಲಾಟರು ಇಂತಹ ಗುಲಾಮರು. ಕೆಲವ್ರೆ 
ಪಟ್ಟಣಗಳಲ್ಲಿ ಆರ್ಯರಲ್ಲಿಯೇ ಮುಖ್ಯಸ್ಥರಾಗಿದ್ದವರ ವಂಶಗಳು ಶ್ರೀಮಂತ ವರ್ಗವಾಗಿ 
ಪರಿವರ್ತನೆ ಹೊಂದಿದ್ದುವು. ಅರ್ಯರೆಲ್ಲಾ ಸಮಾನ ಸ್ಥಾನ ಪಡೆದು ರಾಜ್ಯಭಾರದಲ್ಲಿ 


ಪ್ರಪಂಚದ ಸಂಕ್ಷಿಸ್ತ ಇತಿಹಾಸ ೧೨೧ 


ಭಾಗವಹಿಸುತ್ತಿದ್ದ ನಗರಗಳೂ ಇ ಇದ್ದುವು, ಕೆಲನ್ನ ಸಟ್ಟ ಣಗಳಲ್ಲಿ ರಾಜರೂ ಸಹ ಇರು 
ತ್ರಿದ್ದುದುಂಟು, ಈ ರಾಜರಲ್ಲಿ ಕೆಲವರ ರನ್ನು ಜನರೇ ಸ ಯಿಸಿದ್ದರೆ ಮತ್ತೆ ಕೆಲವೆಡೆ 
ರಾಜ್ಯನ ಪಟ್ಟಿ ವಂಶಪಟ್ಟ ವಂಶ ಪಾರಂ; ಸರ್ಯಘಾ ಗಿ ಬರುತ್ತಿತ್ತು. ಜೊ ೇಹದಿಂದ ರಾಜನ 
ಸ್ಥಾನಕ್ಕ್ಯೇರಿದವರನ್ನೂ ದಬ್ಬಾಳಿಕೆಯ ದೂರೆಗಳನ್ನೂ ಅಲ್ಲಲ್ಲಿ pos ಕಾಣಬಹು 
ದಾಗಿತು. 

ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಸಂಸ್ಥಾನಗಳು ಒಟ್ಟುಗ 
ಹಾಗೆಯೇ ಅನು ಬೆಳೆದು ದೊ ಡ್ಡವಾಗುವುದಕ್ಕೂ ಅಡ್ಡಿಂ ಸನ್ನ ತಂತ 
ದೊಡ್ಡ ವೆನಿಸಿಕೊಳ್ಳುತ್ತಿದ್ದ ರಾಜ್ಯಗಳೂ ಸಹ ಇಂದಿನ ಅನೇಕ ಇಂಗ್ಲಿಷ್‌ ನ 
ಸಣ್ಣವಾಗಿತುತ್ತಿದ್ದುವು. ಅಪ್ಲಿನ ಪಟ್ಟ ಯಾವುದರದ್ದೂ ಜನಸಂಖ್ಯೆ ಯಾವಾಗಲೂ 
ಸುಮಾರು ಮೂರುಲಕ್ಷಕ್ಕೆ ಹೆಚ್ಚು ಆಗಲೇ ಇಲ್ಲವೆಂದೆನಿಸುತ್ತದೆ. ಏಕೆ 50000 ಜನ 
ಸಂಖ್ಯೆಯ ಸಟ್ಟ ಣಗಳೂ ಅಲ್ಲಿ. ಬಹು ಅಸರೂನವಾಗಿದ್ದುವು. ರಾಜ್ಯಗಳ ಮಧ್ಯೆ 
ಸಮಾನ ವಿಚಾ ಷೆ ಮತ್ತು ಸಹಾನುಭೂತಿ ಗಳಿರುತ್ತಿ ದ್ದು ವೇ ಕಾಡು ಆಲ್ಲಿ ಯಾವಾ 
"ಗಲೂ ಬೇರೆ ಬೇರೆ ರಾಜ್ಯಗಳು ಒಂದೇ ರಾಜ್ಯವಾಗಲಿಲ್ಲ. ವ್ಯಾಪಾರ ಹೆಚ್ಚಿ ದಂತೆ ನಗರ 
ರಾಜ್ಯಗಳು ಸೇರಿ ಒಪ್ಪಂದ ಮಾಡಿಕೊಂಡು ಸಂಘಗಳನ್ನೇರ್ನಡಿಸಿಕೊಳ್ಳುತ್ತಿದ್ದುವೊ 
ಸಣ್ಣ ರಾಜ್ಯಗಳು ದೊಡ್ಡೆ ರಾಜ್ಯಗಳ ರಕ್ಷಣೆ ಪಡೆಯುತ್ತಿದ್ದುವು. ಹೀಗೆ ರಾಜ್ಯಗಳ 


(L 
ಕೆ 
( 


ಶಿ 
ವಿಲೀನೀಕರಣ ನಡೆಯದಿದ್ದರೂ ಎರಡು ಕಾರಣಗಳಿಂದಾಗಿ ಗ್ರೀಸಿನಲ್ಲಿ ಏಕೀಭಾವ 


ಇರಲು ಅವಕಾಶವಾಗಿತ್ತು. ಒಂದನೆಯದಾಗಿ, ಇವರೆಲ್ಲರೂ ಮುಂಚೆ ಹೇಳಿದ ಎರಡು 
ಮಹಾಕಾವ್ಯಗಳನ್ನು ಗೌರವಿಸುತ್ತಿ ದ್ವರು. ಎರಡನೆಯದಾಗಿ ನಾಲ್ಪು ವರ್ಷಗಳಿಗೊಮ್ಮೆ 
ಒಲಂಪಿಯದಲ್ಲಿ ನಡೆಯುತ್ತಿದ್ದ ಕ್ರೀಡಾ ಪಂದ್ಯಗಳಲ್ಲಿ ಇವರೆಲ್ಲರೂ ಭಾಗವಹಿಸುತ್ತಿ 
ದ್ದರು. ಒಳಜಗಳಗಳು ಕದನಗಳು ಇವರಲ್ಲಿ ಇರಲೇ ಇಲ್ಲವೆಂದಲ್ಲ. ಈ ಏಕೀಭಾವ 
ದಿಂದಾಗಿ ಈ ಒಳಜಗಳಗಳು ಎಸ್ಲೀ ಮೀರಿ ಹೋಗುತ್ತಿರಲಿಲ್ಲ. ಒಲಂಪಿಕ್‌ ಪಂದ್ಯಕ್ಕೆ 
ಹೋಗಿಬರುವ ಪ್ರಯಾಣಿಕರಿಗೆ ಯಾರೂ ತೊಂದರೆ ಮಾಡಬಾರದೆಂದು ಒಂದು ಕರಾ 
ರಿತು. ಬರಬರುತ್ತಾ ತಾವೆಲ್ಲ ಒಂದೇ ಪರಂಪರೆಯವರೆಂಬ ಭಾನನೆ ಇವರಲ್ಲಿ ಬಲ 
ಯತು. ಈ ಸಂದ್ಯಗಳಲ್ಲಿ ಹೆಚ್ಚು ಹೆಚ್ಚು ಸಂಸ್ಥಾ ನಗಳು ಭಾಗವಹಿಸತೊಡಗಿದುವು. 
ಕೊನೆಗೆ ಗಿ ಗ್ರೀಕರಪ್ಟೆ : ಅಲ್ಲದೆ ಇವರೊಡನೆ ನಿಕಟ ಸಂಬಂಧವಿದ್ದ ಉತ್ತರ ದಿಕ್ಕಿನ ಮ್ಯಾಸಿ 
ಡೋನಿಯಾ ಮತ್ತು ಎಸಿತೆಸ್ಸಿನಿಂದ ಸ್ಪರ್ಧಿಗಳು ಈ ಸಂದ್ಯಗಳಿಗೆ ಬರಲು ಇವರು ಅನು 
ಮತಿ ಕೊಟ್ಟಿ ರು. 
ನ್‌ ಪಟ್ಟಣಗಳ ವ್ಯಾಪಾರ, ಬರಬರುತ್ತಾ ಅಭಿನೃದ್ಧಿಯಾಗಿ ಗ್ರೀಕರ 
ಪ್ರಾಮುಖ್ಯ ಹೆಚ್ಚಿ ತ್ಕ ಕ್ರಿ.ಪೂ. ಏಳನೇ ಮತ್ತು ಆರನೇ ಶತಮಾನಗಳಲ್ಲಿ ಇವರ 
ನಾಗರಿಕತೆ ಉತ್ತ "ಮ ಮಟ್ಟಿದ್ದಾ ಯಿತು. ಈಜಿಯನ್‌ ಮತ್ತು ನದೀ ತೀರದ ನಾಗರಿಕತೆ 
ಮುಖ್ಯವಾಗಿ ಇವರ ಸಮಾಜ ಜೀವನದಲ್ಲಿ, ಅನೇಕ 


ಗಳಿಗೂ ಇವರ ನೊಗಂಕತೆಗ ಬಾ, 
ಹ ಇವರಲ್ಲಿಯೂ ಭನ್ಯವಾದ 


ವ್ಯತ್ಯಾಸಗಳಿದ್ದುವು. ಇದು ಸ್ವಾರಸ್ಯವಾದ ಸಂಗತಿ. 


10 


೧೨೨ ಮಾನವಿಕ ಕರ್ಕಾಟಕ 


ಸ ಭಾಟೆ ತೆ. ನ Ree 
pS 
ಕ 


ಡೇವಾಲಯೆಗಳಿದ್ದುವ್ರೆ. ಆದರೆ ಸರ್ವಜ್ಞಾ ನಗಳ ಆಗಾರ, ಭಾವನೆಗಳ ಭೂತಾಕಷೊಫುಸೆ ತ್ರೆ 


ಾ ಚೀನ ನಗರಗಳ ಪುರೋ ಖತರಿಗಿರುತ್ತಿದ್ದ ಸಾಂಪ್ರದಾಯಿಕ ಪ್ರಾ ಮುಖ್ಯ ಇವರ 
ಫುರೋಹಿತರಗಿರುತ್ತಿ ರಲಿಲ್ಲ. ಮುಂದಾಳುಗಳು, ಶ್ರೀಮಂತ ಕುಟುಂಬಗಳಿದ್ದ ರೂ ವೆ ಭವ 
ಯುತ ಆಸಾನನನ ದೇನತಾ ಪುರುಷನೆನಿಸಿಕೊಳ್ಳುತ್ತಿದ್ದ ರಾಜ ಇವರಲ್ಲಿ ರುತ್ತಿ LA 
ಇವರಲ್ಲಿ ಶ್ರಿ ತ ಭುತ್ತ ಜಾರಿಯಲ್ಲಿತೆ, ನ್ನ ಬಹುದು. ಅಂದರೆ ಮುಖ್ಯ "ಸಾಕ 
ಪಡೆದಿದ್ದ ಶ್ರೀಮಂತ ಮನೆತನಗಳು ಒಂದನ್ನೊಂದು ಹ ೋಟಿಯಲ್ಲಿಡುತ್ತಿದ್ದುವೆ. 
ಇಪರಲ್ಲಿ ಪ್ರಜಾಪ್ರಭುತ್ವಗಳೆಂದು ಕರೆಸಿಕೊಳ್ಳು ತ್ತಿದ್ದ ರಾಜ್ಯಗಳಲ್ಲಿ ಸಹ ವಸ್ತುತಃ 


ನುಡಿಯುವುದಾದರೆ “ಶ್ರೀಮಂತ ಸ್ರಭುತ್ವ” ವೇ "ಜಾರಿಯಲ್ಲಿ ತ್ತೈನ್ನ ಬೇಕು. ಏಕೆಂದರೆ ' 


ಇಲ್ಲಿ “ನಾಗರಿಕರಿಲ್ಲರೂ” ಸಭೆ ಸೇರಿ ಸಾರ್ಷಜನಿಕ ವಿಚಾರಗಳನ್ನು ತೀರ್ಮಾನಿಸುತ್ತಿದ್ದ 
ಕೊದು ಹೇಳುವುದು ನಿಜವಾದರೂ ನಗರದಲ್ಲಿದ್ದವರೆಲ್ಲರಿಗೂ ನಾಗರಿಕ ಹಕ್ಕುಗಳಿರಲಿಲ್ಲ, 
ಪ್ರಜೆಗಳೆಲ್ಲರಿಗೂ ಮತದಾನದ ಹಕ್ಕು ಇರುವ ನಮ್ಮ ಇಂದಿನ ಪ್ರಜಾಪ್ರಭುತ್ವಗಳಿಗೂ 
ಗ್ರೀಕ್‌ ಪ್ರಜಾಪ್ರಭುತ್ವಗಳಿಗೂ ಬಾ ಗ್ರೀಕ್‌ ಪ್ರಜಾಸ್ರಭುತ್ವಗಳಲ್ಲಿ 
ನಾಳ್ಸೈದು ನೂರು ಅಥವಾ ನಾಸ್ಕೆ ದು ಸಾವಿರ ನಾಗರಿಕರಿದ್ದ ರೆ ಸಾರ್ವಜನಿಕ ವ್ಯ ದ 
ಹಾರಗಳಲ್ಲಿ ಭಾಗವಹಿಸುವ ಹಕ್ತಿಲ್ಲದ "ಆನೇಕ ಸಾವಿರ ಗುಲಾಮರು ಮತ್ತು ಬಜ್‌ 
ಗಿರಿಯಿಂದ ಬಿಡುಗಡೆ ಸಡೆದವರು ಮತ್ತಿತರರು ಇರುತ್ತಿದ್ದರು. ಒಟ್ಟಿನಲ್ಲಿ ಗ್ರೀಕ್‌ 
ಸಂಸ್ಕಾನಗಳ ಆಡಳಿತ ಸಭ್ಯರ ಸಮಿತಿಯ ವಶದಲ್ಲಿರುತ್ತಿತ್ತು. ಅಂದರೆ ರಾಜನಿಗೂ ಇವ 
ಕಲ್ಲಿ ಅಂತಹ ಪ್ರಾವಖ್ಯತೆಯಿರುತ್ತಿರಲಿಲ್ಲ. ಉಳಿದ ಜನರಿಗಿಂತ ಮುಂದಿನ ಸ್ಥಾನ 
ಪಡೆದ ಮತ್ತೊ ಬ್ಬ ಮನುಷ್ಯನೆಂದು ರಾಜನನ್ನು ಇವರು ಕುಣಿಸುತ್ತಿ ದ್ಹರಲ್ಲದೆ ಫ್ಯಾರೋ, 
ಮಿನಾಸ್‌ ಮತ್ತು ಮೆಸಪೊಟೀಮಿಯದ ರಾಜರಿಗೆ ಅವರ ಪ್ರಜೆಗಳು ಕೊಟ್ಟಿದ್ದ ದೇವತಾ 
ಸ್ಥಾನವನ್ನು ಇವರು ತಮ್ಮ ರಾಜರಿಗೆ ಕೊಟ್ಟಿರಲಿಲ್ಲ. ನಿರಂಕುಶ ಪ್ರಭುಗಳು ದ್ರೋಹ 
ದಿಂದ ರಾಜ್ಯಪಟ್ಟವನ್ನು ಸಂಪಾದಿಸಿದವರಾಗಿರುತ್ತಿದ್ದರು. ಅಂತೂ ಮಾನವನ ಭಾವನೆ 
ಗಳಿಗೂ ಸರ್ಕಾರದ ಇಡಳಿತಕ್ಟೂ ಪ್ರಾಚೀನ ನಾಗರಿಕತೆಗಳಲ್ಲಿರುತ್ತಿರಲಿಲ್ಲವಾದ 
ಸ್ವಾತಂತ್ರ್ಯ ಗ್ರೀಸಿನಲ್ಲಿತು,. ತುಂಬಿದ ನಗರಗ ಳಲ್ಲಿ ಸಹ ವ್ಯಕ್ತಿಗೆ ಪ್ರತ್ಯೇಕ ಅಸ್ಲಿ ತ್ವ 
ವನ್ನು ಗ ಗ್ರೀಕರು ತಂದಿತ್ತರು. ಇದು ಈ ಜನರು ಉತ್ತರ ದಿಕ್ಷು ನ ವಿಶಾಲ ಪ ದೇಶಗಳಲ್ಲಿ 
ಸ್ವ fee ವ್ಯಕ್ತಿತ್ವದ ಸಾಹಸದಿಂದ ಅಲೆದಾಡುತ್ತಾ ಜೀವಿಸುತ್ತಿದ್ದ ಕಾಲದಿಂದ ಬಂಡ 
ನನ್ನತ. ಇವರೇ ಚರಿತ್ರೆಯ ಮೊದಲ ಪ್ರಜಾಸ್ರಭುತ್ತವಾದಿಗಳು. 
ಮೊದ ಮೊದಲು ಇನರು ಯುದ್ಧಗಳಲ್ಲಿ ನಿರತರಾಗಿದ್ದರು. ಮುಂಜಿ ಈ ಕಾಲ 
ಮುಗಿದ ಮೇಲೆ ಇವರಲ್ಲಿ ಒಂದು ಹೊಸ ಸಂಗತಿ ಕಂಡು ಬರುತ್ತದೆ. ಅದೇ ಪುರೋಹಿತ 
ವರ್ಗಕ್ಕೆ ಸೇರಿಲ್ಲದ ಮನುಷ್ಯರು ಜ್ಞಾನಾರ್ಜನೆಗೆ ತೊಡಗಿದುಡು. ಪ್ರಾಚೀನ ಸಂಸ್ಕತಿ 
ಗಳಲ್ಲಿ ಜೀನ ಮತ್ತು ಅಸ್ತಿತ್ರ ಇವುಗಳ ವಿಷಯ ಚಿಂತನೆ ಮಾಡುವುದು ತಾವ್ರೆ ತಿಳಿದು 
ದನ್ನು ಬರೆದಿಡುವುದು ಪುರೋಹಿತ ನರ್ಗದ ವಿಶೇಷ ಹಕ್ತು ಅಥನಾ ಮಹಾರಾಜರುಗಳ 


ಮನೋರಂಜನೆಯ ವಿಷಯವಾಗಿತ್ತು. ಗ್ರೀಸಿನಲ್ಲಿ ಉಳಿದ ಜನರೂ ಈ ರಹಸ್ಯಗಳನ್ನು 


ಪ, ಪೆಂಚವ ಸಂಕ್ಷಿಪ್ತ ಇತಿಹಾಸ ೧೨ 


ಭೇದಿಸ ಹೊರಟರು. ಕಿ.ಪೂ. 600 ರೆ ಕೂತಿ ಗಾಗಲೇ ಅಂದರೆ ಬಹುಶಃ ಇಸ್ಸೆಯಾ 
ತನ್ನ ಪ್ರವಾದಗಳನ್ನು ಘೋ ಹಿಸುತ್ತಿ ದ ಥಾಲೀಸ್‌ ಮಿಲೇಟಸ್ಸಿನ ಅನಕ್ಷಿ 


ಮಾಂಡ್‌, ಎ: ಫೆಸಸ್ಸಿನ ಹೆರಾಕ್ಸಿಟಸ್‌ ಮುಂತಾದವರು ಪ್ರಪಂಚ, ಅದರ ನೈಜ 
ಸ್ವಭಾವ, ಅದರ ಮೂಲ ವ ಕ್ಟ ಇವೆಗಳ ವಿಚಾರವಾಗಿ ಸೂಕ್ಷ್ಮವಾಗಿ 
ಚಿಂತಿಸುತ್ತಿದ್ದರು. ಇವರೆಲ್ಲಾ ಸಾಮಾನ್ಯ ಮನುಷ್ಯರು. ಬೇರೆಯವರು ಹೇಳುತ್ತಿ ದ್ದ 
ಮೊದಲಿನಿಂದಲೂ ಸಿದ್ಧ ವಾಗಿದ್ದ ವಿವರಣೆಗಳನ್ನು ಇವರು ಒಪ್ಪುತ್ತಿರಲಿಲ್ಲ. ಹಾಗೆಯೇ 
ಏನೋ ಉತ್ತರ ಹೇಳಿ ಜಾರಿಕೊಳ್ಳುವನರನ್ನೂ ಇವರು ಎಂದಿಗೂ ಗೌರವಿಸುತ್ತಿರಲಿಲ್ಲ. 
ವಿಶ್ವ ಸ ಗಿ ಇವರ ಚುತಸಿಗಳ ಬಗೆಗೆ ವೆ ಇನ್ನೂ ಬೇಕಾದಷ್ಟು ಹೇಳುವು 
hd ಕ್ರಿ.ಪೂ. 6 ನೇ ಶತಮಾನಕ್ಕೆ ಮುಂಚೆ ಬೆಳಕಿಗೆ ಸ ಈ ಗ್ರೀಕ್‌ ಪ್ರಶ್ನ 
ಇರ್‌ ಮೊದಲ ತತ್ತ್ವ ಜ್ಞಾನಿಗಳು. ಪ್ರಸಂಚದ ಮೊದಲ ಜ್ಞಾನ ಪ್ರೇಮಿಗಳು ಇವರೇ. 
ಪೂ. 6ನೇ ಶತಮಾನ ಮಾನವ ವರ್ಗದ ಚರಿತ್ರೆಯಲ್ಲಿ ಬಹು ಮುಖ್ಯ 
ವಾಭುದು. ಆಗಲೇ ವಿಶ್ವ, ಅದರಲ್ಲಿ ಮನುಷ್ಯನ ಸ್ಕಾನ ಈ ಬಗ್ಗೆ ಮಾನಸಿಕ ಅನ್ರೇಷಣೆ 
ಯನ್ನು ಗ್ರೀಕ್‌ ತತ್ತ ತ್ರೃಜ್ಞ್ಯಾ ನಿಗಳು ಪ್ರಾರಂಭಿಸಿದ್ದರು. ಯಹೂದ್ಯ ಪ್ರವಾದವು 
ಇಸ್ಫೆಯಾನ ವ್ಯಕ್ತಿತ್ವದಲ್ಲಿ ಅತ್ಯುನ್ನತ ಮಟ್ಟವನ್ನು ಮುಟ್ಟ ತ್ತು. ಇಷ್ಟೇ ಅಲ್ಲದೆ ಮುಂದೆ 
ಹೇಳುವಂತೆ ಇಂಡಿಯಾ 'ಡೇಶದಲ್ಲ ಗೌತಮ ಬದ್ಧ ಮತ್ತು ಚೈನಾದಲ್ಲಿ ಲಾ- ಒಬ್ಬೆ 
ಮತ್ತು ಕನ್‌ ಫಪ್ರೂಸಿಯೆಸ್‌ ಇದೇ ಕಾಲದಲ್ಲಿ ತಮ್ಮ ಮತಗಳನ್ನು ಬೋಧಿಸುತ್ತಿದ್ದ ರು 
ಆಥೆನ್ಸಿನಿಂದ ಫೆಸಿಫಿಕ್‌ ಸಮುದ್ರ ತೀರದವರೆಗೂ ಮಾನವನ ಮನಸ್ಸು ಎಚ್ಚೆತ್ತಿತ್ತು. 


24 ಗ್ರೀಕರ ಮತ್ತು ಪರ್ಷಿಯನ್ನರ ಯುದ್ಧಗಳು 


ಗ್ರೀಸ್‌, ದಕ್ಷಿಣ ಇಟಲಿ ಮತ್ತು ಎಷ್ಯಾ ಮೈನರಿನಲ್ಲಿ ಗ್ರೀಕರು ಬಿಚ್ಚು ಮನಸ್ಸಿ 

ನಿಂದ ಕ್ತ ಎನ್ರೇಷ ಷಣೆಯಲ್ಲಿ ತೊಡಗಿದ್ದಾಗ, ಜೆರೂಸಲೆಂ ಮತ್ತು. ಬೇಬಿಲಾನ್‌'ಗಳಲ್ಲಿ 
ಹೀಬ್ರ್ಯೂ ಪ್ರ ಇದಿಗಳು ಮಾನವನಿಗೆ "ಸ್ವತಂತ್ರ ವಾದ ಅಂತರಾತ್ಮ ಒಂದಿರುವ್ರೆದೆಂದು 
'ಬೋಧಿಸುತ್ತಿ ಹ್ಯಾ ಸಾಹಸ ಪ್ರವೃತ್ತಿಯ "ಅರ್ಯ ಬುಡಕಟ್ಟಿನ ನೀಡೆ ಮತ್ತು ಪರ್ಷಿ 
ಯನ್ನರು ಪ್ರಾ ಚೀನ ನಾಗರಿಕತೆಗಳನ್ನು ಕ್ಸ ವಶ RE; ಅದುವರೆಗಿದ್ದೆ 
ಸಾಮಾ ಿಜ್ಯಗಳೆಲ್ಲಕ್ಸೆಂತ ದೊಡ್ಡ ಜಾರದ ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದರು. 

ಸ ರೆಸ್ಸಿನ ಆಡಳಿತ ಕಾಲದಲ್ಲಿ ಬೇಬಿಲಾನ್‌ ಮತ್ತು ಬಹುಕಾಲದಿಂದ ಇದ್ದ kg ದ್ಯುಕ್ತ 
ರಾಜ್ಯವಾದ ಲಿಡಿಯ ಸರ್ಷಿಯನ್ನರ ಕ್ಸ ಸೇತು. ಟ್‌ ಬೆವಾಂಟಿನಲ್ಲಿದ್ದ Wr 
ಯೆನ್‌ ನಗರಗಳು ಮತ್ತು ಏಷ್ಯಾ ಮೈನಂನಲ್ಲಿದ್ದ ಎಲ್ಲಾ ಗ್ರೀಕ್‌ ನಗರೆಗಳೂ ಸೋತು 
ಇವರಿಗೆ ಕಸ್ಪ ಕೊಡುವಂತಾಯಿತು. ಸ್ಪೆರಸನ ಮಗ (ಸ; ಈಜಿಸ ಸನ್ನು 
ಓಟ ಪರ್ಷಿಯೆನ್‌ ರಾಜರಲ್ಲಿ 3 ಮೀಡರ PB 
ಅಥವಾ ಒಂದನೆಯ ಡೇರಿಯಸ” ಅಂದಿನ ಪ್ರಪಂಚಕ್ಕೆಲ್ಲಾ ಅಧಿಸತಿಯೋ ಎಂಬಂತೆ 
ತೋರುತ್ತಿತ್ತು. ಈತನ ದೂತರು ಡಾಡ್‌ ಹ್ಯೂ ಫಂದ ಸಿಂಧೂನದಿಯನರೆಗೂ 


೧೨೪ ಮಾನವಿಕ ಕರ್ಣಾಟಕ 


ಉತ್ತರ ಈಜಿಸ್ಟಿನಿಂದ ಮಧ್ಯ ಏಷ್ಯಾದವರೆಗೂ ರಾಜಾಜ್ಞೆ ಗಳನ್ನು ಹೊತ್ತು ಸಂಚರಿಸುತ್ತಿ 
ದ್ದರು. 

ಯೊರೋಪಿನಲ್ಲಿದ್ದ ಗ್ರೀಕರು ಮತ್ತು ಇಟಲಿ, ಕಾರ್ಥೇಜ”, ಸಿ ತೆ 
ಸ್ಪೇಸಿನಲ್ಲಿದ್ದ ಭನೀಷಿಯನ್ನರು ಪರ್ಷಿಯದ ಆಡಳಿತಕ್ಕೊಳಪಸ್ಟಿರಲ್ಲಿಲ್ಲವೆನ್ನು ದು ವಿಜಿ 
ವಾದರೂ ಇವರೆಲ್ಲರಿಗೂ ಪರ್ಷಿಯ ಸಾಮ್ರಾಜ್ಯವೆಂದರೆ ಭೀತಿ ಗೌರವಗಳಿನ್ದುವು. ಈ 
ಸಾಮ್ರಾಜ್ಯಕ್ಕೆ ನಿಜವಾಗಿ ತೊಂದರೆ ಕೊಡುತ್ತಿದ್ದನರೆಂದರೆ ದಕ್ಷಿಣ ರಷ್ಯಾ ಮತ್ತು 
ಮಧ್ಯ ಏಸ್ಯಾದಲ್ಲಿದ್ದ ಸಿಥಿಯೆನ್ನರು. ಇವರು ನಾರ್ಡಿಕ್‌ ಜನರ ಮೂಲ ಬುಡಕಟ್ಟಿನ 
ವರು. ಪರ್ಷಿಯನ್‌ ಸಾಮ್ರಾಜ್ಯದ ಉತ್ತರ ಮತ್ತು ಈಶಾನ್ಯ ಎಗ್ಸೆಗಳ ಮೇಲಿ ಧಾಳಿ 
ಮಾಡುತ್ತಿದ್ದರು. 4 

ಈ ಸಾಮ್ರಾಜ್ಯದ ಪ್ರಜೆಗಳೆಲ್ಲಾ ಸರ್ಷಿಯನ್ನ ರಲ್ಲ. ಈ ಅಗಾಧ ಚಕ್ರಾಧಿಸತ್ಯ 
ವನ್ನು ವಶಪಡಿಸಿಕೊಳ್ಳಲು ಬಂದವರಷ್ಟು ಜನ ಮಾತ್ರ ಪರ್ಷಿಯನ್ನರು. ಉಳಿದವ 
ರೆಲ್ಲಾ ಆಯಾಪ್ರದೇಶಗಳಲ್ಲಿ ಎಂದಿನಿಂದಲೂ ಇದ್ದವರೇ. ಆದರೆ ಪರ್ಷಿಯನ್‌ ಸರ್ಕಾರಿ 
ಭಾಷೆಯಾಗಿತ್ತು. ವಾಣಿಜ್ಯ ಮತ್ತು ಹಣಕಾಸಿನ ವ್ಯವಹಾರ ಮಾತ್ರ ಇನ್ನೂ ಸೆಮಿ 
ಟಕ್‌ ಜನರ ಕೈಯಲ್ಲೆ ೇ ಇತ್ತು. ಮುಂಚೆ ಇದ್ದಂತೆಯೇ ಟ್ಟಿರ್‌ ಮತ್ತು ಸಿಡನ್‌ ಮೆಡಿ 
ಟಿಕೇನಿಯನ್‌ ತೀರದ ಮುಖ್ಯ ರೇವ್ರೆ ಪಟ್ಟಣಗಳಾಗಿದ್ದವೆ. ಸೆಮಿಬಿಕ ಹಡಗುಗಳು 
ಎಲ್ಲೆಡೆಯಲ್ಲೂ ಸಂಚರಿಸುತ್ತಿದ್ದುವು. ಇವ್ರೆಗಳಲ್ಲಿ ಪ್ರಯಾಣ ಮಾಡುತ್ತಿದ್ದ ಸೆಮಿಹಿಕ್‌ 
ವ್ಯಾಪಾರಗಾರರು ಹೋಗುತ್ತಿದ್ದಳ್ಲಿಲ್ಲಾ ಅವರನೇ ಆದ ಹೀಬ್ರ್ಯೂ ಸಂಪ್ರದಾಯೆಗಳು 
ಮತ್ತು ಹೀಬ್ರೂ ಧರ್ಮ ಗ್ರಂಥಗಳು ಮೊದಳೇ ಸಪ್ರಚಲಿತವಾಗಿದ್ದುವು. ಹೊಸದಾಗಿ 
ಕಂಡು ಬಂದಿದ್ದ ಗ್ರೀಕರ ಪ್ರಭಾವವೂ ಈ ಸಾಮ್ರಾಜ್ಯದಲ್ಲಿ ಬೇಗ ಬೇಗ ಬಲಗೊಳ್ಳು 
ತ್ತಿತ್ತು. ಆಗಲೇ ಇವರು ಸೆಮಿಓಕ್ಕರಿಗೆ ಪ್ರಬಲ ಪ್ರತಿಸ್ಪರ್ಧಿಗಳಾಗುತ್ತಿದ್ದರು. ನಿರ್ಲಿಪ್ತ 
ಮನೋಭಾವದವರೂ ಮೇಧಾವಿಗಳೂ ಆದ ಇವರು ನಿಷ್ಟಕ್ಷಪಾತದಿಂದ ವರ್ತಿಸುವ ಉಪ 
ಯುಕ್ತ ಅಧಿಕಾರಿಗಳಾಗಲು ತಕ್ಕುವರಾಗಿದ್ದರು. 

ಸಿಧಿಯನ್ನರನ್ನು ಅವರ ತಾಯಿನಾಡಿನಲ್ಲೇ ಮಟ್ಟಿ ಹಾಕಬೇಕೆನ್ನುವ ಉಗ್ನೇಶ 
ದಿಂದ ಡೇರಿಯಸ್‌ ಯೂರೋಪಿನ ಮೇಲೆ ದಂಡೆತ್ತಿ ಬಂದನು. ಒಳ್ಳೆಯ *ದುರೆ 
ಸವಾರರಾದ ಸಿಥಿಯನ್ನರು ದಕ್ಷಿಣ ರಷ್ಯವಿರುವಲ್ಲಿ ವಾಸಿಸುತ್ತಿದ್ದರು. ದೊಡ್ಡ ಸ್ನೆನ್ಯ 
ದೊಂದಿಗೆ ಡೇರಿಯಸ್‌ ಬಾಸೊ (ರಸ್ಸನ್ನ್ನು ದಾಟಿ ಬುಲ್ಲೇರಿಯ ಮೂಲಕ ಡ್ಲಾನ್ಯೂಬ್‌ 
ನದಿಯನ್ನು ಮುಟ್ಟಿ ಅದನ್ನು ದೋಣಿಗಳ ಸೇತುವೆ ಮೂಲಕ ದಾಟ ಉತ್ತರಕ್ಕೆ ನುಗ್ಗಿ 
ದನು. ಆದರೆ ಈತನ ಸೈನ್ಯ ಬಹಳ ಕನ್ಟಗಳನ್ನೆದುರಿಸಬೇಕಾಯಿತು. ಇವನ ಸ್ಸೆ ನ್ಯದಲ್ಲಿ 
ಹೆಚ್ಚು ಭಾಗ ಪದಾತಿ ಸೈ ನ್ಯವಾಗಿತ್ತು . ಸಿಧಿಯನ್‌ ಕುದುರಿ ಸವಾರರು ಈ ಸ್ಸನ್ಯದ 
ಸುತ್ತಲೂ ತಮ್ಮ ಕುದುರೆಗಳನ್ನು ಓಡಿಸುತ್ತಾ ಸೈನ್ಯಕ್ಕೆ ಬೇಕಾದ ಸಾಮಾನು 
ಸರಂಜಾಮು ತಲುಪದಂತೆ ಮಾಡುವದು, ಅಪ್ಪಿ ತಪ್ಪಿ ಮುಖ್ಯ ಸ್ಟೆ ನ್ಯದಿಂದ ದೂರವಾ 
ಗಿದ್ದ ಸೈನಿಕರನ್ನು ಕೊಂದು ಹಾಕುವುದು ಹೀಗೆ ಮಾಹುತ್ತಿದ್ದರೇ ಹೊರತು ಎನ್ಲಿಯೂ 


2೨ 


ಪ್ರಪಂಚದ ಸ೦ಿಕ್ಷಿಪ್ತ ಇತಿಹಾಸ ೧೨೫ 


ಡೇರಿಯಸ್ಸನ ಸೈನ ದೊಡನೆ ಯುದ್ದ ಕ್ಕೆ ನಿಲ್ಲೇ ಇಲ್ಲ. ಡೇರಿಯಸ್‌ ತುಂಬ ಅವಮಾಫ 
ದಿಂದ ಒಮ್ಮೆಟ್ಟ ತೇಂ 

ಜೇರಿಯನ್‌ ಸೂಸಾಕ್ಕೆ ಹಿಂದಿರುಗಿದರೂ ಥ್ರೇಸ್‌ ಮತ್ತು ಮ್ಯಾಸಿಡೋನಿಯೆ 
ಗಳಲ್ಲಿ ತನ್ನ ಸೈ ನ್ಯದೊಂದು ಭಾಗವನ್ನು ಬಿಟ್ಟು ಬಂದನು. ಮ್ಯಾಸಿಡೋನಿಯ ಇವನ 
ಅಧಿಕಾರವನ್ನು ಒಪ್ಪಿ ಕೊಂಡಿತು. ಆದರೂ ಸಿಥಿಯನ್ನರಿಂದಾದ ಈ ದೊಡ್ಡ ಸರಾಜ 
ಯದ ಬಳಿಕ ಏಷ್ಯದ ಗ್ರೀಕ್‌ ನಗರಗಳು ಇವನ ಮೇಲೆ ದಂಗೆಯೆದ್ದ ವು. ಯೂರೋಪಿನ 
ಗ್ರೀಕರೂ ಇವರಲ್ಲಿ ಸೇರಿಕೊಳ್ಳುವಂತಾಯಿತು. ಈಗ ಡೇರಿಯಸ್‌ ಯೂರೋಪಿನ 
ಗಿ ಕರನ್ನು ಹತೋಟಿಗೆ ತರುವ್ರೈದಕ್ಕೋಸ್ಫರ ಅವರ ಮೇಲೆ ದಂಡೆತ್ತಿ ಹೋದನು. ಇವನ 
ಬಳಿ ಅದ. ಫಿನೀಷಿಯನ್‌ ನೌಕಾಪಡೆಯ ಸಹಾಯದಿಂದ ಒಂದಾಗುತ್ತ ಲ್ಲೊಂದು 
ಸೀವ ಈತನ ಕೈ ವಶವಾಗುತ್ತಾ, ಹೋಯಿತು. ಕೊನೆಗೆ ಕ್ರಿ.ಪೂ. 490 ರಲ್ಲಿ ಅಥೆನ್ಸಿನ 
ಮೇಲೆ ಈ ದಂಡಯಾತ್ರೆಯ ಮುಖ್ಯ ಧಾಳಿ ನಡೆಯಲು ಎಲ್ಲಾ ಸಿದ್ಧವಾಯಿತು. 
ಏಸ್ಯಾ ಮೈ ನರಿನ ಮತ್ತು ಪೂರ್ವ ಮೆಡಿಟೀರೇನಿಯನ್ಲಿನ ರೇವು ಸಟ್ಟಣಗಳಿಂದ ಹೊರಟ 
ದೊಡ್ಡ “ಆರ್ಮಡಾ“ವೊಂದು ಗ್ರೀಸಿನ ತೀರವನ್ನು ಸೇರಿತು. ಇದರಿಂದ ಇಳಿದ ದೊಡ್ಡ 
ಸ್ಪೆನ್ಯ ಅಥೆನ್ಸಿನ ಉತ್ತರದಲ್ಲಿರುವ ಮೆರಾಥಾನಿನಲ್ಲಿ ಬೀಡು ಬಿಟ್ಟಿತು, ಇದಕ್ಕೆ ಅಥೆನಿ 
ಯನ್ನರಿಂದ ಭಾರಿ ಸೋಲಾಯಿತು. 

ಈ ಸಂದರ್ಭದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ನಡೆಯಿತು. ಅಥೆನ್ಸ್‌ ತನ್ನ ಅತಿ 
ವೆ ರಿಯಿಂದ ಸ್ಪಾರ್ಟಾದ ಸಹಾಯ ಬಯಸಿತು. “ಗ್ರೀಕ್‌ ಜನ ಅನಾಗರಿಕರಾದ ಹಗೆ 
ಗಳ ಗುಲಾಮರಾಗುವ ಸಂಭವ ಬಂದೊದಗಿದೆ, ಇದನ್ನು ತಡೆಯಲು ನೀವು ನಮಗೆ 
ಸಹಾಯ ಮಾಡಬೇಕು? ಎಂಬ ಸಂದೇಶವನ್ನು ಕೊಟ್ಟು ವೇಗವಾಗಿ ಓಡಬಲ್ಲ ಒಬ್ಬ 
ದೂತನನನ್ನು ಅಥೆನಿಯನ್ನರು ಸ್ಪಾರ್ಟಾವಿಗೆ ಕಳುಹಿಸಿದರು. ಎರಡು ದಿನಗಳಿಗಿಂತ 
ಕಡಿಮೆ ಕಾಲದಲ್ಲಿ ಈ ದೂತನು ಸಮ ತಿಟ್ಟಾಗಿಲ್ಲದ ನೆಲದ ಮೇಲೆ ಓಡುತ್ತಾ ಹೋಗಿ 
ನೂರು ಮೈಲಿಗಳಿಗಿಂತ ಹೆಚ್ಚು ದೂರನಿದ್ದ ಸ್ಟಾ ರ್ಟಾವನ್ನು ತಲುಪಿದನು. 7 (ಇಂದಿನ 
ಕ್ರೀಡಾ ಪಂದ್ಯಗಳ ಮಾತ ಓಟಗಾರರ ಹ ಇನ) — ಉದಾರ 
ನ.ನೋಭಾವದಿಂದ ಸ್ಪಾ ರ್ಟನ್ನರು ಇದಕ್ಕೆ ಒಪ್ಪಿಕೊಂಡು ಸ್ವಲ್ಪವೂ ತಡ ಮಾಡದೆ 
ತನ್ನು ಸೈನ್ಯವನ್ನು ಕಳುಬಿಸಿದರು. ಆದರೆ ಈ ಕನ್ಯ ಅಥೆನ್ಸನ್ನು ಮುಟ್ಟುವ ಹೊತ್ತಿಗೆ 
ಕದನ ನಡೆದು ಹೋಗಿತ್ತು , ಸೋತು ಸತ್ತು ಬಿದ್ದಿ ರುವ ಪಃ ಬತಾ ಸೈನಿಕರನ್ನು 
ನೋಡುವುದಷ್ಟೇ ಈ ಸೈನ್ಯಕ್ಕೆ ಉಳಿದಿದ್ದ ಕಾರ್ಯ. ಸರ್ಷಿಯೆದ ನೌಕಾ ನಡೆ ಏಸ್ಯಾಕೆ ೈ 
ಅಷ್ಟು ಹೊತಿ ಗಾಗಲೇ ವಾಪಸ್ಸಾಗಿತ್ತು. "ಸರ್ಷಿಯ ಗಿ ಗ್ರೀಸಿನ ಮೇಲೆ ನಡೆಸಿದ ಮೊದಲ 
ಧಾಳಿ ಈ ರೀತಿ ಕೊನೆಗಂಡಿತು. 

ಪರ್ಷಿಯ ಇಷ್ಟಕ್ಕೆ ಸುಮ್ಮ ನಾಗಲಿಲ್ಲ. ಗ್ರೀಸಿನ ಮೇಲೆ ಮತ್ಕೊಂದು ಧಾಳಿ ನಡೆ 
ಸಿತು. ಈ ಸಲದ ಧಾಳಿ ಮೊದಲನೆಯದಕ್ಕಿಂತ ಭಾರಿಯಾಗಿತ್ತು. ಮೆರಾಥಾನಿನ 
ಸೋಲಿನ ಸುದ್ದಿ ತಿಳಿದ ಮೇಲೆ ಕೆಲವು ಕಾಲದಲ್ಲೇ ಡೇರಿಯಸ್‌ ಮೃತಸಟ್ಟನು. ಮುಂದೆ 


17 


೧೨೬ ಮಾನಪಿಕ ಕರ್ಣೂಟಕ 


ಪಟ್ಟ ಕ್ಸೆ ಬಂದ ಈತನ ಮಗೆ ಕ್ರಯರ್ಷ (ಕೆರ್ಕ್ಸಸ್‌) ಗ್ರಿ (ಕರನ್ನು ಸದೆ ಬಡಿಯಬೇಕೆಂಬ . 


ಉಸ್ಹಶದಿಂದ ನಾಲ್ಕು ವರ್ಷ ಕಾಲ ದೊಡ್ಡ ಸೈ: ನ್ಯವೊಂದನ್ನು ಕಟ್ಟು ವುದರಲ್ಲಿ ನಿರತ ' 


Py) 


ನಾದನು. ಇದರಿಂದ ದಿಗಿಲುಗೊಂಡೆ ಗ್ರೀಕರು ಒ ಗ್ನಟ್ಟಾದರು. ಪ್ರಷ್ಯಚದಲ್ಲಿ ಅದುವರೆಗೆ ' | 
ಯಾರೂ ಕೃಯರ್ಷ ಕಟ್ಟ ದಷ್ಟು ದೊಡ್ಡ ಸೈನ್ಯ ಕಟ್ಟಿರಲಿಲ್ಲ. ಈ ಜನಾಧವಾಡ ಸ್ಸೆನ್ಯ 


ದಲ್ಲಿ ಪರಸ ಸರ ಹೋ ದೌಣಿಕೆಯಿಲ್ಲದ “ಎದ ಕುತ ಜನರು ಇದ್ದರು. ಕ್ರಿ.ಪೂ. 
480 ರಲ ಇದು ಡಾರ್ಡ್‌ನೆಲ್ಸ್‌ ಜಲಸಂಧಿಯನ್ನು 'ದೋಣಿಗಳ ಸೇತ ರ ಕಟ್ಟಿ ಕೋಡು 


ದಾಟಿ ಸಮುದ್ರ ತೀರದ ಪ ಪಕ್ಕದಲ್ಲಿ ಮುಂದಿ ಸಾಗಿತು. ಇದಕ್ಕೆ ಬೇಕಾದ ಸಾಮೆ ಕ 


ಸರಂಜಾಮುಗಳನ್ನು ಹೊತ್ತ ನೌಕಾ ಪಡೆಯೊಂದು ಇದರೆ ಜತೆಯಲ್ಲಿಯೇ ಮುಂದೆ 
ಸಾಗುತ್ತಿತ್ತು. ಥರ್ಮೊಪ್ಫೆಲೇಯ ಸಣ್ಣ ಕಣಿವೆಯಲ್ಲಿ ಸ್ಪಾರ್ಟಾದ ಲಿಯೊಸಿಡಾಸಿನ 
ಮುಂದಾಳುತ್ವದಲ್ಲಿ ಸಾವಿರದ ನಾಲ್ಕು ನೂರು ಗ್ರೀಕರಿದ್ದ ಸಣ್ಣ ಪಡೆ ಈ ಮಹತ್ತರ 
ವಾದ ಸ್ಪನ್ಯವನ್ನು ಅತ್ಯಂತ ಶೌರ್ಯದಿಂದ ಎದುರಿಸಿತು. ಈ ಸಾವಿರದ ನಾಲ್ವು ನೂರು 
ಜನರಲ್ಲಿ ಒಬ್ಬನೂ ಜೀವದಿಂದ ಉಳಿಯಲಿಲ್ಲ. ಆದರೆ ಸರ್ಷಿಯನ” ಸ್ಸೈನ್ಯಕ್ಕೆ ಇವರಿಂದಾದ 
ಹಾನಿ ಅಸ್ಪಿಷ್ಟಲ್ಲ. ಇದರಿಂದಲೇ ಥೀಬ್ಸ್‌ 23 ಮತ್ತು ಅಥೆನ್ಸಿನ ಮೇಲೆ ಬಂದು ಲಗ್ಗೆ 
ಹಾಕುವ ಹೊತ್ತಿಗೆ ಪರ್ಷಿಯನ್ನರ ಹೆಮ್ಮೆ ಎಷ್ಟೋ ತಗ್ಗಿತ್ತು. ಥೀಬ್ಸ್‌ ಪಟ್ಟಣ ಪರ್ಷಿ 
ಯನ್ನರ ಶರಣು ಹೋಗಿ ಒಪ್ಪಂದ ಮಾಡಿಕೊಂಡಿತು. ಅಥೆನ್ಸಿನ ಜನ ಪಟ್ಟ ಣವನ್ನು 
ತೊರೆದು ಓಡಿ ಹೋದರು ; ಆಥೆನ್ಸ್‌ ಸಟ್ಟಣ ಬೆಂಕಿ ಬಿದ್ದು ಸುಟ್ಟು ಯೋ 


ಗ್ರೀಸೆಲ್ಲಾ ಕ್ಷಯರ್ಷನ ನಪ. ತೋರುತ್ತ ತು. Me ಯಾರೂ "ಊಹೆ 


ಕೂಡೆ ಮಾಡಿರದಂತಹ ರೀತಿಯಲ್ಲಿ ಗ್ರೀಕರಿಗೆ ಜಯ ಕೈ ಸೇರಿತು. ಪರ್ಷಿಯನ್‌ ನೌಕಾ 
ನಡೆಯಲ್ಲಿ ಮೂರರಲ್ಲೊಂದರಷ್ಟೂ ಇಲ್ಲದಿದ್ದ ಗ್ರೀಕರ ನೌಕಾ ಪಡೆ ಸಾಲಾಮಿಸ್‌ 
ಕೊಲ್ಲಿಯಲ್ಲಿ -ಸರ್ಷ್ಹಿಯನ್‌ ನೌಕಾ ಪಡೆಯನ್ನು ಎದುರಿಸಿ: ನಾಶ ಮಾಡಿತು. ಸ್ಸ ನ್ಯಕ್ಕೆ 
ಸಾಮಾನು ಸರಬರಾಜೇ ಇಲ್ಲದಂತಾಗುತ್ತಲೂ ಕ್ಷಯರ್ಷ ಗಾಬರಿಗೊಂಡು ಅರ್ಥ ಸೈನ್ಯ 
ವನ್ನು ಜೊತೆಗಿಟ್ಟು ಕೊಂಡು ಏಷ್ಯಕ್ಕೆ ಹಿಂದಿರುಗಿದನು. ಗ್ರೀಸಿನ © ಉಳಿದುಕೊಂಡಿದ್ದ 
ಸೈೆನ್ಯವೆಲ್ಲಾ ಕ್ರಿ.ಪೂ. 479ರಲ್ಲಿ ಪ್ಲಾಹಿಯಂ ಕದನದಲ್ಲಿ ಸೋತು. ಹೋಯಿತು. ಇಷ್ಟು 
ಹೊತ್ತಿಗೆ ಪರ್ಷಿಯದ ನೌಕಾನಡೆಯ ಅವಶೇಷಗಳನ ಸ್ತು ಹುಡುಕಿ ಹುಡುಕಿ ಹ 
ಏಷ್ಯಾ ಮೈ ನರಿನ ಮೈಕಾಲೆ (Mycale)o್ಲಿ ಧ್ವಂಸವ ಮಾಡಿಬಿಟ್ಟರು. 


೦೫ 


`ಪರ್ಷಿಯದಿಂದ ಬಂದೊದಗಿದ್ದ ವಿಪ ಸರಿಹಾರವಾಯಿತು. ಏಷ್ಯದಲ್ಲಿದ್ದ 


ಗ್ರೀಕ್‌ ಪಟ್ಟಣಗಳಲ್ಲಿ ಅನೇಕ ಪಟ್ಟಣಗಳು 1 ತಂತ್ರವಾದುವು. ಹೆರೋಡೋಟಸ 
ಬರೆದ ಗ್ರಂಥ “ಹೆರೋಡೋಟಸ್ಸಿನ ಚರಿತ್ರೆಯಲ್ಲಿ ಇದೆಲ್ಲವೂ ಬಹುನಿವರವಾಗಿ ಕಣ್ಣಿ ಗೆ 
ಕಟ್ಟ ವೆ ವರ್ಣಿತವಾಗಿವೆ. ಈ ಗ್ರಂಥ ಪ್ರಪಂಚದ ಚರಿತ್ರೆಯ ಪುಸ್ತ ಕಗ ಳಲ್ಲಿ ಮೊದ 
ಆಡು ಇದರ ಲೇಖಕ ಹೆರೋಡೋಟಸ ಕ್ರಿ.ಪೂ, 484ರಲ್ಲಿ ಏಸ್ಯಾಮೈೆನರಿನಲ್ಲಿದ್ದ 
ಐಯೋನಿಯನ” ಗ್ರೀಕ್‌ 8 ಪಟ್ಟಣವಾದ ಹಾಲಿಕಾರಾ ಸಸ್ಸಿನಲ್ಲಿ ಹುಟ್ಟಿದನು. ಘಟನೆ 


ಗಳೆಲ್ಲದರ ವಿವರಗಳನ್ನೂ ಖಚಿತವಾಗಿ ತಿಳಿದುಕೊಳ್ಳೆಲು ಈತನು ಬೇಬಿಲಾನ್‌ ಮತ್ತು, 


ಪ,ಪಂಚದೆ ಸಂಕ್ಸಿಪ್ತ ಇತಿಹಾಸ ೧೨೭ 


ಜಿಪ್ಕುಗಳನ್ನು ಸುತಿ ಕೊಂಡು ಬಂದನು. ಮೈಕಾಲೆ (Mycale)ಯು ಸೋಲಿನ 
ನಂತರ ಪರ್ಷಿಯದ ಬಲ ಕುಂದಿಹೋಯಿತು. ಅಲ್ಲಿ ರಾಜ ವಂಶದಲ್ಲಿ ಕಲಹಗಳು ಹೆಚ್ಚಾ 
ದುವು. ಕ್ಷಯರ್ಷ ಕಿ.ಪೂ. 465ರಲ್ಲಿ ಕೂಳೆ. ಮಾಡಲ್ಪಟ್ಟನು. ಈಜಿಪ್ಟ್‌, ಸಿರಿಯೆ 
ಮತ್ತು ಮೀಡಿಯಗಳಲ್ಲಿ ಜನ ದಂಗೆಯೆದ್ದರು. ಈ ಸಾಮಾ ಫ್ರಜ್ಯದ ಪ್ರಾಬಲ್ಯ ಇವೆಲ್ಲ 
ಕಾರಣಗಳಿಂದ ಬಹುಬೇಗನೆ ಕ್ಷೀಣಿಸಿ ಹೋಯಿತು. ಹೆರೋಡೋಟಸ್‌ ತನ್ನ ಚರಿತ್ರೆ 
ಯಲ್ಲಿ ಪರ್ಷಿಯೆದ ದೌರ್ಬಲ್ಯವನ್ನು ಒತ್ತಿ ಹೇಳಿದ್ದಾನೆ. ವಾಸ್ತವವಾಗಿ ಈ ಚರಿತ್ರೆ 
ಯೆಲ್ಲೂ ಮುಖ್ಯವಾಗಿ “ಪ್ರಚಾರ ಸಾಹಿತ್ಯ” ವೇ. ಗ್ರೀಕರೆಲ್ಲಾ ಒಟ್ಟಾಗಿ ಷರ್ಷಿಯ 
ವನ್ನು ಗೆಲ್ಲಬೇಕೆಂಬುದು ಹೆರೋಡೋಟಸ್ಸಿನ ಆಶಯ. ಈ ಚರಿತ್ರೆಯಲ್ಲಿ ಬರುವ 
ಒಂದು ಪಾತ್ರ ಅರಿಸ್ಮಾಗೋರಾಸ್‌ ಅಂದಿನ ಪ್ರಪಂಚದ ನಕ್ಷೆಯನ್ನು ಸ್ಪಾರ್ಟದ ಜನರ 
ಒಳಿ ತೆಗೆದುಕೊಂಡು ಹೋಗಿ ಹೀಗೆ ಹೇಳುತ್ತಾನೆ. “ ಈ ಅನಾಗರಿಕರು ಯುದ್ಧದಲ್ಲಿ 
ಅಷ್ಟೇನೂ ಗಟ್ಟಿಗರಲ್ಲ. ಅದೇ ನೀವು ಯುದ್ಧ ವಿದ್ಯೆಯಲ್ಲಿ ಬಹು ಚತುರರು. ಅವರಲ್ಲಿ 
ಚಿನ್ನ, ಬೆಳ್ಳಿ, ಕಂಚು, ಉತ್ತಮವಾದ ಕಸೂತಿಗೆಲಸದ ಬಟ್ಟೆಗಳು, ಸಾಕು ಪ್ರಾಣಿಗಳು 


ನ 


ಗುಲಾಮರು ಇತ್ಯಾದಿ ಬೇಕಾದಷ್ಟು ಐಸ್ವ ರ್ಯವಿದೆ. ನೀವು ಮನಸ್ಸು ಮಾಡಿದರೆ ಸಾಕು, 
ಅದೆಲ್ಲಾ ನಿಮ್ಮ ದಾಗುತ್ತ ಡೆ 


20 


೨] 
ಜಿ 


23 


(ಮುಂದುವರಿಯುತ್ತ ದೆ) 
ಬಪ್ಪಣಿಗಳು 


ಬೈಬಲ್ಲಿನ ಮೊದಲ ಭಾಗವಾದ ಹಳೆ ಒಡೆಂಬಡಿಕೆಯಲ್ಲಿರುವುದು ಕ್ರಿಸ್ತ, ಜನ್ಮ 
ತಾಳುವ್ರೆದಕ್ಟೂ ಮುಂಚಿನ ಕಥೆ. ಈ ಭಾಗವೇ ಯಹೂದ್ಯರ ಧರ್ಮ ಗ್ರಂಥ. 
ಈಜಿಪ್ಟನ್ನು ಇವರು ಮುರಿದು ಹೋದ ಕಡ್ಡಿ ಎಂದು ಕರೆಯುತ್ತಿದ್ದರು. 
ಆರ್ಮಡಾ ; ಕ್ರಿ.ಶ. 1588 ರಲ್ಲಿ ಸ್ಪೇನಿನ ರಾಜ ಎರಡನೇ ಫಿಲಿಪ್‌ 
ಇಂಗ್ಲೆಂಡ್‌ನ್ನು ಜಯಿಸಲು ದೊಡ್ಡದೊಂದು ನೌಕಾಸಡೆಯನ್ನು ಕಳುಹಿಸಿ 
ದನು. ಅದಕ್ಕೆ ಆರ್ಮಡಾ ಎಂದು ಹೆಸರು. ಅಲ್ಲಿಂದೀಜಿಗೆ ದೊಡ್ಡೆ ದೊಡ್ಡೆ 
ನೌಕಾವ್ಯೂಹಗಳೆಲ್ಲವನ್ನೂ «ಅರ್ಮಡಾ'ಗಳೆಂದು ಕರೆಯುವುದು ವಾಡಿಕೆ 
ಯಾಗಿಬಿಟ್ಟದೆ. 

ಈಜಿನ್ಟಿ ನಲ್ಲೂ ದೇ ಹೆಸರಿನ ಪಟ್ಟಣವೊಂದಿತ್ತು. ಅದಕ್ಕೊ ಇದಕ್ಕೂ ಏನೂ 


ಸಂಬಂಧವಿಲ್ಲ. 


ಸಾದರ ಸ್ವೀಕಾರ 


1) 


3) 


4) 


ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸ:ಪುಟ ೬೯/ಸಂಚಿಕೆ ೧, 
ಜೂನ್‌ ೧೯೮೪ 


ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, ಸಂಪುಟ ೬೯/ಸಂಚಿಕೆ ೨, 
ಡಿಸೆಂಬರ್‌ ೧೯೮೪ 


ಪ್ರಕಾಶಕರು : ಕನ್ನಡ ಸಾಹಿತ್ಯ ಪರಿಷತ್‌, ಪಂಸ ಮಹಾಕವಿ ರಸ್ತೆ, 
ಚಾಮರಾಜನೇಟಿ, ಬೆಂಗಳೂರು-೧೮ 


ಕಲಿಸುವ ಸಾಮಾನ್ಯ ಪದ್ಧತಿಗಳು, ಲೇ; ವ್ಹಿ. ಜಿ. ಮಾರಿಹಾಳ 
ಪ್ರಕಾಶಕರು ; ಕನ್ನಡ ಅಧ್ಯಯನ ನೀಠ್ಮ ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ. ೩ 


ನಷ್ಟ ಸರಿಹಾರ '`ಕಾನೂನು, ಲೇ : ಜಿ. ಎನ್‌. ಸಭಾಹಿತ 
ಪ್ರಕಾಶಿಕರು ; ಕನ್ನಡ ಅಧ್ಯಯನ ನೀಠೆ, ಕರ್ನಾಟಕ ವಿಶ್ವವಿದ್ಯಾಲಯ, 
ಧಾರವಾಡ-೩ 


೦--ಲಿ--0 


ಕರ್ನಾಟಕ ಕಡಲಾಚೆಯ ಸಂಪರ್ಕಗಳು (ಕ್ರಿ.ಶ. ೧೩೫೦ ರವಕೆಗೆ) 
ಲೇ: ಡಿ. ಎಸ್‌. ಜಯಸ್ಸಗೌಡ, ಶುಭೋದಯ ಪ್ರಕಾಶನ, ಮೈಸೂರು, ೧೯೮೩, 
ಮೊದಲನೆಯ ಆವೃತ್ತಿ , ಪುಟಗಳು x೪; ೨೧೪, ನಕಾಶೆಗಳು, ೨ 


ಕಡಲಾಚೆಯ ಮತ್ತು ಈಚೆಯ ನಾಡುಗಳೊಡನೆ ಪ್ರಾಚೀನ ಕರ್ನಾಟಕ 
ಸಾಂಸ್ಕೃತಿಕ ಸಂಪರ್ಕ- ಎಂಬ ವಿಚಾರ ತುಂಬ ಸ್ವಾರಸ್ಯಕರವಾದದ್ದಷ್ಟೇ ಅಲ್ಲ, ಎಂಥ 
ವರಿಗೂ ಆಸಕ್ತಿ, ಕುತೂಹಲ ಹುಟ್ಟಿ ಸುವಂಥದ್ದು. ಆದರೂ ಸಂಶೋಧನೆಯ ಈ ಕನ್ನೆ 
ಕ್ಷೇತ್ರದಲ್ಲಿ ಹೇಳಿಕೊಳ್ಳು ವಷ್ಟೇನೂ ಕೆಲಸ ಆಗಿಲ್ಲ; ಅದರಲ್ಲೂ ಪ್ರಾಂತೀಯ ಭಾಷೆ 
ಗಳಲ್ಲಿ ಬರೆದದ್ದು ಕಡಿಮೆ. ಈ ಹಿನ್ನೆಲೆಯಲ್ಲಿ ಮೈ ಸೂರು ನಿಶ್ಚನಿದ್ಯಾನಿಲಯದ ಕನ್ನಡ 
ಅಧ್ಯಯನ ಸಂಸ್ಥೆಯಲ್ಲಿ ಭಾಷಾಂತರ ವಿಭಾಗದಲ್ಲಿರುವ ಡಿ. ಎಸ್‌. ಜಯಸ್ಸಗೌಡರು 
ಪರಿಶ್ರಮದಿಂದ ಬರೆದು ಪ್ರಕಟಿಸಿದ ಈ ಕನ್ನಡ ಕೃತಿ ನಿಜಕ್ತೂ ಸ್ವಾಗತಾರ್ಹ. 

ಇನ್ನೂರ ಮೂವತ್ತು ಪುಟಗಳ (ಕ್ರೌನ್‌ ಅಷ್ಟ) ಈ ಪುಸ್ತಕದಲ್ಲಿ ಹತ್ತು 
ಆಧ್ಯಾಯೆಗಳಿವೆ ; ಎರೆಡು ಉಪಯುಕ್ತ, ಭೂಪಟಗಳೂ ಸೇರಿವೆ. ಗ್ರಂಥದ ಕೊನೆಯಲ್ಲಿ 
ಸಂಕ್ಷಿಪ್ತ್ರಗಳು, ಆಯ್ದ ಗ್ರಂಥಸೂಚಿ, ಹಾಗೂ ವಿಷಯ (ಶಬ್ದ) ಸೂಚಿಗಳೂ ಕೂಡಿ 
ಕೊಂಡಿವೆ. ಭಾರತ ಸರ್ಕಾರದ ಶಾಸನ ಇಲಾಖೆಯೆ ನಿರ್ದೇಶಕರಾದ ಡಾ॥ ಕೊ. ವ್ಯಾ. 
ರಮೇಶರ ಸಂಕ್ಲಿಸ, ವಾದರೂ ಅರ್ಥಗರ್ಭಿತವಾದ ಮುನ್ನುಡಿ ಇದೆ. 

ಮೊದಲನೆಯ ಅಧ್ಯಾಯದಲ್ಲಿ ನಿಷಯದ ಹಿನ್ನೆಲೆಯನ್ನು ಕೊಡಲು ಆರಂಭಿ 
ಸುತ್ತ "ವಿವಿಧತೆಯಲ್ಲಿ ಏಕತೆ'ಯನ್ನು ನೋಡಲು ಸಿಗುವ ಭಾರತ. ಉಪಖಂಡವ್ರ ಇತಿ 
ಹಾಸ ಪೂರ್ವಕಾಲದಿಂದಲೂ ಕಡಲಾಚೆಯ ಸಂಪರ್ಕವನ್ನಿಟ್ಟು ಕೊಂಡದ್ದನ್ನು 
ಉಗ್ಲೇಖಿಸಿಬಿಟ್ಟಿ ದ್ದಾರೆ. ಆದರೆ ಗ್ರಂಥದ ಚೌಕಟ್ಟಿನಲ್ಲಿ ಪ್ರಾಸಂಗಿಕವಾಗಿ ಕೊಟ್ಟರೆ 
ಸಾಕೆನಿಸಬಹುದಾದ ಕರ್ನಾಟಕ? ನಾಮ ವಿಶ್ಲೇಷಣೆ, ಚರ್ಚೆ, ಕರ್ನಾಟಕದ 
ಭೌಗೋಳಿಕ ವ್ಯಾಪಿ, ನಿಚಾರಗಳನ್ನೂ, ಮೊದಲ ಹದಿಮೂರು ಪುಟಗಳಲ್ಲಿ ತುಂಬಿಸಿ 
ದ್ವಾರಿ. ಕರ್ನಾಟಕದ ರಾಜ್ಯ-ಸಾಮ್ರಾಜ್ಯಗಳೂ, ಜನ ಸಮುದಾಯಗಳೂ ಕಡ 
ಲಾಜೆಯ ದೇಶಗಳೊಂದಿಗೆ ಬೆಳೆಸಿಕೊಂಡು ಬಂದಿದ್ದ ಸಾಂಸ್ಕೃತಿಕ ವಾಣಿಜ್ಯ ಸಂಪರ್ಕಕೆ 2 
ಕಾರಣವಾಗಿದ್ದಿರಬಹುದಾದ ಪರಿಸರ-ಸ್ರಭಾವಗಳನ್ನೂ ಕೂಲಂಕಷವಾಗಿ ಇಲ್ಲಿ ಪರಿ 
ಶೀಲಿಸಜೇಕಿತ್ತು, ಅವುಗಳ ಸಮರ್ಥನೆಗೆ ಸಾಕನ್ಟು ಪ್ರಾಕ್ತನ ಸಾಹಿತ್ಯಕ ಸಾಕ್ಸ್ಟಾ 
ಧಾರೆಗಳನ್ನೂ ಸಮಿ ಕ್ರಿಸಬಹುದಿತ್ತು. 


೧೩೦ ಮಾನವಿಕ ಕರ್ಣಾಟಕ 


ಕ್‌ 


ಎರಡನೆಯ ಅಧ್ಯಾಯದಲ್ಲಿ (ಪುಟಗಳು 14-15) ಇತಿಹಾಸ ಪೂರ್ವಕಾಲ 
ವನ್ನು ಕೈಗೆತ್ತಿಕೊಂಡು ಆ' ಕಾಲಘಟ್ಟದಲ್ಲಾದ ಜನಾಂಗ ವಲಸೆಯ ಸಾಕ್ಸ್ಟ್ಯುಧಾರ 
ಗಳ್ಳು ಸಾಂಸ್ಕೃತಿಕ ಸಾಕ್ಸ್ಟ್ಯಾಧಾರಗಳು ಏನೆಲ್ಲ ಇವೆಯೆಂಬುದನ್ನು ಸಂಗ್ರಹಿಸಿಟ್ಟಿದ್ದಾರೆ. 
ಆಮೇಲೆ ಜನಾಂಗದ ಶಾರೀರಿಕ ಲಕ್ಷಣಗಳು ಹಾಗೂ ಭಾಷೆ ವಿಚಾರವಾಗಿ ಪ್ರತ್ಯೇಕ 
ವಾಗಿ ಚರ್ಚಿಸಿದ್ದಾರೆ. ಭಾಷೆಯ ಬಗೆಗೆ ಸಾಕಷ್ಟು ವಿವರಗಳನ್ನು ಕೊಡುವಾಗ 
ಉಪಾಧ್ಯಾಯರು ಈಚೆಗೆ ಪ್ರಚುರಪಡಿಸಿದ ಆಫೊ_್ರೀ-ದ್ರವಿಡಿಯನ್‌ ಭಾಷೆಗಳ ತೌಲ 
ನಿಕ ಆಧ್ಯಯನದ ಫಲಿತಾಂಶದ ಒರೆಗಲ್ಲಿಗೆ ಹಚ್ಚಬಹುದಿತ್ತು. ಕಾರಣ ಅದು ಇಂಥ 
ಸಂದರ್ಭದಲ್ಲಿ ತುಂಬ ಸಾಮಯಿಕವಾದ ಸಂಗತಿ. 

. ಅಧ್ಯಾಯದ ಕೊನೆಯಲ್ಲಿ "ಆರ್ಯಸಂಸ್ಕೃತಿಯ ಪ್ರಭಾವ'ದಂಥ ಕ್ಲೌಷ್ಟ ಸಮಸ್ಯೆ 
ಯನ್ನು ಪ್ರಸ್ತಾಪಿಸಿ, ತಮ್ಮ ವಿಶ್ಲೇಷಣೆಯನ್ನು ಕೊಡವರು ಮತ್ತು ಸಾರಸ್ವತರಿಗೆ 
ಮಾತ್ರ ಸೀಮಿತಗೊಳಿಸಿದ್ದಾರೆ. ಈ ಅಧ್ಯಾಯ ಕೂಡ ಹಿನ್ನೆಲೆಯಾಗಿ ಕೆಲ ಮಾಹಿತಿ 
ಗಳನ್ನು ಒದಗಿಸುತ್ತ ಡಿ 

ಮೂರು ಮತ್ತು ನಾಲ್ಭನೆಯ ಅಧ್ಯಾಯಗಳಲ್ಲಿ ಪಾಶ್ಚಾತ್ಯ ಭೂಮಿಕೆಯೊಡನೆ 
ಕರ್ನಾಟಕ ಬೆಳೆಸಿಕೊಂಡು ಬಂದಿದ್ದ ಸಂಪರ್ಕದ. ವಿವರಣೆ ನೀಡಲು ಪ್ರಯತ್ನಿಸಿದ್ದಾರೆ, 
ಇದಕ್ಕಾಗಿ ಕೇವಲ ಗ್ರೀಸ್‌ ಮತ್ತು ರೋವರ್‌ ಎಂಬ ಎರಡು ರಾಷ್ಟ್ರಗಳನ್ನು ಮಾತ್ರೆ 
ಕೈಗೆತ್ತಿ ಕೊಂಡಿದ್ದಾರೆ. 

ಮೂರನೆಯ ಅಧ್ಯಾಯದಲ್ಲಿ (ಪುಟಗಳು 51-61) ಗ್ರೀಕ್‌ -ಕರ್ನಾಟಕ 
ಸಾಂಸ್ಕೃತಿಕ ಸಂಬಂಧವು ಇತಿಹಾಸದ ಮುಂಜಾವಿನಲ್ಲಿ ಹೇಗಿತ್ತು ಅನಂತರದ ಇತಿ 
ಹಾಸ ಕಾಲದಲ್ಲಿ ಯಾವ ತೆರನದಾಗಿತ್ತು ಎಂಬುದನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸಿ 
ಕೊನೆಯೆಲ್ಲುಂಟಾದ ಸಾಂಸ್ಥೆತಿಕ ಪ್ರಭಾವವನ್ನು ಸಂಕ್ಷಿಸ,ವಾಗಿ ಸಮೀಕ್ಷಿಸಿದ್ದಾಕೆ. 
ಆಕ್ಸಿ ರಿಂಗಸ* (oxy rhyncus) ನಲ್ಲಿ ದೊರೆತ ಗ್ರೀಕ್‌ ಬರಹದಲ್ಲಿರುವ ಸಂಭಾ 
ಷಣೆಯ ಭಾಗದಲ್ಲಿ ಕಂಡು ಬರುವುದು “ಕನ್ನಡ ಭಾಷೆ ಎಂದು ಗೋವಿಂದ ಪೈ ಹೇಳಿ 
ದ್ದರೆ ರೈಯವರು ಈಚೆಗೆ *ತುಳು' ಎಂದು ಗುರುತಿಸಿದ್ದು ಸೂಕ್ತವೆ ಎಂಬುದನ್ನು 
ಜಯೆಪ್ಪಗೌಡರು ಚರ್ಚಿಸಿದಕೆ _ ಸಾಮಯಿಕವಾಗುತ್ತಿತ್ತು. ಕಾರಣ ಆ ಹೊಸ ವಿಚಾರ 
ಧಾರೆ ಈಚೆಗೆ ಭಾಸೆ. ಚರಿತ್ರೆಗಳಲ್ಲಿ ಕೆಲಸ ಮಾಡುತ್ತಿರುವ ವಿದ್ವಾಂಸರ ಗಮನವನ್ನು 
ವಿಶೇಷವಾಗಿ ಸೆಳೆದಿದೆ. ಈ ಬಗೆಯ ಪುಸ್ತಕದಲ್ಲಿ ಅವರೆ ವಾದಕ್ಕೆ ಸ್ಥಳ ಕೊಡಬಹುದಿತ್ತು;- 

ನಾಲ್ಪನೆಯ ಅಧ್ಯಾಯದಲ್ಲಿ ಪುಟಗಳು (62-112) ರೋಮನ್‌ ಸಾಮ್ರಾಜ್ಯ 
ಕರ್ನಾಟಕ ಸಂಪರ್ಕ ವಿಶೇಷಣವನ್ನು ಕುರಿತ ಸುದೀರ್ಥವಾದ ವಿವರಣೆಗೆ ಐವತ್ತು ಪುಟ 
ಗಳು ವೂಸಲಾಗಿದೆ. ವಿಪುಲವಾದ ಮಾಹಿತಿಗಳನ್ನು ಸಂಗ್ರಹಿಸಲು ಜಯೆಸ್ಪಗೌಡರಿಗೆ 
ಇಲ್ಲಿ ಸಾಧ್ಯವಾಗಿದೆ. ಅವುಗಳನ್ನೆಲ್ಲ ವ್ಯವಸ್ಥಿ ತವಾಗಿ ಜೋಡಿಸುವ ಕಾರ್ಯದಲ್ಲಿ ಶ್ರಮ 
ವಹಿಸಿದ್ದಾರೆ. ಮೊದಲು ಭಾರತದ ಬಗೆಗೆ ರೋಮನ್ನರು ಪಡೆದಿದ್ದ: ಭೌಗೋಳಿಕ ಅರಿ 
ವನ್ನು ಅನರ ವಾಣಿಜ್ಯಸ ಂಪರ್ಕಾಕಾಂಕ್ಷೆಯನ್ನು ಚರ್ಚಿಸಿ, ಅದಕ್ಕೆ ಪೂರಕವಾಗಿ "ಅಂತರ 


ಪುಸ್ತಕ ವಿನುರ್ಶೆ ೧೩೧ 


ರಾಷ್ಟ್ರೀಯ ವಾಣಿಜ್ಯ ವರ್ಗಗಳಲ್ಲಿ. ಭೊಮಾರ್ಗ. _ಜಲಮಾರ್ಗಗಳ ಒಂದು ಕಿರು 
ನೋಟನಸನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ದೊರೆತ ರೋಮನ್‌ ನಾಣ್ಯಗಳೇ 
ಮುಂತಾದ ಪ್ರಾಚ್ಯಾವಶೇಷಗಳ ವಿಚಾರಗಳನ್ನೂ. ಲೇಖಕರು ಒಂದೆಡೆ ಸಂಗ್ರ ಹಿಸಿಟ್ಟಿ 
ದಭರೆ. ಈ ಮಾಹಿತಿಗಳ ಹಿನ್ನೆಯಲ್ಲಿ ಕರ್ನಾಟಕದ ಆರ್ಥಿಕ ಮತ್ತು" ರಾಜಕೀಯ 
ಸ್ಥಿತಿಗತಿ ಹೇಗಿತೆ,ಂಬುದನ್ನು ರೋಮನ್‌ ಪ್ರವಾಸಿಗಳು. ಕಂಡ . ಕರ್ನಾಟಕದ: ಬಣ್ಣನೆ 
ಯನ್ನು ಸಮೂಕ್ತಿಸಿದ್ದಾರೆ. Pg 

ಕರ್ನಾಟಕೆ-ರೋಮನ್‌ ವಾಣಿಜ್ಯ ಸಂಸರ್ಕ, ಸ್ವರೂಪವನ್ನು ಸಮೂಕ್ತಿಸಿದ 
ಬಳಿಕ ಇದನ್ನು ಅಭಿವೃದ್ಧಿ ಸಡಿಸುವಲ್ಲಿ ವಾಣಿಜ್ಯ ವೃತ್ತಿ ಸಂಘೆಗಳು ವಹಿಸಿದ ಪಾತ್ರ 
ವೇನೆಂಬುದನ್ನು ವಿವೇಚಿಸಲಾಗಿದೆ. ಇವುಗಳ ಪರಿಣಾಮವಾಗಿ: ನಾಡಿಗೆ ಹರಿದು. ಬಂದ 
ರೋಮನ್‌ ಸ:ಪತ್ತು ಮತ್ತು ಅದರ ಪರಿಣಾಮಗಳನ್ನು ಚರ್ಚಿಸಲಾಗಿದೆ. ಈ ಬಗೆಯೆ 
ವಾಣಿಜ್ಯ ವ್ಯವಹಾರವು ಕ್ರಮೇಣ ಇಳಿಮುಖವಾಗಲು ಕಾರಣಗಳೇನೆಂಬುದನ್ನು 
ವಿಶ್ಲೇಷಿಸಿದ್ದಾರೆ. ಅಧ್ಯಾಯದ ಕೊನೆಯಲ್ಲಿ ಕರ್ನಾಟಕ ಮತ್ತು ರೋಮನ್‌ ಸಾಮ್ರಾ 
ಜ್ಯದ ನಡುವೆ ಇದ್ದ ರಾಯಭಾರ ಸಂಬಂಧದ ಸ್ವರೂಪವನ್ನು ಸಂಗ್ರಹವಾಗಿಡಲಾಗಿದೆ. 
ರೋಮನ್‌ ಸಾಮಾಜ್ಯದ ಉದಯ ಹಾಗೂ ಅವನತಿ ಪ್ರಸಂಚದ ಪ್ರಾಚೀನ ಇತಿ 
ಹ ಇಸದ ಮೇಲೆ ಎಂಥ ಮಹತ್ತರ ಪರಿಣಾಮ ಬೀರಿತು ಎಂಬ ಹಿನ್ನೆಲೆಯಲ್ಲಿ ಈ ಅಧಾ 
ಯದಲ್ಲಿ ಚರ್ಚಿಸಲಾದ ಸಂಗತಿಗಳು, ಮೌಲಿಕೆವಾಗಿನೆ ; ಚೆನ್ನಾಗಿವೆ. 

ಐದನೆಯ ಹಾಗೂ ಆರನೆಯ ಅಧ್ಯಾಯಗಳಲ್ಲಿ ಪುನಃ ಕಡಲಾಜೆಯ ಕರ್ನಾಟಕ. 
ಸಂಪರ್ಕದ ಸ್ವರೂಸನನ್ನು ತಿಳಿಯಲು ಸಹಾಯಕವಾದ ಸಾಮಾನ್ಯ ವಿಚಾರಗಳನ್ನು 
ವಿನರಿಸಲಾಗಿದೆ. ಇದನ್ನು ಪುಸ್ತಕದ ಆರಂಭದಲ್ಲೇ ಒಟ್ಟಾರೆ ಸಮೂಕ್ರಿಸಿದ್ದರೆ ಚೆನ್ನಾ 
ಗಿರುತ್ತಿತ್ತು. ಆದಕೆ ಒಂದು ಕಾಲಕ್ರಮದಲ್ಲಿ ವಿನರಿಸುವ ಉನ್ಹೇಶವಿಟ್ಟ ಕೊಂಡು ಹೀಗೈ 
ಮಾಡಿರಬಹುದೆಂದು ತಿಳಿಯಬಹುದು. 

ಐದನೆಯ ಆಧ್ಯಾಯದಲ್ಲಿ (113-149) ಆಂತರರಾಸ್ಟ್ರೀಯೆ ಸಂಪರ್ಕದ 
ಉತ್ಸರ್ಷಕಾಲದ ವಿಚಾರವಾಗಿ ವಿನರಸೂರ್ಣವಾಗಿ ವಿವೇಚಿಸಲಾಗಿದೆ. ರೋನ್‌ 
ಸಾಮ್ರಾಜ್ಯದ ಯುಗ ಮುಗಿದ: ಬಳಿಕ ಬೆಳೆದ ಅಂತರರಾಷ್ಟ್ರೀಯ ಸಂಪರ್ಕಡ ಪ್ರೆಯೋ 
ಜನ ಸಡೆಯುನಲ್ಲಿ ಭಾರತದ ವಿವಿಧ ಪ್ರದೇಶಗಳು ಹೇಗೆ ಮುಂದಾದವ್ರೆ, ಮುಂದಿನ 
ಐದು ಶತಮಾನಗಳ ಕಾಲದಲ್ಲಿ ಕರ್ನಾಟಕವೂ ಈ ದಿಶೆಯಲ್ಲಿ ಹೇಗೆ ನವಶಕೆಯೊಂದನ್ನು 
ಕಾಡಿತು ಎ೨ಬುದನ್ನು ವಿಶ್ಲೇಷಿಸಲಾಗಿದೆ. ಇದರ ಮಹತ್ವವನ್ನು ತಿಳಿಯುವಲ್ಲಿ ಹಿನ್ನೆಲೆ 
ಯಾಗಿ ನಮ್ಮ ಜೇಶದ ಅಂತರಿಕ ಹೆದ್ದಾರಿ ವ್ಯವಸ್ಥೆ, ರಾಜಕೀಯ ಬೆಳವಣಿಗೆ, ವೃತ್ತಿ 
ಸಂಘೆಗಳ ಸಂಘಟನೆ ಮುಂತಾದವುಗಳನ್ನು ವಿವರಿಸಲಾಗಿದೆ. ಸಾಧ್ಯವಾದಿಡೆಯಲ್ಲೆಲ್ಲ 
ಕರ್ನಾಟಕಕ್ಕೆ ಇನನ್ನು ಅನ್ವಯಿಸಿ, ಉದಾಹರಣೆಗಳ ಮೂಲಕ ನಿಶವಪಡಿಸಲಾಗಿದೆ. 
ಕರ್ನಾಟಕದ ಸಾಮ್ರಾಜ್ಯಯೆಗೆದಲ್ಲಿ ಸ್ರೆಸಿದ್ಧಿಗೆ ಬಂದ ಹಲನ್ರ. ವರ್ತಕ ಸಂಘಗಳು 
ವಿದೇಶೀ ವಾಣಿಜ್ಯದಲ್ಲಿ ಹೇಗೆ ಪಾಲ್ಗೊಂಡಿದ್ದವು ಹಾಗೆಯೇ ಕರ್ನಾಟಕದಲ್ಲಿ ನಿದೇಶೀ 


೧೩೨ ಮಾನವಿಕ ಕರ್ಣಾಟಕ 


ವ್ಯಾಪಾರ ವೃತ್ತಿ ಸಂಘೆಗಳ ಚಟುನಟಿಕೆಗಳೇನು ಎಂಬುದನ್ನು ಸ್ವಾರಸ್ಯಕರವಾಗಿ ವಿವರಿಸ 
ಲಾಗಿದೆ. ಕೊನೆಯಲ್ಲಿ ಈ ವ್ಯವಹಾರದಲ್ಲಿ ತೊಡಗಿಸಿದ್ದ ಸಿದ್ಧವಸು, ಗಳನ್ನು ಕೆಲಕಡಲು 
ಗಳ್ಳರ ವಿಚಾರವನ್ನು ಸಂಗ್ರಹವಾಗಿಯಾದರೂ ಕೊಡಲಾಗಿದೆ. ವರ್ತಕರ ಪ್ರಭಾವವನ್ನು 
ನಿದರ್ಶನ ಸಹಿತ ಕೊಡುತ್ತ, ತಾವೂ ಗಳಿಸಿ ಸಮಾಜನನ್ನೂ ಬೆಳೆಸಿ ಸಂಸ್ಕೃತಿಯನ್ನು 
ಅವರು ಪೋಷಿಸಿದರು ಎಂಬ ಮಾತಿನೊಂದಿಗೆ ಲೇಖಕರು ಅಧ್ಯಾಯನನ್ನ್ಸು ಮುಗಿಸು 
ತಾರೆ. 

ಆರನೆಯ ಅಧ್ಯಾಯದ (150-159) ಹತ್ತು ಪುಟದಲ್ಲಿ ಸಮುದ್ರ ವ್ಯಾಪಾರ 
ಮತ್ತು ಯಾನದ ವಿಚಾರವಾಗಿ ಪ್ರತ್ಯೇಕವಾಗಿ ವಿವರಿಸಲಾಗಿದೆ, ಇದಕ್ಕಾಗಿ ಲಭ್ಯ 
ವಿರುವ ಶಾಸನೋಕ್ಲೇಖಗಳನ್ನೂ, ಸಾಹಿತ್ಯಕ ದಾಖಲೆಗಳನ್ನು ಕೊಡಲಾಗಿದೆ. 
ಸಮುದ್ರ ವ್ಯಾಪಾರದಲ್ಲಿ ನಿಷ್ಣಾತರಾದ ವರ್ತಕರೂ ಉತ್ತಮವಾದ ಬಂದರು ವ್ಯವಸ್ಥೆ 
ಯಿಂದಾಗಿ ಅಂತರರಾಷ್ಟ್ರೀಯ ಸಂಪರ್ಕಕ್ಕೆ ಉತ್ತಮ ಕಾಣಿಕೆ ಸಲ್ಲಿಸಿದರು. ಆಗ್ನೇಯ 
ಏಷ್ಯಾ ಮತ್ತು ಮಧ್ಯ ಪ್ರಾಚ್ಯಗಳೊಂದಿಗೆ ಬೆಳೆಸಿಕೊಂಡು ಬಂದಿದ್ದ ಕರ್ನಾಟಕದ ಕಡ 
'ಲಾಜಿಯ ಸಂಸರ್ಕದ ಸ್ವರೂಪ. ಪ್ರಭಾವ ಅರಿಯಲು ಇದು ಅಗತ್ಯವಾಗಿದೆ. 

ಏಳನೆಯ ಅಧ್ಯಾಯದಲ್ಲಿ (160-181) ಮುಖ್ಯವಾಗಿ ಕಂಬುಜ, ಚಂಪಾ, 
ಸಯ, ಮಲಯ, ಸುಮಾತ್ರ, ಜಾವಾ ಮತ್ತು ಬರ್ಮಾ ದೇಶಗಳಿಗೂ 
ಕರ್ನಾಟಕಕ್ಕೂ ಏರ್ಪಾಟಾಗಿದ್ದ ಸಾಗರೋತ್ಕರ ಸಂಬಂಧಗಳ ಹೆಜ್ಜೆ ಗುರುತುಗಳನ್ನು 
ಅವರಿಗೆ ಲಭ್ಯವಿರುವ ಸಾಕ್ಸ್ಟ್ಯ್ಯಾಧಾರಗಳ ಮೂಲಕ ಗುರುತಿಸಲು ಸರಿಶ್ರಮಿಸಿದ್ದಾರೆ. ಅದ 
ರಿಂದ ಮೂಡಬಹುದಾದ ಸ್ಥೂಲಚಿತ್ರನನ್ನು ಮಾತ್ರ ರೇಖಿಸುತ್ತ, ಒಟ್ಟಾರೆ ಅಗ್ನೇಯ 
ಏಷ್ಯಾದಲ್ಲಿ ಕಾಣುವ ಭಾರತೀಯ ಸಾಂಸ್ಸ ತಿಕ ಪ್ರಭಾವದ ವಿಸ್ತರಣೆಯಲ್ಲಿ ಕರ್ನಾಟಕ 
'ಗಣನೀಯೆ ಪಾತ್ರ ವಹಿಸಿದೆ ಎನ್ನುತ್ತ ಮುಕ್ತಾ, ಯೆಗೊಳಿಸಿದ್ದಾರೆ. ಈ ನಿಷಯನನ್ನೇ 
ಪ್ರತ್ಯೇಕವಾಗಿ ತೆಗೆದುಕೊಂಡು ಸ್ವತಂತ್ರ ಗ್ರಂಥ ರಚಿಸುವಷ್ಟು ಮಾಹಿತಿಗಳು ಹೇರಳ 
ವಾಗಿವೆ. 

ಎಂಟನೆಯ ಅಧ್ಯಾಯದಲ್ಲಿ (ಪುಟಗಳು 182-192) ಚೀನಾದೇಶದ ಬಗೆಗೂ 
ಒಂಭತ್ತನೆಯ ಆಧ್ಯಾಯದಲ್ಲಿ (ಪುಟಗಳು 188-192) ಶ್ರೀ ಲಂಕಾದ ಬಗೆಗೂ 
ಪ್ರತ್ಯೇಕವಾದ ಸಂಪರ್ಕ ಸವೂಕ್ಷೆಸನ್ನು ನೀಡಿದ್ದಾರೆ. ಅಧ್ಯಾಯಗಳ ದೃಷ್ಟಿಯಿಂದ 
ಇವ್ರ ಎರಡೊ ಬಹಳ ಚಿಕ್ಕದಾಗಿದ್ದರೂ ವಿಷಯ ವ್ಯಾಪ್ತಿಯ ದೃಷ್ಟಿಯಿಂದ ನೋಡಿದಕೆ 
ಸಾಕಷ್ಟು ವಿನರಗಳನ್ನು ಒಳಗೊಂಡಿವೆ. (ಈಚೆಗೆ ಕೈ ಕೊಂಡ ವಿಜಯನಗರ ಪುನರುತ್ಥಾನ 
ಯೋಜನೆಯಲ್ಲಿ ಚೀನೀ ನಾಣ್ಯಗಳೂ, ಸಿಂಗಾಣಿ ಪಾತ್ರೆ ಚೂರುಗಳೇ ಮುಂತಾದವು 
ಉತ್ಪ ನನದಲ್ಲಿ ದೊರಕಿದ್ದು ವಿಜಯನಗರ ಕಾಲದಲ್ಲಿ ಕರ್ನಾಟಕ-ಚೀನಾ ದೇಶಡೊಟ್ಟ 
ಗಿನ ಸಂಬಂಧದ ಮೇರೆ ಇನ್ನಷ್ಟು ಬೆಳಕು ಜೆಲ್ಲುವಂತಿದೆ. ) | 

ಹತ್ತನೆಯ ಅಧ್ಯಾಯ (ಪುಟಗಳು 193-200)ದಲ್ಲಿ ಕರ್ನಾಟಕ ಮಧ್ಯಪ್ರಾಚ್ಯ 
ಮತ್ತು ಯೂರೋಸಿನೊಟ್ಟಿಗೆ ಇಟ್ಟು ಕೊಂಡಿದ್ದ ಸಂಸರ್ಕವನ್ನು ಸನೂಕ್ಷಿಸಲು . ಯತ್ನಿಸ 


ಪುಸ್ತಕ ನಿನುರ್ಶೆ ೧೩ 


ಲಾಗಿದೆ. ಕೇವಲ ಏಳೆಂಟು ಪುಟಗಳಲ್ಲಿ ಧಿಡೀರನೆ ಮುಗಿಯುವ ಈ ಅಧ್ಯಾಯದಲ್ಲಿ 
ಕೊಡಬಹುದಾಗಿನ್ದ ವಿವರಗಳು ಇನ್ನೂ ಇದ್ದವೆಂದು ಅನ್ನಿಸದೆ ಇರದು. ಉದಾಹರಣೆಗೆ 
ಆದಿಲ” ಶಾಹಿ ಕಾಲದಲ್ಲಿ ಕರ್ನಾಟಕದಲ್ಲಿ ಪ್ರಭಾವ ಬೀರಿದ ಸೂಫಿಸಂಥ, ಪರ್ಶಿಯಾ, 
ಟರ್ಕಿ, ಫ್ರಾನ್ಸ್‌ ಮುಂತಾದೆಡೆಗಳಿಂದ ಬಂದಿರಬಹುದಾದ ಕಲಾವಿದರ ಪ್ರಭಾವದ 
ವಿಚಾರ, ಮುಂತಾದುವು ನಮ್ಮ ನಾಡಿನ ಮಧ್ಯಕಾಲೀನ ಸಾಂಸ್ಕೃತಿಕ ಜೀವನ ಚರಿತ್ರೆ 
ಯಲ್ಲಿ ವಸೌಲಿಕವಾಗಿವೆ. ಕನಾ ೯ಟಕದ ಸ ಸಂಪರ್ಕಗಳನ್ನು ಸಮೂಕ್ತಿಸು 
ವಾಗ 1350 ರನರೆಗೆ ಎಂದು ನಿಗದಿಸಡಿಸಿಕೊಂಡಿದ್ದಿರಬಹುದಾದರೂ ವ ಕರಾರು 
ಇಕ್ಟಾಗಿಲ್ಲ, ಮೇಲಾಗಿ ಇಂಥ ವಿಚಾರದಲ್ಲಿ ಕಾಲ ವಿಭಜನೆ ಕೂಡ ಚರ್ಚಾಸ್ಪದ 
ವಾಗಿರುತ ದೆಯಲ್ಲವೇ ? ಪುಸ್ತಕದ ಅಂತ್ಯದಲ್ಲಿ ವಲಸೆಯ ಪ್ರಶ್ನೆಯನ್ನೆತಿ, ಕೊಂಡು ಅಲ್ಲಿ 
ಅಖಿಲ ಭಾರತ ಬಂಜಾರ ಸೇವಾಸಂಘದ ಪ್ರಧಾನ ಸಲಹೆಗಾರರಾದ ರಾಂಸಿಗ್‌ ಬನಾ 
ವಟ್‌ರನರು ನಡೆಸಿದ ಬಂಜಾರ-ನೂಲದ ಅಧ್ಯಯನದ ವಿಚಾರವಾಗಿ ವಿವರಗಳು 
ದೊರೆಯದ ಹಿನ್ನೆಲೆಯಲ್ಲಿ ಕೇವಲ ಪತ್ರಿಕಾ ವರದಿಯನ್ನೂ ಉದ್ದೆರಿಸುತ್ತ ಪುಸ್ತಕ 
ವನ್ನು ಮುಗಿಸುವಾಗ ಲೇಖಕರಿಗೆ ಅದು ಇನ್ನು ಸ್ಪಷ್ಟ 4 ವಾಗಬೇಕಾಗಿರುವ ವಿಷಯೆ 
ವೆಂದೆನ್ಸಿಸಿದೆ. 
ಹೆತ್ತು ಅಧ್ಯಾಯಗಳಲ್ಲಿ ಸುದೀರ್ಪವಾಗಿ ಚರ್ಚೆಯಾದ ಕರ್ನಾಟಕದ ಕಡ 
ಲಾಜೆಯ ಸಂಪರ್ಕ ಸಮೂಕ್ಷೆಯಾಜೆ ಒಂದು ಒಳ್ಳೆಯ ಉಪಸಂಹಾರ ನೀಡಿ ಒಟ್ಟಾರೆ 
ಅದರ ಮಹತ್ಹ ಹಾದಿ ವೈಶಿಷ್ಟಗಳನ್ನು ಸಂಗ್ರ 'ಹವಾಗಿಯ ರಾಗಿಯಾದರೂ ನೀಡಿದ್ದ 
ಹಿನ್ನೆಲೆಗೆ ಕೊಟ್ಟು ಮಹತ್ವ ವನ್ನು ಅಂತ್ಯಕ್ಕೂ ಕೊಟ್ಟಿದ್ದರೆ, ಪುಸ, ಕದ ಸ್ವಾರಸ್ಯ 
ಮತ್ತು ಮೌಲ್ಯ ಹೆಚ್ಚುತ್ತಿತ್ತು. ಸೂಕ್ಕವಾದ ಸತಗ ಛಾಯಾಚಿತ್ರಗಳ 
ಮೂಲಕ ಸುಸರ್ಕ ಸ ಕ್ವರೂಪ-ಪ್ರಭಾವಗಳನ್ನು ಇನ್ನು ಮನಂಬುಗುವಂತೆ ತೋರಿಸ 
ಬಹುದಿತ್ತು. Gus ಅಂತರಾಷ್ಟ್ರೀಯ ವಾಣಿಜ್ಯ ಮಾಸಗಳು (ರೋಂ ಮತ್ತು 
ಮುಂದಿನ ಶತಮಾನಗಳಲ್ಲಿ ಕಂಡುಬರುವಂತೆ? ಹೇಗಿದ್ದವು ಎಂಬುದನ್ನು ತೋರಿಸುವ 
ಒಂದು ನಕಾಶೆ ಹಾಗೂ ಪ್ರಾಚೀನ ಕರ್ನಾಟಕದ ಹೆದ್ದಾ ರಿಗಳನ್ನು ಮತ್ತು ಮುಖ್ಯ 
ಪಟ್ಟ ಣಗಳನ್ನು ನಿರ್ದೇಶಿಸುವ ಇನ್ನೊ ಂದು ಭೂಪಟ ನಿಜಕ್ಕೂ ಉಪಯುಕ್ತ ವಾಗಿದೆ. 


ಆದರೆ ಅನೆರಡಕ್ರೂ *ಸ್ಪೇಲು' ನೀಡಿಲ್ಲವಲ್ಲ ! 
ಗ್ರಂಥದ ಕೊನೆಯಲ್ಲಿ ಸಂಕ್ರಿಸ್ಮಗಳನ್ನೆ ಷೋ ನೀಡಲಾಗಿದೆ. ಒಂದು ಏಕರೂಸತೆ 


ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಹಾಗೆಯೆ! ಆಯ್ದೆ ಗ್ರಂಥ; ಸೂಚಿಯನ್ನು ಕನ್ನಡ ನಿಭಾ 
ಗದಲ್ಲಿ "ಕನ್ನಡ ಗ್ರಂಥಗಳು, `ವಿಶ್ವ ಕೋಶಗಳು, ನಿಯತಕಾಲಿಕೆಗಳು, ಸುದ್ದಿ ಪತ್ರಿಕೆಗಳು 
ಎಂಬುದಾಗಿ ನಾಲ್ಕು ವರ್ಗಗಳಲ್ಲಿ ನೀಡಿದ್ದ ಕ್ಕಿ ಇಂಗ್ಲೀಷ್‌ ವಿಭಾ ಗದಲ್ಲಿ ಇಂಗ್ಲೀಷ್‌ 
ಗ್ರಂಥಗಳು ಮತ್ತು «ಇತರೆ ಎಂಬ ಎರಡೇ ನಿಭಾಗೆ ಮಾಡಿಕೊಂಡಿದ್ದ ರ ಔಚಿತ್ಯ ತಿಳಿ 
ಯೆದು. "ವಿಷಯೆಸೂಚಿ' ಸಾಕಷ್ಟು ವನರಪೂರ್ಣವಾಗಿದೆ. ಇನ್ನು ಕಣ್ಮಪ್ಪಿ ಉಳಿದ 
ಮುದ್ರಣ ದೋಷಗಳಿಗೆ ತಿನ್ಹ ಸಡಿಗಳನ್ನು ನೀಡಿ ಸರಿಸಡಿಸಲಾಗಿದೆ. ಆದರೆ ಪುಸ್ತಕದ 


೧೩೪ ಮಾನವಿಕ ಕರ್ಣಾಟಕ 


ಆರಂಭದ ಕವನಗಳನ್ನು ಇಂಗ್ಲೀಷಿನಲ್ಲಿ ಕೊಡುವ ಅಧಿಕೃತ ಪುಟದಲ್ಲಿ, ಪುಟಗಳು 
XVi4+ 214 + xvi ಎಂದು ಲೆಕ್ಕ ಹಾಕಿರುವುದನ್ನು ಚತತ) ಒಟ್ಟ 246 
ಪುಟಗಳಾಗುತ್ತವೆ ! ಇದು ವಾ ನ 230 ಪುಟಗಳ ಪುಸ್ತ ದ್ದರಿಂದ. ಇದೂ 
ಮುದ್ರಣ ದೋಷವೆಂದು pr: ಪಡಿ” ಕೊಡಬಹುದಿತ್ತು. 

ಪುಸ್ತಕದ ರಕ್ಷಾ ಕವಚದ ಬಗೆಗೆ ಒಂದು ಮಾತು. ಅನಂತ ಸಮುದ್ರದ ಸಂಕೇತ 
ವೆಂಬಂತೆ ನೀಲಿಬಣ್ಣ ದ" ಹಿನ್ನೆಲೆಯಲ್ಲಿ ಕಲಾವಿದ ಮುರಳೀಧರರಾವ್‌ ತೋರಿಸಿದ ಶ್ರೇತ 
ನೌಕೆ ಅರ್ಥಪೂರ್ಣವಾಗಿದೆ, ಚೆನ್ನಾಗಿದೆ. ಆದಕೆ ಮುಖಪುಟದ ಅಂಚಿನಲ್ಲಿ ತೋರಿಸಿದ 
ನಗ್ನ ಶ್ರೀಯೆ ಪ್ರಾಚೀನ ಚಿತ್ರದ ಪ್ರತಿಚಿತ್ರವನ್ನು ಕರ್ನಾಟಕದೆ "ಕಡಲಾಚೆಯ 
ಸಂಪರ್ಕಗಳನ್ನು ವಿವರಿಸುವ ಈ ಪುಸ್ತಕಕ್ಕೆ ಹೇಗೆ ಅನ್ವಯಿಸಿ ಸೇರಿಸಿದ್ದಾ ರೆಯೆಂಬುದು 
ತಿಳಿಯದು. ಪುಸ್ತಕದ ಮುದ್ರಣ, ವಿನ್ಯಾಸ ಮಸರ ಗಿಜೆ. ಇತಿಹಾಸ ಮತ್ತು 
ಭಾಷಾಂತರ ಶಾಸ್ತ್ರದಲ್ಲಿ ಉನೃತ ವ್ಯಾಸಂಗ ಮಾಡಿದ ಜಯಸ್ಸ ಗೌಡರು ವಿಷಯ 
ಕುರಿತು (ಕನ್ನಡ ನಿಷಯ ವಿಶ್ವಕೋಶಕ್ಸೆ ಕರ್ನಾಟಕ) ಬರೆದ ಬರ್ಥ ಲೇಖನ ಆಗಲೇ 
ಪ್ರಕಟವಾಗಿದೆ. ಈ ಕ್ಷೇತ್ರದಲ್ಲಿ ಇನ್ನು ಸಂಶೋಧನೆ ಮಾಡುನ ಮಹತ್ವಾ ಕಾಂಕ್ಲೆ ಇಟ್ಟು 
ಕೊಂಡಿದ್ದಾರೆ, ನಿಪುಲ ಮಾಹಿತಿ "ಗ್ರ ಹ ಮಾಡಿಕೊಂಡಿದ್ದಾ ಕ್ಕ ಳಂ ಈ 
ಗ್ರಂಥ ರುಜುವಾತುಸಡಿಸುತ್ತ ಡೆ. ಅವರ ಪರಿಶ್ರಮ ಈ ಗ್ರಂಥ ರೂಪದಲ್ಲಿ ಸ್ರತಿಫ ಪಲಿಸಿಸೆ. 
ಸದಾ ಕುತೂಹಲ ಕೆರಳಿಸುವಂಥ Gp ಕರ್ನಾಟಕ ಸಂಪರ್ಕ, (ಈ ಹೆಸರೇ 
ತುಂಬ ಸ್ವಾರಸ್ಯವಾಗಿದೆ) ಎಂಬ ವಿಷಯದ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿಲ್ಲ 
ಕನ್ನ ಡೆಲ್ಲಿ ಆದ ಸಂಶೋಧನೆಗಳು ಸರಳವಾಗಿ ಯೂಸಿಕರಾಗಲ್ಲ ಎಂಬ ಹಿನ್ನೆ ಲೆಯೆಲ್ಲಿ 
ಡಿ. ಎಸ್‌. ಜಯಪ್ಪಗೌಡರು ಮಾಡಿದ ಈ ಪ್ರಯತ್ನ ನಿಜಕ್ಕೂ ಸ್ತುತ್ಯರ್ಹ, ಅಭಿನಂದ 
ನೀಯ. ಕರ್ನಾಟಕದ "ನಾಡುನುಡಿ ನಡವಳಿಕೆಗಳು ಸರರಾಷ್ಟ್ರಗಳ ನೇಜಿ ಬೀರಿ ಬಂದಿ 
ರುವ ಗಣನೀಯ ಪ್ರಮಾಣದ ಪ್ರಭಾವವನ್ನು ಆಧಾರಪೂರ್ಣವಾಗಿ ತಿಳಿದುಕೊಳ್ಳು 
ವಲ್ಲಿ ಸಹಾಯಕವಾಗಿರುವ ಜಯಸ್ಪಗೌಡರ ಈ ಕೃತಿಗೆ ಧಾರವಾಡದ ವಿದ್ಯಾವರ್ಧಕ? 
ಸಂಸ್ಥೆಯ 1983 ರ SEE ಹಾಗೂ ಕರ್ನಾಟಕೆ ಸರ್ಕಾರದ ಸಾಹಿತ್ಯ ಅಕಾ 
೫ 1984 ರ ಸಮಾಜ ವಿಜ್ಞಾ ನ ವಿಭಾಗದ ಬಹುಮಾನ ನೊಕಿರುವುದನ್ನು 

ಸ್ಮರಿಸಿಕೊಳ್ಳಬಹುದು. ಇದು ಇನ್ನೂ ಹೆಚ್ಚಿನ ಸಂಶೋಧನಾ ಗ್ರಂಥಗಳನ್ನು 
1 'ಜಯೆಶಾಲಿಗಳಾಗಲು ಜಯಸ್ಸ ಗೌದರಿಗೆ ನ (ಜನ ಸನೀಡುವಂತಾಗಲೆಂದು 


ಕ ಕಾಗಿ ಹಾಸ್ಯ ಹಾರೈಸುತ್ತ, ಅನರನ್ನು , ಶುಭೋದಯ ಪ್ರಕಾಶನವನ್ನು ಆಭಿನಂದಿ 


ಡಾ|| ಎಚ್‌. ಆರ್‌. ರಘುನಾಥ ಭಟ್‌ . 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 
೨ 1೧0)... 
ಗ್ದ ಮಾನವಿಕ ಕರ್ಣಾಟಕ 


೫ ವಿಜ್ಞಾನ ಕರ್ಣಾಟಕ 
ಗ್ದ ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ 3 ನಾಲ್ದು ರೂಪಾಯಿ 
ಇತರರಿಗೆ ಸತ ಆರು ರೂಪಾಯಿ 
ಸಂಸ್ಥೆಗಳಿಗೆ Na ಎಂಟು ರೊಪಾಯಿ 


(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ರೈಕಿಕ್ಟರ್‌ 
[2 

" ಪ್ರಸಾರಾಂಗೆ' 
ಮಾನಸಗಂಗೋತ್ರಿ) ಮೈಸೂರು-೫೭೦ ೦೦೬ 


ಇಚ 
| ಹ 1 ಟಿ 
ತೊ w 
74 ಇಳ 
ee A 
K pS ಜಾ 
ಹ 
ಗೆ + 
| ಇ 
8 


